ISSN 2319 - 7307 


ಘಮ್ಮದಿಯ ನಾಳೆ ಆಯ್ಕೆಯು 


ಪೂಸು 


ನವಕರ್ನಾಟಕ ಪ್ರಕಾನಿ 


ಡಿಸೆಂಬರ್ ೨೦೧೩ 
ಬೆಲೆ : ರೂ . ೧೫ 


भारत 


ಭಾರತ ರತ್ನ 
ಪ್ರೊ || ಸಿ. ಎನ್. ಆರ್. ರಾವ್ 
ಅವರಿಗೆ ಅಭಿನಂದನೆಗಳು 


ನವಕರ್ನಾಟಕ ಪ್ರಕಾಶನ ಹೊರತಂದ ಪ್ರೊ || ಸಿ. ಎನ್. ಆರ್ . ರಾವ್ ಅವರ ಕೃತಿಗಳು 


ನ್ಯಾನೊಪ್ರಪಂಚ 


NANOWORLD 


ನ್ಯಾನೊವಿಜ್ಞಾನ ಹಾಗೂ ನ್ಯಾನೊತಂತ್ರಜ್ಞಾನದ ಪರಿಚಯ 


An introduction to 
nanoscience and technology 


ಹೊಸತು 
3 ವರ್ಷದ 
ಚಂದಾದಾರರಿಗೆ 
20 % ರಿಯಾಯಿತಿ. 

ಅಂಚೆ ವೆಚ್ಚ 
( 20 ಪ್ರತ್ಯೇಕ 


60 


ಸಿ . ಎನ್ . ಆರ್ . ರಾವ್ 


1200 


ಕ200 


C . N . R . Rao 


ನ್ಯಾನೊವಿಜ್ಞಾನ ಹಾಗೂ ನ್ಯಾನೊತಂತ್ರಜ್ಞಾನದ ಸ್ವಭಾವ ಮತ್ತು ನ್ಯಾನೋಸಾಮಗ್ರಿಗಳ ತಯಾರಿಸುವಿಕೆ , 
ಗುಣಗಳು, ವೈಜ್ಞಾನಿಕ ಆಸಕ್ತಿಯ ವಿಷಯಗಳು ಮತ್ತು ಅನ್ವಯಗಳನ್ನು ಒಳಗೊಂಡಂತೆ ಎಲ್ಲ ಅಂಶಗಳನ್ನು 
ಕುರಿತು ಆರ್ಟ್ ಕಾಗದದಲ್ಲಿ ಮುದ್ರಿತವಾದ ಬಹುವರ್ಣ ಪುಸ್ತಕಗಳು , ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಹಾಗೂ 
ಕುತೂಹಲಕಾರಿಯಾದ ಈ ವಿಷಯವನ್ನು ತಿಳಿಯಬಯಸುವ ಎಲ್ಲರಿಗೂ ಇವು ಬಹಳ ಉಪಯುಕ್ತ. 


- 


Vದಕ 


నవనాటికి పబ్లికేషన్సా పివేట్ లిమిటో 
11 , ಎಂಬೆಸಿ ಸೆಂಟರ್ , ಕ್ರೆಸೆಂಟ್ ರಸ್ತೆ, ಅಂಚೆ ಪೆಟ್ಟಿಗೆ ಸಂಖ್ಯೆ 5159 , ಕುಮಾರ ಪಾರ್ಕ್ ಪೂರ್ವ 
ಬೆಂಗಳೂರು - 560 001 . ಫೋನ್ : 30578022, 22203580 ಫ್ಯಾಕ್ಸ್ : 30578023 
e -mail : navakarnataka @ gmail.com URL : www .navakarnataka .com 


ರ್ಅ 


ಟಕ 


ಶಾಖೆಗಳು : ಬೆಂಗಳೂರು© 22251382 :: ಮಂಗಳೂರು© 2441016 © 2425161 :: ಮೈಸೂರು© 2424094 :: ಗುಲ್ಬರ್ಗಾ© 224302 


ಹೊಸತು ೨ 


ಡಿಸೆಂಬರ್ ೨೦೧೩ 


ಈ ತಿಂಗಳು 


ಹೊಸತು 

ಒಗೇನಿದೆ ? 
ಘಟ್ಟದಿಯ ನಾಳೆ ನಿಮ್ಮದು 


ಗುಜರಾತ್ ಅಭಿವೃದ್ಧಿ ಮಾದರಿ V/s ಮಾನವ ಅಭಿವೃದ್ಧಿ ಮಾದರಿ 

- ಟಿ . ಆರ್. ಚಂದ್ರಶೇಖರ ... ೧೭ 
ಸರ್ದಾರ್ ಪಟೇಲರ ನಕಲಿ ವಾರಸುದಾರರು ಸನತ್ಕುಮಾರ ಬೆಳಗಲಿ ... ೪೩ 


ನಮ್ಮ ನಾಡಿನ ಹೆಮ್ಮೆಯ ವಿಜ್ಞಾನಿ ಭಾರತ ರತ್ನ ಸಿ. ಎನ್ . ಆರ್. ರಾವ್ 
ಸಂದರ್ಶನ 


ಋಗೈದ ಪ್ರವೇಶಿಕೆ - ಐತಿಹ್ಯ ಮತ್ತು ವಾಸ್ತವ ಜಿ. ರಾಮಕೃಷ್ಣ ... ೧೩ 
ಅಂಬೇಡ್ಕರ್‌ ವೈಚಾರಿಕತೆ ಮತ್ತು ಪೂನಾ ಒಪ್ಪಂದದ ಮರುಚಿಂತನೆ 

- ಡಾ || ಅಪ್ಪಗೆರೆ ಸೋಮಶೇಖರ ... ೫೭ 


ಶಾಸ್ತ್ರೀಯ ಭಾಷೆಯ ಚಾರಿತ್ರಿಕ ವಿಶ್ಲೇಷಣೆ ಡಾ|| ಕೆ. ಮೋಹನ್‌ಕೃಷ್ಣ ರೈ .. . ೨೩ 
ಕೊಡವ ಭಾಷೆ ಕನ್ನಡ ಭಾಷಾಜನ್ಯವೇ ? ಡಾ | ಎಂ . ಟಿ. ರತಿ ... ೩೫ 


ಕಾವ್ಯಧಾರೆ 

೧೧ , ೩೦ , ೩೮, ೪೮, ೫೩ , ೫೬ 
ವಧುವಿನ ಪೈಜಾಮ ಕಾಶ್ಮೀರಿ ಮೂಲ: ಅಖಿರ್ ಮೊಹಿಯುದ್ದೀನ್ 

- ಕನ್ನಡಕ್ಕೆ : ತಂಬ್ರಹಳ್ಳಿ ರಾಮನಮಲಿ . .. ೫೨ 
ಬಡತನದ ರೇಖೆಯ ಬವಣೆ - 

ಅನಂತ ಕಲ್ಲೋಳ ... ೨೯ 
ಭೂತಾವೊ ಘೋ ನಾಂಗ್ ಪರ್ವತಗಳ ಕಥೆ 

- ಎಚ್. ಕೆ. ರಾಮಚಂದ್ರಮೂರ್ತಿ ... ೨೭ 
ಅಮರ ಗಾಯಕ ಮನ್ನಾ ಡೇ 

ಕೆ. ಸಿ. ರಮೇಶ್ ... ೩೧ 


ಅಭಿವೃದ್ಧಿ ಬುಲ್ಲೋಜರ್ ಅಡಿಯಲ್ಲಿ ನಲುಗಿಹೋಗುತ್ತಿರುವ ಜೀವಜಾಲ 

ಪ್ರೊ | ಶಿವರಾಮಯ್ಯ ... ೩೭ 
ಹೂಡಿಕೆ ಮಾಡದಿರುವುದು ಬೆಲೆಯೇರಿಸುವುದು ಉದ್ದೇಶಪೂರ್ವಕವೇ ? 

- ಕೆ. ಎಸ್. ಪಾರ್ಥಸಾರಥಿ ... ೪೫ 


ನಿಮ್ಮ ರಾಜ್ಯದ ಎರಡು ವೋಲ್ಗೊ ಬಸ್ಸುಗಳು ಒಂದು ವಾರದ 
ಅಂತರದಲ್ಲಿ ಸುಟ್ಟು ಭಸ್ಮವಾಗಿವೆ, ಹಲವು ಪ್ರಯಾಣಿಕರ ಜೀವಂತ ದಹನ 
ವಾಗಿದೆ. ಎರಡೂ ಖಾಸಗಿ ಮಾಲೀಕತ್ವದಲ್ಲಿ ಇದ್ದಂಥವು. ನಾವು ಅಯ್ಯೋ 
ಎಂದರೆ ಸತ್ತವರು ಹಿಂದಿರುಗುವುದಿಲ್ಲ, ಅವರ ಕುಟುಂಬಗಳವರು ಸಾಂತ್ವನ 
ಗೊಳ್ಳುವುದಿಲ್ಲ. ಆದರೂ ಸಂತಾಪ ವಾಸ್ತವವಾದ್ದು. ಇಂತಹ ಘೋರ ಘಟನೆಗಳು 
ನಡೆಯದಂತಾಗಲು ಸಾಧ್ಯವಿಲ್ಲವೆ, ಎಂದು ಸಂಬಂಧಪಟ್ಟವರು, ವಿಶೇಷತಃ 
ಸಾರಿಗೆ ವಿಭಾಗದ ಎಲ್ಲ ಅಧಿಕಾರಿಗಳು ಯೋಚಿಸಬೇಕು. ನಮಗೆಲ್ಲಾ ಮಾನವ 
ಹೃದಯಗಳಿವೆ. ಆದರೆ ಆ ಹೃದಯಗಳಿಗೆ ಸರಿಹೊಂದುವ ಆಲೋಚನೆಗಳಿಲ್ಲ. 
ನಿಯಂತ್ರಕ ಕ್ರಿಯೆಗಳಿಲ್ಲ. ಏನೋ ಅನಾಹುತ ಸಂಭವಿಸಿತೆಂದು ಒಂದು ದಿನ 
ಪರಿತಪಿಸಿ, ಮತ್ತೆ ಹಿಂದಿನ ಪದ್ಧತಿಗಳನ್ನೇ ಅಂತಂತೆಯೇ ಅನುಸರಿಸುವುದು 
ನಮ್ಮ ಜಾಯಮಾನವಾಗಿಹೋಗಿದೆ. ಬಸ್ಸುಗಳಿಗೆ ಬೆಂಕಿಬಿದ್ದ ನಂತರದ 
ಎರಡು -ಮೂರು ದಿನ ಒಂದಷ್ಟು ಕಾನೂನು ಸೂತ್ರಗಳನ್ನು ನೆನಪಿಸಿಕೊಳ್ಳುತ್ತಾರೆ, 
ಆಮೇಲೆ ಅದೇ ಜಡ್ಡುಗಟ್ಟಿದ ಮನಸ್ಸಿಗೆ ಹಿಂದಿರುಗುತ್ತಾರೆ. ಚಾಲಕ ನಿದ್ದೆ 
ಮಾಡಿರಲಿಲ್ಲ, ಚಾಲಕನು ನಿಗದಿತ ವೇಗವನ್ನು ಮೀರಿ ಬಸ್ಸನ್ನು ಓಡಿಸುತ್ತಿದ್ದ, 
ಬಸ್ಸಿಗೆ ಲಗ್ಗೇಜು ವಿಪರೀತ ತುಂಬಿದ್ದರು ಮತ್ತು ಅದರಲ್ಲಿ ಸ್ಫೋಟಕ ಸಾಮಗ್ರಿ 
ಇದ್ದಿರಬಹುದು, ಕಿಟಕಿಗಳನ್ನು ತೆಗೆಯಲಾಗಲಿಲ್ಲ. ಒಬ್ಬ ಬದಲಿ ಡ್ರೈವರ್ 
ಲಗ್ಗೇಜುಗಳ ಬದಿಯ ಪೆಟ್ಟಿಗೆಯಲ್ಲಿ ನಿದ್ರಿಸುತ್ತಿದ್ದ , ಪೆಟ್ರೋಲ್ ಶೇಖರಣೆಯ 
ಟ್ಯಾಂಕು ಕಲ್ಲಿಗೆ ಬಡಿಯಿತು, ಇತ್ಯಾದಿ. ಇವು ಯಾವುವೂ ಜನರ ಗಮನಕ್ಕೆ 
ಬರದೆ ಇರುವಂಥವಲ್ಲ. ಆದರೆ ಖಾಸಗಿ ಮಾಲೀಕನ ಲಾಭದಾಸೆಯು 
ಎಲ್ಲವನ್ನೂ ಗೌಣವಾಗಿಸುತ್ತದೆ. ಒಂದೇ ಪರವಾನಗಿ ಪತ್ರ ಇಟ್ಟುಕೊಂಡು 
ನಾಲೈದು ಬಸ್ಸುಗಳನ್ನು ಅದೊಂದರ ಹೆಸರಿನಲ್ಲೇ ಓಡಿಸುತ್ತಿದ್ದರೆ ಅದು 
ಅಧಿಕಾರಿಗಳಿಗೆ ತಿಳಿಯುವುದಿಲ್ಲವೆ, ತಿಳಿದರೂ ಕಣ್ಣು ಮುಚ್ಚಿರುತ್ತಾರೆ ಏಕೆ ? 
ಕತ್ತಲಲ್ಲಿ ಅಧಿಕಾರಿಗಳ ಜೇಬಿಗೆ ಹಣ ಸೇರುತ್ತಿರುತ್ತದೆ, ಅದಕ್ಕೆ ! ನನಗೆ 
ಅಕಲಾಯವಾಗಿ ಹಣ ದಕ್ಕುವಂತಿದ್ದರೆ ಯಾರದೋ ಪ್ರಾಣದ ಕಾಳಜಿ 
ನನಗೇಕೆ ? ಇದು ನಮ್ಮ ಮಾನವತೆ, ನೀತಿ ಮತ್ತು ಸಂಸ್ಕೃತಿ, ಎರಡಲ್ಲ, ಐದು 
ಬಸ್ಸು ಸುಟ್ಟರೂ ನಮ್ಮ ಪ್ರಜ್ಞೆಯು ಮಂದವಾಗಿಯೇ ಉಳಿಯುವುದು ಒಂದು 
ಸೋಜಿಗ, ಕುಟುಂಬಗಳವರು ಅಳುತ್ತಾರೆ , ಒಂದಿಷ್ಟು ಪರಿಹಾರ ಪಡೆಯುತ್ತಾರೆ, 
ಅದಕ್ಕೂ ಸ್ವಲ್ಪ ಲಂಚ ಕೊಡುತ್ತಾರೆ , ಪತ್ರಿಕೆಗಳಲ್ಲಿ ಚಿತ್ರಗಳನ್ನು ನೋಡುತ್ತೇವೆ, 
ಒಂದು ಪುಟದಷ್ಟು ಹೇಳಿಕೆಗಳಿರುತ್ತವೆ - ಅವನ್ನೆಲ್ಲಾ ಓದಿಕೊಳ್ಳುತ್ತೇವೆ ಮತ್ತು 
ಮಾರನೆಯ ದಿನದ ಪತ್ರಿಕೆಗಳಿಗಾಗಿ ಕಾಯುತ್ತೇವೆ. ಎಲಿಯಟ್ ಎಂಬ ಆಂಗ್ಲ 
ಕವಿ ಒಂದು ಪದ್ಯದಲ್ಲಿ ಹೇಳಿದಂತೆ ಜನ ಬಂದು ಪ್ರದರ್ಶನ ನೋಡಿ 
ಹೋಗುತ್ತಿದ್ದಾರೆ, ಅದು ನಡೆಯುತ್ತಲೇ ಇದೆ. ಇದೆಂತಹ ಜಡತೆ ಎಂಬುದರ 
ಸಂಶೋಧನೆ ಆಗಬೇಕಿದೆ. ನಮ್ಮ ಘನ ಸರ್ಕಾರದ ಹಿಂದಿನ ಮತ್ತು ಇಂದಿನ 
ಮಂತ್ರಿಗಳು ವೋಲ್ಗೊ ಬಸ್ಸುಗಳನ್ನು ಆತುರದಿಂದ ಕೊಳ್ಳಲು ತುದಿಗಾಲ ಮೇಲೆ 
ನಿಂತಿರುತ್ತಾರೆ. ಆ ಕಂಪನಿಗೆ ಭೂಮಿ ಕೊಟ್ಟಾಯಿತು, ಕಂಪನಿಯು ನೌಕರರ 
ಮೇಲೆ ದಬ್ಬಾಳಿಕೆ ನಡೆಸುವುದನ್ನು ನೋಡಾಯಿತು, ಬಸ್ಸುಗಳನ್ನು ಕೊಂಡಾಯಿತು, 
ಜೇಬುಗಳನ್ನು ತುಂಬಿಕೊಂಡಾಯಿತು, ಇನ್ನೇನಾಗಬೇಕು ? ಕೆಲಕಾಲ ಜನ ಆ 
ಬಸ್ಸುಗಳನ್ನು ಹತ್ತದಿದ್ದರೆ ವೋಲ್ಗೊ ಬಸ್ಸುಗಳನ್ನು ರಿಯಾಯಿತಿ ದರದಲ್ಲಿ ಮಾರಿ 
ಮತ್ತೆ ಜೇಬು ತುಂಬಿಕೊಳ್ಳುವ ಕಳ್ಳ- ದುರುಳ - ಅಧಿಕಾರಿಗಳು, ಮಂತ್ರಿಗಳು ಇದ್ದಾರೆ. 
* ರಾಜ್ಯೋತ್ಸವ ಮಾಸ ಮುಗಿದಿದೆ. ಆದರೂ ಉತ್ಸವದ ಸಭೆಗಳಲ್ಲಿ 
ಪಾಲ್ಗೊಳ್ಳಲು ಈ ಮಹಾಮಹಿಮರನ್ನು ಕರೆದರೆ ಅವರು ಬರುತ್ತಾರೆ, 
“ ಜೈ ಕರ್ನಾಟಕ ಎಂದು ಘೋಷಣೆ ಮೊಳಗಿಸುತ್ತಾರೆ. ಮೋದಿ ಬಂದುಹೋಗಿ 
ಇದ್ದ ಕತ್ತಲನ್ನು ಹೆಚ್ಚಿಸಿದ್ದಾಗಿದೆ, ಜೊತೆಗೆ ವೋಲೊ ಪಾತಕಗಳೂ ಇವೆ. 
“ಇನ್ನೂ ಏನೇನು ಕಾದಿದೆಯೋ ಏನೋ , ಹೃದಯವನ್ನು ಗಟ್ಟಿ ಮಾಡಿಕೊಳ್ಳಿ ” 
ಎಂದು ಮೊನ್ನೆ ಬೆಂಗಳೂರಿನ ಪುರಸಭೆಯೆದುರು ಯಾರೋ ಭಾಷಣ 
ಕುಟ್ಟುತ್ತಿದ್ದರು. ಭಾರತವನ್ನು ಗೆಲ್ಲಿಸಿ ಎನ್ನುತ್ತಿರುವವರು ಗೆಲ್ಲುವ ಮೊದಲೇ 

( ೭ನೇ ಪುಟಕ್ಕೆ ) 
ಹೊಸತು ೩ 


ಮಿಥ್ಯಗಳ ಮಡುವಿನಲ್ಲಿ ಹಾಸನಾಂಬೆ ದೇವಸ್ಥಾನ 

ಜ. ಹೊ . ನಾರಾಯಣಸ್ವಾಮಿ ... ೪೯ 


ನಾನು ಓದಿದ ಪುಸ್ತಕ : ಮುಂದಣ ಭವಿಷ್ಯತ್ತಿಗೆ ಹಿಂದಣ ಇತಿಹಾಸ | 
ಬೆಳಕಾಗಬೇಕು 

- ಬಾ . ಹ. ರಮಾಕುಮಾರಿ ... ೫೫ 
ವಿಶ್ವವೀಕ್ಷಣೆ : ಕಾಮನ್‌ವೆಲ್ತ್ ಕೂಟ – ಶ್ರೀಲಂಕಾ - ಭಾರತ 

ಸೀಯಾರ್ಕೆ ... ೬೨ 
ನಭಾವಲೋಕನ : ಶನಿ ಮತ್ತು ಚಂದ್ರರ ಸಮಾಗಮ 

- ಡಾ|| ಬಿ. ಎಸ್. ಶೈಲಜಾ ... ೩೪ 
ಹೊಸ ಓದು 

ಇಂದಿರಾಕುಮಾರಿ ... ೪೦ 
ಕ್ಷ -ಕಿರಣ 

ಪ್ರಕಾಶ್ ಎಸ್. ... ೧೨ 


ಚಿತ್ರಗಳು : ತನು, ರವಿ ಹೆಗ್ಗಡಿ, ಕಮಲಂ ಅರಸು, ಪ್ರತೀಕ್ ಸಿನ್ಹಾ, ಶ್ರೀಹರಿ, 
ವಿ . ಗೋಪಾಲ್, ಜಿಎಂಬೊ , ಗೋಪಿ, ವಿ . ಆರ್ . ಸಿ. ಶೇಖರ್, 

ವಿಜಯಾನಂದ 
ಮುಖಪುಟ : ಸಿ. ಎನ್. ಆರ್. ರಾವ್ 

ವಿನ್ಯಾಸ : ನವಕರ್ನಾಟಕ ವಿನ್ಯಾಸ 
ಕಚೇರಿ ಸಹಕಾರ : ಜಿ. ವಿ . ತೇಜೋವತಿ 


ಡಿಸೆಂಬರ್ ೨೦೧೩ 


2 ಸಂಪಾದಕೀಯ 


ತಿಂಗಳ ಪತ್ರಿಕೆ 
* ಹಸರು 

ಘಜ್ಯೋನಿಯ ಭಾಳ ಆಯ್ಕೆದು 
ನವಕರ್ನಾಟಕ ಪ್ರಕಾಕಿನಿ 


ಮೌಢಿದ್ಯಮಿಗಳ ಹುನ್ನಾರ 


ಸಂಪುಟ - ೧೫ ಸಂಚಿಕೆ- ೫ ಡಿಸೆಂಬರ್ ೨೦೧೩ 


ಗೌರವ ಸಂಪಾದಕ 
ಜಿ. ರಾಮಕೃಷ್ಣ 


ಸಂಪಾದಕ 


ಸಿದ್ದನಗೌಡ ಪಾಟೀಲ 


ಸಹಸಂಪಾದಕರು 


ಚರಣೆಗಳು 
ಇಲ್ಲೂ ಧನವಂತರ ನಂಬಿಕೆಗಳು, ಆ 


ಇಂದಿರಾ ಕುಮಾರಿ 
ಸಿ . ಆರ್. ಕೃಷ್ಣರಾವ್ 
ಎನ್. ಗಾಯತ್ರಿ 
ಕೆ . ಎಲ್.ಗೋಪಾಲಕೃಷ್ಣಯ್ಯ 
ರಾಮಲಿಂಗಪ್ಪ ಟಿ. ಬೇಗೂರು 
ಎಸ್. ಸುರೇಂದ್ರ 
ವ್ಯವಸ್ಥಾಪಕ 

ಎ . ಆರ್. ಉಡುಪ 


ಮುದ್ರಕ - ಪ್ರಕಾಶಕ 


ಆರ್. ಎಸ್ . ರಾಜಾರಾಮ್ 
ವ್ಯವಸ್ಥಾಪಕ ನಿರ್ದೇಶಕ 
ನವಕರ್ನಾಟಕ ಪಬ್ಲಿಕೇಷನ್ಸ್ ಪ್ರೈ . ಲಿ. 


ರಾಜ್ಯದ ಸುಬ್ರಮಣ್ಯ ಕ್ಷೇತ್ರದ ಪಕ್ಕದ ಹಳ್ಳಿಯಿಂದ ಮತ್ತೊಂದು ಆಘಾತಕರ ಸುದ್ದಿ ಬಂದಿದೆ. ಸಾರಿಕಾ 
ಎಂಬ ಎರಡು ವರ್ಷದ ಹೆಣ್ಣು ಮಗುವಿನ ತಲೆ ಮತ್ತು ಬಲಗೈಯಿಲ್ಲದ ಮೃತದೇಹ ಸಿಕ್ಕಿದೆ. ಇದು ನಿಧಿಗಾಗಿ ನಡೆದ 
ನರಬಲಿ ಎಂಬುದು ಸುದ್ದಿ . ಇದೇ ರೀತಿ ರಾಜ್ಯದಲ್ಲಿ ನಿಧಿಗಾಗಿ ಮಕ್ಕಳ ನರಬಲಿ ನಡೆದ ಸಾಕಷ್ಟು ಘಟನೆಗಳ 
ಉದಾಹರಣೆಗಳಿವೆ. ವಿಜ್ಞಾನ, ನಾಗರಿಕತೆ ಸಾಕಷ್ಟು ಬೆಳೆದ ನಾಡಿನ ಒಡಲಲ್ಲಿಯೇ ನರಬಲಿ ಮತ್ತು ಅಸಂಖ್ಯ ವಿವಿಧ 
ಮಾದರಿಯ ಮೌಡ್ಯ ಆಚರಣೆಗಳು ನಡೆಯುತ್ತಲೇ ಇವೆ. ಅಮಾಯಕ ಜನ ಇಂಥ ಮೂಢನಂಬಿಕೆಗಳಿಗೆ 
ಬಲಿಯಾಗುತ್ತಿದ್ದಾರೆ. ಇಂಥ ಅನಾಗರಿಕ ನಂಬಿಕೆಗಳು, ಆಚರಣೆಗಳು ಎಲ್ಲ ಧರ್ಮ, ಜಾತಿಯವರಿಂದಲೂ 
ನಡೆಯುತ್ತಿವೆ. ಅದರಲ್ಲೂ ಧನವಂತರ ಮೌಡ್ಯಾಚರಣೆಗಳು ಧನಹಾನಿ ಮಾಡುತ್ತವೆ. ಆದರೆ ಬಡವರ 
ಮೌಢಾಚರಣೆಗಳು ಜೀವಹಾನಿಯನ್ನೇ ಮಾಡುತ್ತವೆ. ಧನವಂತರ ಕುಟುಂಬಗಳಲ್ಲಿ ಮಾನಸಿಕ ಕಾಯಿಲೆಗಳಿಗೆ 
ಮಾನಸಿಕ ತಜ್ಞರ ಚಿಕಿತ್ಸೆಯಾಗುತ್ತದೆ. ಆದರೆ ಬಡವರ, ಗ್ರಾಮೀಣರ ಮಾನಸಿಕ ಅನಾರೋಗ್ಯಗಳನ್ನು ಭೂತ, ದೆವ್ವ 
ಎಂದು ನಂಬಿ ಅತಿಮಾನುಷ ಶಕ್ತಿಯುಳ್ಳವರೆಂದು ಹೇಳಿಕೊಳ್ಳುವ ವ್ಯಕ್ತಿಯ ಬಳಿ ಹೋಗಿರೋಗ ಹೆಚ್ಚಿಸಿಕೊಳ್ಳುತ್ತಾರೆ. 
ಮಾಟ, ಮಂತ್ರ, ಬೂದಿ, ಪ್ರಸಾದದ ಹುಸಿ ಚಿಕಿತ್ಸೆಗಳಿಗೆ ಬಲಿಯಾಗಿ ಬದುಕನ್ನೇ ಕಳೆದುಕೊಳ್ಳುತ್ತಾರೆ. ಅಸಹಜ 
ವರ್ತನೆಗಳಿಗೆ ದೈವೀಶಕ್ತಿಯೇ ಪರಿಹಾರವೆಂಬ ವಾತಾವರಣ ನಮ್ಮಲ್ಲಿದೆ. ಇಂಥ ಸಾವಿರಾರು ಮೂಢನಂಬಿಕೆಗಳು 
ಆಚರಣೆಯಲ್ಲಿ ಇರುವಾಗ ನಾಗರಿಕ ಸಮಾಜವಾಗಲೀ , ಸರಕಾರವಾಗಲೀ ಆ ಕುರಿತು ಚಿಂತಿಸಲೇಬಾರದೆ ? ನಾವು 
ನಮ್ಮ ಸುತ್ತಲಿನ ಸಾಮಾಜಿಕ, ಮಾನವಿಕ ಪರಿಸರದ ಕುರಿತು ಚಿಂತಿಸಲೇಬಾರದೆ ? ಇಂಥ ಒಂದು ಚಿಂತನೆಯ 
ಪ್ರಯತ್ನವೇ ಮೂಢನಂಬಿಕೆ ಆಚರಣೆಗಳ ಪ್ರತಿಬಂಧಕ ವಿಧೇಯಕದ ಕರಡು ಸಲ್ಲಿಕೆ. ರಾಷ್ಟ್ರೀಯ ಕಾನೂನು ಶಾಲೆ 
ಹಾಗೂ ಹಲವಾರು ಸಾಮಾಜಿಕ ಚಿಂತಕರು, ಕಾನೂನು ತಜ್ಞರು ಸೇರಿ ಸರಕಾರಕ್ಕೆ ಸಲ್ಲಿಸಿದ ಈ ಕರಡು ಮಸೂದೆ 
ಈಗ ರಾಜ್ಯದಲ್ಲಿ ವಿವಾದದಲ್ಲಿದೆ. 

ಜನರ ಮೌಡ್ಯವನ್ನೇ ತಮ್ಮ ಬಂಡವಾಳ ಮಾಡಿಕೊಂಡು ಬಿ . ಜೆ. ಪಿ . ಯವರು ಈ ಮಸೂದೆ ಜಾರಿಯಿಂದ ತಮ್ಮ 
ತಳಪಾಯವೇ ಕುಸಿದಂತೆ ಕೂಗಾಡುತ್ತಿದ್ದಾರೆ. ಇದು ಸಹಜ. ಧಾರ್ಮಿಕ ಮೌಡ್ಯವೇ ಅವರ ತಳಪಾಯವಾದ್ದರಿಂದ 
ಅವರು ಈ ವಿಷಯದಲ್ಲಿ ಸಮಾಜದ, ಮಾನವಕುಲದ ಆರೋಗ್ಯ ಹಾಳಾದರೂ ಚಿಂತೆಯಿಲ್ಲ ನಂಬಿಕೆಗಳ ಹೆಸರಿನಲ್ಲಿ 
ಮೂಢನಂಬಿಕೆಗಳನ್ನು ಉಳಿಸಿಕೊಳ್ಳಲು ತನ್ಮೂಲಕ ರಾಜಕಾರಣ ಮಾಡಲು ಹೋರಾಡುತ್ತಾರೆ. ಜಾತ್ಯತೀತ 
ಜನತಾದಳದ ನಾಯಕರು, ದೇವೇಗೌಡರಾದಿಯಾಗಿ ಈ ಮಸೂದೆಯ ವಿರುದ್ದ ಕಿರುಚುತ್ತಿದ್ದಾರೆ. ಸ್ವತಃ 
ಜನತಾದಳದ ನಾಯಕರುಗಳೂ ಹೋಮ, ಹವನ, ಜೋತಿಷ್ಯ , ಮಾಟ - ಮಂತ್ರಗಳಲ್ಲಿ ಅಪಾರ ನಂಬಿಕೆ 
ಉಳ್ಳವರಾದ್ದರಿಂದ ಅವರಿಗೆ ಅನಾರೋಗ್ಯಕ್ಕಿಂತ ತಮ್ಮ ( ಮೌಢ) ನಂಬಿಕೆ , ಆ ಮೂಲಕ ಅವರು ಮುನ್ನಡೆಸುತ್ತಿರುವ 
ಅವರ ಪಕ್ಷ ಮುಖ್ಯ . ಇನ್ನು ಕಾಂಗ್ರೆಸ್‌ನವರು ಮೇಲಿನ ಎರಡೂ ಪಕ್ಷಗಳಿಗೆ ಭಿನ್ನವಾದವರೇನಲ್ಲ. ಮುಖ್ಯಮಂತ್ರಿ 
ಸಿದ್ದರಾಮಯ್ಯನವರು ಸಮಾಜವಾದಿ ಚಿಂತನೆಯ ವ್ಯಕ್ತಿಯಾಗಿದ್ದರಿಂದ ಇಂಥ ಮಸೂದೆಯನ್ನು ತರಬೇಕೆಂಬ 
ವಿಚಾರಕ್ಕೆ ಚಾಲನೆ ಸಿಕ್ಕಿತು. ಆದರೆ ಜನಾರ್ಧನ ಪೂಜಾರಿಯಂಥವರು ತಮ್ಮ ಪೂಜಾರಿಕೆಯೇ ಹೋಯಿತು ಎನ್ನುವಂತೆ 
ವರ್ತಿಸಿ ಇಂಥ ಮಸೂದೆಯ ಜಾರಿಗೆ ಅಡ್ಡಿ ಮಾಡುತ್ತಿದ್ದಾರೆ. ನಮ್ಮ ನಾಡನ್ನು ವೈಜ್ಞಾನಿಕ ಮನೋಭಾವದತ್ತ 
ತನ್ಮೂಲಕ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕಾದ ಜನನಾಯಕರೇ ಹೀಗಾದರೆ ನಾಡಿನ ಗತಿಯೇನು ? 
- “ಕಲ್ಲ ನಾಗರ ಕಂಡರೆ ಹಾಲನೆರೆಯೆಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ , “ ಮಾಟಕೂಟ, ಫಲಪ್ರಾಪ್ತಿ 
ಎಂಬ ಮಾತು ಕೇಳಲಾಗದು ” ಎಂದು ೧೨ನೇ ಶತಮಾನದಲ್ಲಿಯೇ ಬಸವಣ್ಣನವರು ಹೇಳಿದರು. ಮೌಡ್ಯದ ಕುರಿತು 
ಅಂದು ಇದ್ದ ಎಚ್ಚರ ಈ ಮಸೂದೆಯನ್ನು ವಿರೋಧಿಸುವ ಇಂದಿನ ಧರ್ಮಗುರುಗಳಿಗೆ ಇಲ್ಲ ಎಂಬುದು ವಾಸ್ತವ 
ವಾದರೂ ಇಂದು ಜನರ ಮೂಢನಂಬಿಕೆ ಬಹುತೇಕ ಎಲ್ಲ ಧರ್ಮಗಳ ಧರ್ಮಗುರುಗಳ, ಜಗದ್ಗುರುಗಳ ( ಜಗತ್ತು ?) 
ಸ್ವಯಂಘೋಷಿತ ದೇವಮಾನವರ, ಮಂತ್ರವಾದಿಗಳ ಉದರ ಪೋಷಣೆಗೆ, ಅನೈತಿಕ ಸಂಪತ್ತಿನ ಗಳಿಕೆಗೆ ಆಧಾರ 
ವಾಗಿದ್ದರಿಂದ ಅವರೆಲ್ಲರಿಗೆ ಜನರಲ್ಲಿ ಮೂಢನಂಬಿಕೆ ಇರಬೇಕು ಮತ್ತು ಬೆಳೆಯಬೇಕು. ಅಂಥವರು ತೀವ್ರವಾಗಿಯೇ 
ವಿರೋಧಿಸುತ್ತಿದ್ದಾರೆ. ಮೌಡ್ಯಕ್ಕೆ ಬಲಿಯಾದವರೂ ಮೌಡ್ಯದ ಪರವಾಗಿರುತ್ತಾರೆ. ವಿಚಾರವಾದಿಗಳು ಅನಾಥಪ್ರಜ್ಞೆಯನ್ನು 
ಎದುರಿಸುತ್ತಾರೆ. ರಾಜ್ಯದ ಕೆಲವೇ ಕೆಲವು ಪ್ರಗತಿಪರ ಮಠಾಧೀಶರು ಕರಡು ಮಸೂದೆಯನ್ನು ಸ್ವಾಗತಿಸಿದ್ದಾರೆ. 

ಮೂಢನಂಬಿಕೆ ಆಚರಣೆಗಳ ಪ್ರತಿಬಂಧಕ ವಿಧೇಯಕ ಕರಡಿನಲ್ಲಿ ಏನಿದೆ ಎಂಬುದನ್ನರಿಯದೇ ಕೆಲವರು, ನಂಬಿಕೆ 
ಗಳನ್ನೇ ಮೂಢನಂಬಿಕೆ ಎನ್ನುತ್ತಿದ್ದಾರೆ ಎಂದು ಉದ್ದೇಶಪೂರ್ವಕವಾಗಿ ಇನ್ನು ಕೆಲವರು ವಿರೋಧಿಸುತ್ತಿದ್ದಾರೆ. ಆದರೆ 
ವಾಸ್ತವವಾಗಿ ಕರಡು ಮಸೂದೆಯಲ್ಲಿ ಯಾವ ಧರ್ಮವನ್ನೂ ಯಾವ ನಂಬಿಕೆಯನ್ನು ಗುರಿಯಾಗಿಟ್ಟುಕೊಂಡಿಲ್ಲ. 
ಅದರಲ್ಲಿರುವುದಿಷ್ಟೆ : “( ಜೆ ) “ಮೂಢನಂಬಿಕೆ ಆಚರಣೆ ” ಎಂದರೆ, ಇನ್ನೊಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳ ಕಾಯಿಲೆಯನ್ನು 
ಅಥವಾ ಸಂಕಟವನ್ನು ಪರಿಹರಿಸುವ ಭರವಸೆ ನೀಡಿ ಅಥವಾ ಅವರಿಗೆ ಲಾಭ ಉಂಟಾಗುತ್ತದೆಂದು ತಿಳಿಸಿ ಅಥವಾ 


ಮುದ್ರಣ 


ನವಕರ್ನಾಟಕ ಪ್ರಿಂಟರ್ 
೧೬೭ ಮತ್ತು ೧೬೮, ೧೦ನೇ ಮುಖ್ಯ ರಸ್ತೆ 
೩ನೇ ಘಟ್ಟ , ಪೀಣ್ಯ ಕೈಗಾರಿಕಾ ಪ್ರದೇಶ 
ಬೆಂಗಳೂರು - ೫೬೦ ೦೫೮ 
ದೂರವಾಣಿ: ೨೮೩೯೭೪೨೬ 


ಹೊಸತು ಕಚೇರಿಯ ವಿಳಾಸ 


ಕಾಶನ 


ನವಕರ್ನಾಟಕ ಪಬ್ಲಿಕೇಷನ್ಸ್ ಪೈವೆಟ್ ಲಿಮಿಟೆಡ್ 
೧೫, ಎಂಬೆಸಿ ಸೆಂಟರ್, ಕ್ರೆಸೆಂಟ್ ರಸ್ತೆ , ಅಂ , ಸೆ. ೫೧೫೯ 
ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು- ೫೬೦ ೦೦೧ 
ದೂರವಾಣಿ : ೩೦೫೭೮೦೨೯ , ೨೨೨೦೩೫೮೦ 

ಫ್ಯಾಕ್ಸ್ : ೩೦೫೭೮೦೨೩ 
e- mail : navakarnataka @ gmail . com 

hosathu @ gmail.com 
hosathu .nkp @ gmail.com 
URL : www . navakarnataka .com 
http : //navakarnataka.blogspot.in 
http : //hosathumonthly .blogspot. in 


ಹೊಸತು ೪ 


ಡಿಸೆಂಬರ್ ೨೦೧೩ 


ತಿಂಗಳ ಪತ್ರಿಕೆ 


* ಹೊಸತು 


ಜ್ಯೋನಿಯ ನಾಳೆ ಆಯ್ಕೆದು 
ನವಕರ್ನಾಟಕ ಪ್ರಕಾಶನ 


ಸಮಾಲೋಚಕ ಮಂಡಲಿ 


ಪ್ರತಿಕೂಲ ಪರಿಣಾಮ ಉಂಟಾಗುತ್ತದೆಂದು ಹೆದರಿಸಿ ಅತಿಮಾನುಷ ಶಕ್ತಿಯನ್ನು ಆಹ್ವಾನಿಸುವ ( ಇಲ್ಲಿ 
“ಆಹ್ವಾನಿಸಿದಂತೆ ನಟಿಸುವ ಎಂದಿರಬೇಕಿತ್ತು.) ಮೂಲಕ ಅವರಿಗೆ - 

ಎ) ತೀವ್ರತರವಾದ ದೈಹಿಕ ಅಥವಾ ಮಾನಸಿಕ ಹಾನಿಯನ್ನುಂಟುಮಾಡುವ ಅಥವಾ 
ಬಿ) ಹಣಕಾಸಿನ ಅಥವಾ ಯಾವುದೇ ಲೈಂಗಿಕ ಶೋಷಣೆಯನ್ನುಂಟುಮಾಡುವ ಅಥವಾ 

ಸಿ) ಮನುಷ್ಯನ ಘನತೆಗೆ ಘಾಸಿಯುಂಟುಮಾಡುವ ಯಾವುದೇ ಕೃತ್ಯ; ಅಥವಾ ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿದ ಯಾವುದೇ ಕೃತ್ಯ . ” 

ಯಾವುದನ್ನು ಮೂಢನಂಬಿಕೆ ಆಚರಣೆ ಎಂದು ಕರೆಯಬಹುದೆಂದು ಸ್ಪಷ್ಟವಾಗಿ ಇಲ್ಲಿ ಹೇಳಿದೆ. ಇದನ್ನು 
ಅರ್ಥಮಾಡಿಕೊಳ್ಳದೇ ಅಥವಾ ಅರ್ಥವಾದರೂ ಮುಚ್ಚಿಟ್ಟು ಮಸೂದೆಯನ್ನು ವಿರೋಧಿಸುವ ಮತ್ತು ಅದರ 
ಹೆಸರಲ್ಲೂ ಜನಾಂಗವನ್ನು ಒಡೆಯುವ ಹುನ್ನಾರ ನಡೆಯುತ್ತಿದೆ. ಇದನ್ನು ಹೊರತುಪಡಿಸಿ ಒಂದು ನೀತಿ 
ನಿರೂಪಣಾ ಪರಿಕಲ್ಪನಾ ಟಿಪ್ಪಣಿ ಯನ್ನು ಸಮಿತಿ ಸಲ್ಲಿಸಿದೆ. ಪರಿಕಲ್ಪನಾ ಟಿಪ್ಪಣಿ ವಿಧೇಯಕದ ಭಾಗವಲ್ಲ. ಎಲ್ಲ 
ಪರ - ವಿರೋಧ ಅಭಿಪ್ರಾಯಗಳಂತೆ ಅದೂ ಒಂದು. ಅದೇನೇ ಇದ್ದರೂ ರಾಜಕಾರಣಿ, ರಾಜಕೀಯ 
ಪಕ್ಷಗಳಾದಿಯಾಗಿ ಮಸೂದೆ ವಿರೋಧಿಗಳೆಲ್ಲ ಮೊದಲು ಮೂಢನಂಬಿಕೆಗಳ ನಿರ್ಮೂಲನೆ ಬೇಕೋ ಬೇಡವೋ 
ಎಂಬುದನ್ನು ಸ್ಪಷ್ಟಪಡಿಸಲಿ. ಬೇಕು ಎಂಬುದಾದರೆ ಯಾವುದು ನಂಬಿಕೆ, ಯಾವುದು ಮೂಢನಂಬಿಕೆ 
ಎಂಬುದನ್ನು ಸರಕಾರಕ್ಕೆ ತಿಳಿಸಲಿ . ಈ ಮಸೂದೆ ಮುಖ್ಯಮಂತ್ರಿ, ಕಾನೂನು ಮಂತ್ರಿಗಳ ಮನೆಯಲ್ಲಾಗುವುದಿಲ್ಲ, 
ಶಾಸನ ಸಭೆಯಲ್ಲಿ ಮಂಡಿಸಿ ಕಾನೂನು ಮಾಡಬೇಕಾಗುತ್ತದೆ. ಆಗ ಅದರಲ್ಲಿ ಆಕ್ಷೇಪಾರ್ಹ ಅಂಶಗಳೇನಾದರೂ 
ಇದ್ದರೆ ಆಡಳಿತಪಕ್ಷವನ್ನೂ ಒಳಗೊಂಡು ಎಲ್ಲ ಪಕ್ಷಗಳ ಶಾಸಕರಿಗೂ ತಿದ್ದುಪಡಿ ಮಾಡುವ ಅವಕಾಶ ಇದ್ದೇ 
ಇರುತ್ತದೆ. ಪರಿಕಲ್ಪನಾ ಪಟ್ಟಿಯಲ್ಲಿನ ತಮಗೆ ಒಪ್ಪಿಗೆ ಆಗದ ಅಂಶಗಳನ್ನಿಟ್ಟುಕೊಂಡು ವಿಧೇಯಕವನ್ನೇ 
ವಿರೋಧಿಸುವುದು ಮೂರ್ಖತನ. 

ಮೂಢನಂಬಿಕೆ ನಿರ್ಮೂಲನೆಗಾಗಿ ಕಾನೂನು ಮಾಡಬೇಕಾದಂಥ ಸಂದರ್ಭದಲ್ಲಿ ಅದರ ಕರಡನ್ನು 
ಸಾರ್ವಜನಿಕರ ಮುಂದಿಡಬೇಕಾದದ್ದು ಸರಕಾರದ ಜವಾಬ್ದಾರಿ. ಈಗಲೂ ಆ ಕೆಲಸವಾಗಲಿ, ಸಮಯಸಾಧಕ , ಮೂಢ 
ರಾಜಕಾರಣಿಗಳ ಹುನ್ನಾರಕ್ಕೆ ಇಂಥ ಒಂದು ಮಹತ್ವದ ಮಸೂದೆ ಬಲಿಯಾಗಕೂಡದು. ಮೂಢನಂಬಿಕೆಗಳನ್ನೇ 
ಬಂಡವಾಳ ಮಾಡಿಕೊಂಡು ಮೌತ್ಯೋದ್ಯಮ ನಡೆಸುತ್ತಿರುವ ಬುರಡಿ ಬಾಬಾಗಳ ಕುತಂತ್ರ ಅಪಪ್ರಚಾರಕ್ಕೆ ಇಂಥ 
ಒಂದು ಐತಿಹಾಸಿಕ ಅವಕಾಶ ತಪ್ಪಬಾರದು. ಎಲ್ಲ ಧರ್ಮಗಳಲ್ಲಿನ, ಜಾತಿಗಳಲ್ಲಿನ ಮೌಡ್ಯತೆಯನ್ನು ತೊಡೆದುಹಾಕಿ 
ಮಾನವನ ಘನತೆಯನ್ನು ಎತ್ತಿ ಹಿಡಿಯಲು ಸರಕಾರ ಬದ್ಧವಾಗಬೇಕು. ಇಂಥ ಕಾರ್ಯಕ್ಕೆ ನರೇಂದ್ರ ದಾಭೋಲ್ಕರ್‌ 
ಅವರಂಥ ಸಾಕಷ್ಟುಜನ ತಮ್ಮ ಜೀವ ತೆತ್ತಿದ್ದಾರೆ. ರಾಜ್ಯದ ಪ್ರಜ್ಞಾವಂತರು ಈ ಮಸೂದೆಯ ಉದ್ದೇಶ, ಗುರಿಯನ್ನು 
ಅರ್ಥಮಾಡಿಕೊಂಡು ಅಭಿಪ್ರಾಯ , ಚಳುವಳಿ , ಹೋರಾಟಗಳ ಮೂಲಕ ಸರಕಾರದ ಮೇಲೆ ಒತ್ತಡ ತರಲಿ. 
ಇಂಥ ಮಸೂದೆ ತರಬೇಕೆನ್ನುವ ಸರಕಾರದ ಒಳಗಿನ, ಹೊರಗಿನ ವ್ಯಕ್ತಿ, ಶಕ್ತಿಗಳ ಕೈ ಬಲಪಡಿಸಲಿ. 


ಟಿ. ಆರ್. ಅನಂತರಾಮು 
ಎಚ್ . ಎಸ್ .ಗೋಪಾಲ ರಾವ್ 
ಸಿ . ಆರ್. ಚಂದ್ರಶೇಖರ್ 
ವಿ. ಚಂದ್ರಶೇಖರ ನಂಗಲಿ 
ಜಿ. ನಾಗಕುಮಾರ್ 
ನೇಮಿಚಂದ್ರ 
ಪ್ರಕಾಶ್ ಸಿ. ರಾವ್ 
ಬರಗೂರು ರಾಮಚಂದ್ರಪ್ಪ 
ಕೆ . ಮರುಳಸಿದ್ದಪ್ಪ 
ಮುರಳೀಧರ್ 
ವಿಜಯಾ 


ಕಾದ ಜವಾಬ್ದಾರಿದೆ 
ಬಲಿಯಾಗಕೊ ಕುತಂತ್ರ ಅಪವು ನಡೆದು 


ಎಲ್. ಹನುಮಂತಯ್ಯ 


1 ಚಂದಾ ವಿವರಗಳು 


ಬಿಡಿ ಸಂಚಿಕೆ 


, 


as | 


ವಾರ್ಷಿಕ ಚಂದಾ 
ಮೂರು ವರ್ಷಕ್ಕೆ 


ರೂ . ೨೦೦ / 
ರೂ . ೪೫೦ / 


ವಿಶ್ವಾಸ ಮೂಡಿಸುವಂಥ ಸಿಬಿಐ ವ್ಯವಸ್ಥೆ ರೂಪುಗೊಳ್ಳಲಿ 


ನವಕರ್ನಾಟಕ ಶಾಖೆಗಳು 


೫ನೇ ಮುಖ್ಯ ರಸ್ತೆ , ಗಾಂಧಿನಗರ 
ಬೆಂಗಳೂರು - ೫೬೦ ೦೦೯ 
© : ೦೮೦ - ೨೨೨೫೧೩೮೨ 


ಈಚಿನ ದಿನಗಳಲ್ಲಿ ಸದಾ ಸುದ್ದಿಯಲ್ಲಿರುವ ಒಂದು ಸಂಸ್ಥೆ ಎಂದರೆ ಸಿಬಿಐ - ಕೇಂದ್ರ ತನಿಖಾ ಸಂಸ್ಥೆ . 
ದೇಶದ ಯಾವುದೇ ಮೂಲೆಯಲ್ಲಿ ಸಂಭವಿಸುವ ದುರ್ಘಟನೆ, ಭ್ರಷ್ಟಾಚಾರ, ಕೊಲೆ, ಅತ್ಯಾಚಾರ ಇತ್ಯಾದಿಗಳಿಗೆ 
ಸಿಬಿಐ ತನಿಖೆಗೆ ಒತ್ತಾಯ ಬರುತ್ತಿರುತ್ತದೆ. ನಿಷ್ಪಕ್ಷಪಾತ ತನಿಖೆ ಈ ಸಿಬಿಐ ಸಂಸ್ಥೆಯಿಂದ ಸಾಧ್ಯ ಎಂಬ 
ನಂಬಿಕೆಯೇ ಇದಕ್ಕೆ ಕಾರಣ. ಆದರೆ ಈ ಸಂಸ್ಥೆಯು ಅಷ್ಟೇ ವಿವಾದಾಸ್ಪದವೂ ಆಗಿದೆ. ಕೇಂದ್ರ ಸರಕಾರದ 
ಅಧೀನದಲ್ಲಿರುವ ಈ ತನಿಖಾ ಸಂಸ್ಥೆ ಎಷ್ಟು ಸ್ವತಂತ್ರವಾಗಿದೆ ? ಇದು ಪ್ರಶ್ನೆಯಾಗಿಯೇ ಉಳಿಯುತ್ತದೆ ? 
ಅಧಿಕಾರದಲ್ಲಿರುವ ಸರ್ಕಾರದ ಮರ್ಜಿಗೆ, ಆದೇಶಕ್ಕೆ ತಕ್ಕ ಹಾಗೆ ಈ ಸಂಸ್ಥೆಯ ಅಧಿಕಾರಿಗಳು ನಡೆದುಕೊಳ್ಳುತ್ತಾರೆ 
ಎಂಬ ಆರೋಪ ಇದೆ. ಇದು ತಕ್ಕಮಟ್ಟಿಗೆ ನಿಜವೂ ಹೌದು. ಮುಖ್ಯವಾಗಿ ಸರಕಾರದ ಅವ್ಯವಹಾರಗಳು, 
ಭ್ರಷ್ಟಾಚಾರದ ತನಿಖೆ ವಿಚಾರದಲ್ಲಿ ಹಸ್ತಕ್ಷೇಪ ಇಲ್ಲದೇ ಹೋಗಿಲ್ಲ. ಹಾಗಾಗಿ ಸಿಬಿಐ ತನಿಖೆ ಎಷ್ಟು ನಿಷ್ಪಕ್ಷಪಾತ 
ಎಂಬುದೇ ಪ್ರಶ್ನೆ . ಸರಕಾರದ ಆಜ್ಞೆಯ ಮೇರೆಗೆ, ಅನುಮತಿಯ ಮೇರೆಗೆ ಸಿಬಿಐ ಪ್ರಕರಣದ ತನಿಖೆಯನ್ನು 
ಕೈಗೆತ್ತಿಕೊಳ್ಳುತ್ತದೆಯೇ ಹೊರತು ಸ್ವಪ್ರೇರಣೆಯಿಂದಲ್ಲ. ಕೆಲವೊಮ್ಮೆ ನ್ಯಾಯಾಲಯದ ಆದೇಶದ ಮೇರೆಗೆ ಅದು 
ನಡೆದುಕೊಳ್ಳಬಹುದು. ಇದು ಸಿಬಿಐನ ಈಗಿನ ಸ್ಥಿತಿ. ಇದು ಅಂತ್ಯಗೊಂಡು ಸಿಬಿಐ ಸ್ವತಂತ್ರ ತನಿಖಾ 
ಸಂಸ್ಥೆಯಾಗಬೇಕು. ಸರಕಾರದ ಹಸ್ತಕ್ಷೇಪದಿಂದ ಮುಕ್ತವಾಗಿರಬೇಕು ಎಂಬುದೇ ಜನಸಾಮಾನ್ಯರ ಅಪೇಕ್ಷೆ. ಇದು 
ಅಗತ್ಯವೂ ಹೌದು. ಏಕೆಂದರೆ ಇತ್ತೀಚಿನ ಹಗರಣಗಳ ತನಿಖೆಯ ವಿಚಾರದಲ್ಲಿ, ಮುಖ್ಯವಾಗಿ ಕಲ್ಲಿದ್ದಲು 
ಹಗರಣಗಳ ವಿಷಯದಲ್ಲಿ ಸರಕಾರದ ಹಸ್ತಕ್ಷೇಪ ಎದ್ದು ಕಾಣುವಂಥದ್ದು . ಪ್ರಕರಣವೊಂದರ ತನಿಖೆಯನ್ನು 
ಸಿಬಿಐಗೆ ವಹಿಸಿಕೊಟ್ಟ ಮೇಲೆ ಸರಕಾರದ ಹಸ್ತಕ್ಷೇಪಕ್ಕೆ ಅವಕಾಶವಿಲ್ಲದ ಹಾಗೆ ಸಿಬಿಐ ರೂಪುಗೊಳ್ಳಬೇಕು. 

ಅಂಥ ಪುನರಚನೆಗೆ ಈಗ ಕಾಲ ಬಂದಿದೆ. ಗೌಹಾತಿ ಉಚ್ಚ ನ್ಯಾಯಾಲಯದ ತೀರ್ಪು ಸಿಬಿಐ ಕ್ರಮಬದ್ಧವಾಗಿ 


ಕೆ. ಎಸ್. ಆರ್. ರಸ್ತೆ 
ಮಂಗಳೂರು - ೫೭೫ ೦೦೧ 
© : ೦೮೨೪ - ೨೪೪೧೦೧೬ 
ಶರಾವತಿ ಕಟ್ಟಡ, ಬಲ್ಮಠ 
ಮಂಗಳೂರು- ೫೭೫ ೦೦೧ 
© : ೦೮೨೪ - ೨೪೨೫೧೬೧ 


ರಾಮಸ್ವಾಮಿ ವೃತ್ತ 
ಮೈಸೂರು - ೫೭೦ ೦೨೬ 
© : ೦೮೨೧ - ೨೪೨೪೦೯೪ 


ಸ್ಟೇಷನ್ ರಸ್ತೆ 
ಗುಲ್ಬರ್ಗಾ - ೫೮೫ ೧೦೨ 
© : ೦೮೪೭೨ - ೨೨೪೩೦೨ 


ಡಿಸೆಂಬರ್ ೨೦೧೩ . 


ಹೊಸತು ೫ 


ಸ್ಥಾಪಿತವಾಗಿರುವ ಸಂಸ್ಥೆಯಲ್ಲ ಎಂದು ಸಾರಿದ ಬಳಿಕ ಈ ಪ್ರಶ್ನೆ ಉದ್ಭವಿಸಿದೆ. ಬಂಡವಾಳದ ವಿತರಣೆಯಲ್ಲಿದ್ದ ಅಸಮಾನತೆಯೇ ಖಾಸಗಿ ಬ್ಯಾಂಕ್‌ಗಳ 
ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತಡೆಯಾಜ್ಞೆಯಿಂದ ಸದ್ಯಕ್ಕೆ ಸಿಬಿಐ ರಾಷ್ಟ್ರೀಕರಣಕ್ಕೆ ಪ್ರಮುಖ ಕಾರಣವಾಯಿತು. 
ಉಳಿದುಕೊಂಡಿದೆ. ಸಿಬಿಐ ಅಸ್ತಿತ್ವಕ್ಕೆ ಬಂದಿದ್ದು ೧೯೬೩ರಲ್ಲಿ ಕೇಂದ್ರ ಸರಕಾರದ ವಿತ್ತ ಕ್ಷೇತ್ರದ ಬೆಳವಣಿಗೆಯ ಭಾಗವಾದ ಬ್ಯಾಂಕಿಂಗ್ ಉದ್ದಿಮೆಯ ಚರಿತ್ರೆ 
ಗೃಹ ಸಚಿವಾಲಯ ಅಂಗೀಕರಿಸಿದ ನಿರ್ಣಯ ಒಂದರಿಂದ. ೧೯೪೧ರಲ್ಲಿ ಬ್ರಿಟಿಷ್ ಕೈಗಾರಿಕಾ ಬಂಡವಾಳದ ಚರಿತ್ರೆಯಷ್ಟೇ ಹಳೆಯದು. ಅನೇಕ ಹಂತಗಳನ್ನು ದಾಟಿ 
ಸರಕಾರ ಭ್ರಷ್ಟಾಚಾರ ತಡೆಗಟ್ಟಲು ವಿಶೇಷ ಪೊಲೀಸ್ ವ್ಯವಸ್ಥೆಯೊಂದನ್ನು ಈಗ ಇದು ಬೃಹತ್ ಉದ್ದಿಮೆಯಾಗಿ ಬೆಳೆದು ನಿಂತಿದೆ. ಬ್ಯಾಂಕ್‌ಗಳ ವಾರ್ಷಿಕ 
ಸ್ಥಾಪಿಸಿತು. ೧೯೪೬ರಲ್ಲಿ ದೆಹಲಿ ವಿಶೇಷ ಪೊಲೀಸ್ ವ್ಯವಸ್ಥೆ ಕಾಯಿದೆ ಪ್ರಕಾರ ಬೆಳವಣಿಗೆಯ ದರ ಶೇ . ೨೩ರಷ್ಟಾದರೆ ಇವು ರಾಷ್ಟ್ರೀಯ ಒಟ್ಟು ಉತ್ಪನ್ನಕ್ಕೆ ಶೇ . ೮ 
ಅದು ಶಾಸನಬದ್ಧವಾಯಿತು. ೧೯೬೩ರಲ್ಲಿ ಅದು ಸಿಬಿಐಗೆ ವರ್ಗಾವಣೆ ಪಾಲು ನೀಡಿರುವುದು ಮತ್ತು ಸುಮಾರು ೧೧ ಲಕ್ಷಕ್ಕೂ ಮೀರಿ ಉದ್ಯೋಗಗಳನ್ನು 
ಯಾಯಿತು. ಇಷ್ಟು ವರ್ಷಗಳು ಕಾರ್ಯ ನಿರ್ವಹಿಸುತ್ತ ಬಂದಿರುವ ಸಿಬಿಐ ಈಗ ಸೃಷ್ಟಿಸಿರುವುದನ್ನು ಗಮನಿಸಿದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬ್ಯಾಂಕಿಂಗ್ 
ಗೌಹಾತಿ ಉಚ್ಚ ನ್ಯಾಯಾಲಯದ ತೀರ್ಪಿನಿಂದಾಗಿ ಅತಂತ್ರ ಸ್ಥಿತಿಯಲ್ಲಿದೆ. ಉದ್ಯಮದ ಮಹತ್ತರ ಪಾತ್ರದ ಅರಿವಾಗುತ್ತದೆ. ಈ ಅಭಿವೃದ್ದಿಯ ಶ್ರೇಯ ಸ್ಟೇಟ್ 
- ಸರ್ವೋಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಇರುವವರೆಗೆ ಅದರ ಅಸ್ತಿತ್ವ ಬ್ಯಾಂಕ್ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್‌ಗಳಿಗೆ ಸಲ್ಲಬೇಕು. ೨೦೦೮ರಲ್ಲಿ ಅಮೆರಿಕದ 
ಹಾಗೂ ಕಾರ್ಯಗಳಿಗೆ ಚ್ಯುತಿ ಇಲ್ಲ. ಹಾಗಾಗಿ ಅದನ್ನು ಸಂವಿಧಾನಬದ್ದವಾದ ಲೇಮನ್ ಬ್ರದರ್ , ಫ್ರೆಡಿ ಮ್ಯಾಕ್ ಇತ್ಯಾದಿ ಖಾಸಗಿ ಬ್ಯಾಂಕ್‌ಗಳು ದಿವಾಳಿಯಾಗಿ 
ವ್ಯವಸ್ಥೆಯಾಗಿ ರೂಪಿಸುವ ಅಗತ್ಯತೆ ಉಂಟಾಗಿದೆ. ಸಾಮಾನ್ಯವಾಗಿ ನಮ್ಮ ಅಮೆರಿಕದ ಮತ್ತು ವಿಶ್ವದ ಅನೇಕ ದೇಶಗಳ ಆರ್ಥಿಕ ವ್ಯವಸ್ಥೆಯನ್ನು 
ದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಸರಕಾರದ ನಿಯಂತ್ರಣದಲ್ಲಿದೆ. ಅಲ್ಲೋಲಕಲ್ಲೋಲಗೊಳಿಸಿ ವಿತ್ತ ಬಂಡವಾಳದ ನಿರಂಕುಶ ಹಾಗೂ ಅರಾಜಕ 
ಆಡಳಿತದಲ್ಲಿರುವ ಪಕ್ಷವು ಪೊಲೀಸ್ ಪಡೆಯನ್ನು ಸ್ವಾರ್ಥ ಸಾಧನೆಗಾಗಿ | ಗುಣವನ್ನು ಪರಿಚಯಿಸಿತು. ಭಾರತದ ವಿತ್ತ ಕ್ಷೇತ್ರದ ಮೇಲೆ ಇದರ ದುಷ್ಪರಿಣಾಮ 
ಉಪಯೋಗಿಸಿಕೊಳ್ಳುವುದು ವಾಡಿಕೆಯಾಗಿಬಿಟ್ಟಿದೆ. ಪೊಲೀಸ್ ಅಧಿಕಾರಿಗಳ ತೀವ್ರವಾಗಿ ಬೀರದಂತೆ ತಡೆದದ್ದು ಈ ದೇಶದ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್‌ಗಳು, 
ವರ್ಗಾವಣೆ ವಿಚಾರದಲ್ಲಿ ಶಾಸಕರು ಮೂಗು ತೂರಿಸುವುದನ್ನು ನೋಡಿದ್ದೇವೆ. ಸ್ಟೇಟ್ ಬ್ಯಾಂಕ್‌ಗಳು ಮತ್ತು ವಿಮಾ ಕಂಪನಿಗಳೆಂಬುದು ಸಾಬೀತಾದ ವಿಷಯ. 
ಅಂಥ ಸ್ಥಿತಿ ಸಿಬಿಐಗೆ ಬರಕೂಡದು. ಅದು ಸ್ವತಂತ್ರ ಸ್ವಾಯತ್ತ ಸಂಸ್ಥೆಯಾಗಿ | ಇದನ್ನು ಕೇಂದ್ರದ ವಿತ್ತಮಂತ್ರಿ ಚಿದಂಬರಂ ಕೂಡ ಹಿಂಸೆಪಟ್ಟು ಒಪ್ಪಿಕೊಳ್ಳ 
ರೂಪುಗೊಳ್ಳಬೇಕಾಗಿದೆ. ಸರಕಾರ ಆ ದಿಶೆಯಲ್ಲಿ ಕ್ರಮಕೈಗೊಂಡು ಜನತೆಯಲ್ಲಿ | ಬೇಕಾಯಿತು. ೨೦೦೮ರ ಆರ್ಥಿಕ ಸಂಕಟಕ್ಕೆ ತನ್ನ ಕಾಣಿಕೆಯನ್ನು ಧಾರಾಳವಾಗಿ 
ವಿಶ್ವಾಸ ಮೂಡುವಂತೆ ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸುಭದ್ರತೆ ನೀಡಿದ್ದ ಅಮೆರಿಕದ ಜೆ . ವಿ . ಮಾರ್ಗನ್ ಚೇಸ್ ಕಂಪನಿಯು ಸಿವಿಲ್ 
ಕಾಪಾಡಲು, ಅಕ್ರಮ ವ್ಯವಹಾರ, ಭ್ರಷ್ಟಾಚಾರಗಳಿಗೆ ಕಡಿವಾಣ ಹಾಕಲು ಇದು ಮೊಕದ್ದಮೆಯಲ್ಲಿ ಇತ್ತೀಚೆಗೆ ೧೩ ಬಿಲಿಯನ್ ಡಾಲರ್ ಪರಿಹಾರ ಕೊಟ್ಟದ್ದು ಖಾಸಗಿ 
ಅಗತ್ಯ . ಸಾರ್ವಜನಿಕರಲ್ಲಿ ವಿಶ್ವಾಸ ಉಂಟುಮಾಡುವಂಥ ಮುಕ್ತವಾದ ತನಿಖಾ ಬ್ಯಾಂಕ್‌ಗಳು ನಿರಂತರವಾಗಿ ನಡೆಸುವ ದುರ್ವ್ಯವಹಾರಗಳಿಗೊಂದು ನಿದರ್ಶನ. 
ವ್ಯವಸ್ಥೆ ನಿರ್ಮಾಣವನ್ನು ಅಪೇಕ್ಷಿಸೋಣ. 

ಸ್ಟೇಟ್ ಬ್ಯಾಂಕ್‌ಗಳು, ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್‌ಗಳು ಮತ್ತು ವಿಮಾ 
ಕಂಪನಿಗಳೂ ಈ ದೇಶದ ಆರ್ಥಿಕ ವ್ಯವಸ್ಥೆಯ ಸಮತೋಲನವನ್ನು ಮಹತ್ತರ 
ಪಾತ್ರವನ್ನು ವಹಿಸಿದ್ದರೂ ಕೇಂದ್ರ ಸರ್ಕಾರ ಅಂತರರಾಷ್ಟ್ರೀಯ ಒತ್ತಡಕ್ಕೆ ಮಣಿದು 
ಆರ್ಥಿಕ ಕ್ಷೇತ್ರದ ಸುಧಾರಣೆಗಳ ನೆಪದಲ್ಲಿ ಈ ಕ್ಷೇತ್ರದ ಬ್ಯಾಂಕ್‌ಗಳನ್ನು 
ಖಾಸಗೀಕರಣದ ಹಾದಿಯಲ್ಲಿ ಕೊಂಡೊಯ್ಯುತ್ತಿದೆ. ೧೯೯೨ರ ನಂತರ ಸುಮಾರು 

೩೦ ವಿದೇಶಿ ಬ್ಯಾಂಕ್‌ಗಳು ಭಾರತದಲ್ಲಿ ನೆಲೆಯೂರಿವೆ ಮತ್ತು ವ್ಯವಹಾರ 
ವಿದೇಶಿ ಮತ್ತು ಖಾಸಗಿ ಬ್ಯಾಂಕ್‌ಗಳ 

ನಡೆಸುತ್ತಿವೆ. ಇಷ್ಟು ಸಾಲದೆಂಬಂತೆ ಜನವರಿ ೨೦೧೪ರಲ್ಲಿ ರಿಸರ್ವ್ ಬ್ಯಾಂಕ್ 
ಅನಾವರಣ 

ಆಫ್ ಇಂಡಿಯ ಕೈಗಾರಿಕೋದ್ಯಮಿಗಳಿಗೆ ತಮ್ಮದೇ ಆದ ಖಾಸಗಿ ಬ್ಯಾಂಕ್‌ಗಳನ್ನು 

ಸ್ಥಾಪಿಸಲು ಪರವಾನಗಿ ನೀಡಲು ಎಲ್ಲ ತಯಾರಿ ನಡೆಸಿದೆ. ಅಂದರೆ ಇನ್ನು 
ಭಾರತದ ಸಂವಿಧಾನದ ಮುನ್ನುಡಿಯ ಆಶಯಗಳು ಸಂವಿಧಾನವನ್ನು ಮುಂದೆ ಟಾಟಾ , ಬಿರ್ಲಾ, ಅಂಬಾನಿ ಹೀಗೆ ಹಲವಾರು ಭಾರಿ ಶ್ರೀಮಂತ 
ಅರ್ಥೈಸುವಲ್ಲಿ ಬಹಳ ಪ್ರಮುಖ ಅಂಶಗಳೆಂದು ದೇಶದ ಸರ್ವೋಚ್ಚ ವಾಣಿಜ್ಯೋದ್ಯಮಿಗಳು ತಮಗೆ ಅಗತ್ಯವಾದ ಬಂಡವಾಳವನ್ನು ತಾವೇ 
ನ್ಯಾಯಾಲಯ ತನ್ನ ಹಲವಾರು ತೀರ್ಪುಗಳಲ್ಲಿ ವ್ಯಾಖ್ಯಾನಿಸಿದೆ. ಈ ಆಶಯಗಳಲ್ಲಿ ಸಂಗ್ರಹಿಸಲು ಮತ್ತು ಅದನ್ನು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಬಳಸಲು ಅನುವು 
ಸಮಾಜವಾದಿ ವ್ಯವಸ್ಥೆಯ ಸ್ಥಾಪನೆಯೂ ಒಂದು. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಮಾಡಿಕೊಡುವಂತಹ ಖಾಸಗಿ ಬ್ಯಾಂಕ್‌ಗಳು ಹುಟ್ಟಲಿವೆ. ಹಾಗೆಯೇ ವಿದೇಶಿ 
ಅಧಿಕಾರಕ್ಕೇರುವ ರಾಜಕೀಯ ಪಕ್ಷಗಳು ಸಂವಿಧಾನದ ಆಶಯಗಳನ್ನು ಬ್ಯಾಂಕ್‌ಗಳು ಈ ದೇಶದ ಸ್ಥಳೀಯ ಬ್ಯಾಂಕ್‌ಗಳನ್ನು ಖರೀದಿಸಿದಲ್ಲಿ ಅಂತಹ 
ಸಾಕಾರಗೊಳಿಸಬೇಕಾದದ್ದು ಅವುಗಳ ಕರ್ತವ್ಯ ಹಾಗೂ ಜವಾಬ್ದಾರಿ. ೧೯೯೨ರ ವಿದೇಶಿ ಬ್ಯಾಂಕ್‌ಗಳಿಗೆ ರಾಷ್ಟ್ರೀಯ ಬ್ಯಾಂಕ್‌ಗಳ ಸ್ಥಾನ - ಮಾನ ನೀಡಲಾಗುವುದೆಂದು 
ನಂತರ ಕೇಂದ್ರ ಸರ್ಕಾರದ ಅಧಿಕಾರ ಹಿಡಿದ ರಾಜಕೀಯ ಪಕ್ಷಗಳಾದ ಕಾಂಗ್ರೆಸ್ , ರಿಸರ್ವ್ ಬ್ಯಾಂಕ್‌ನ ರಾಜ್ಯಪಾಲ ರಘುರಾಮ್ ರಾಜನ್ ಅಮೆರಿಕದಲ್ಲಿ ಹೇಳಿಕೆ 
ಭಾರತೀಯ ಜನತಾ ಪಕ್ಷ ಮತ್ತು ಇವುಗಳ ಮೈತ್ರಿಕೂಟ ಪಕ್ಷಗಳು ( ಎಡ | ನೀಡಿದ್ದಾರೆ . ಕಾಲಚಕ್ರವನ್ನು ಹಿಂದಕ್ಕೆ ಸರಿಸುವ ಪ್ರಯತ್ನವೇ ಇದು. ವಿತ್ತ ಕ್ಷೇತ್ರದ 
ಪಕ್ಷಗಳನ್ನು ಹೊರತುಪಡಿಸಿ) ಸಂವಿಧಾನದ ಆಶೋತ್ತರಗಳಿಗೆ ವಿರುದ್ಧವಾಗಿ ಲಗಾಮು ರಿಸರ್ವ್ ಬ್ಯಾಂಕ್ ಕೈಲಿರುವುದರಿಂದ ಖಾಸಗಿ ಮತ್ತು ವಿದೇಶಿ 
ನಡೆದುಕೊಂಡು ಬರುತ್ತಿರುವುದು ಎದ್ದು ಕಾಣುತ್ತಿದೆ. ಬಂಡವಾಳಶಾಹಿ ಬ್ಯಾಂಕ್‌ಗಳು ತಮ್ಮ ನಿಯಂತ್ರಣದಲ್ಲಿರುತ್ತವೆ ಎಂಬ ಇವರ ಹೇಳಿಕೆ ಕೇವಲ 
ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣದ ನೀತಿ ಮತ್ತು ವಂಚನೆಯ ಮಾತುಗಳಷ್ಟೆ . ಏಕೆಂದರೆ ಆಳುವ ವರ್ಗ ಇಡೀ ದೇಶವನ್ನೇ 
ಪ್ರಕ್ರಿಯೆಗಳು ಸಂವಿಧಾನದ ಗೊತ್ತು – ಗುರಿಗಳನ್ನು ಬುಡಮೇಲು ಮಾಡಿವೆ. ಅಂತರರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಗೆ ಒತ್ತೆಯಿಟ್ಟಿರುವಾಗ ಈ ಹೇಳಿಕೆಗಳು 
ಕಡಿವಾಣವಿಲ್ಲದ ಖಾಸಗಿ ಕ್ಷೇತ್ರ ಅಪರಿಮಿತ ಅಸಮಾನತೆ ಹುಟ್ಟುಹಾಕಿದೆಯೆಂದು ಅರ್ಥರಹಿತ. “ ಯಾರಿಗೆ ಬಂತು, ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ; ಟಾಟಾ 
ಅನೇಕ ಆರ್ಥಿಕ ತಜ್ಞರ ಅಭಿಪ್ರಾಯ . ಖಾಸಗಿ ಬಂಡವಾಳದ ವರ್ಗದ ಗುಣವೇ ಬಿರ್ಲರ ಜೇಬಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ” ಎಂಬ ಬಂಡಾಯದ ಹಾಡು 
ಅದು. ೧೯೬೯ರ ಬ್ಯಾಂಕ್ ರಾಷ್ಟ್ರೀಕರಣದ ಮುಂಚಿನ ಸನ್ನಿವೇಶ ಇದಕ್ಕೊಂದು ನಮ್ಮ ಕಿವಿಗಳಿಗೆ ಅಪ್ಪಳಿಸಿ ಎಚ್ಚರಿಸುತ್ತಿದೆ. ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್‌ಗಳ ಮತ್ತು 
ಉದಾಹರಣೆ. ೧೯೫೧ರಿಂದ ೧೯೬೮ರ ಅವಧಿಯಲ್ಲಿ ಅಂದಿನ ಖಾಸಗಿ ವಿಮಾ ಕಾರ್ಪೊರೇಷನ್‌ಗಳ ಉಳಿವಿಗಾಗಿ ನಿರಂತರ ಹೋರಾಟಗಳನ್ನು 
ಬ್ಯಾಂಕ್‌ಗಳು ಕೈಗಾರಿಕೆಗಳಿಗೆ ನೀಡಿದ ಸಾಲ ಅವುಗಳ ಒಟ್ಟು ಸಾಲದ ಶೇ . ೩೪ರಿಂದ ನಡೆಸುತ್ತಿರುವ ಬ್ಯಾಂಕ್ ಮತ್ತು ವಿಮಾ ನೌಕರರ ಸಂಘಟನೆಗಳಿಗೆ ಇಡೀ ಕಾರ್ಮಿಕ 
ಶೇ . ೬೮ಗೆ ಏರಿದರೆ , ಇದೇ ಅವಧಿಯಲ್ಲಿ ಈ ಬ್ಯಾಂಕ್‌ಗಳು ಕೃಷಿ ಕ್ಷೇತ್ರಕ್ಕೆ ಕೊಟ್ಟ ವರ್ಗ ಸ್ಪಂದಿಸಿ ಕೈಜೋಡಿಸಬೇಕಾಗಿದೆ. ಸಮಸಮಾಜದ ಸೃಷ್ಟಿಯೇ ಹೋರಾಟಗಳ 
ಸಾಲ ಶೇ . ೨ ಮಾತ್ರ ಪ್ರಾದೇಶಿಕ ಅಸಮಾನತೆ, ಗ್ರಾಮ - ನಗರಗಳ ನಡುವಿನ ಗುರಿಯಾಗಬೇಕಾಗಿದೆ. 

ಹಕ್ಕಿ - 
ಅಸಮಾನತೆ, ಕೈಗಾರಿಕೆ - ಕೃಷಿಗೆ ನೀಡುವ ನೆರವಿನಲ್ಲಿ ಅಸಮಾನತೆ, ಒಟ್ಟಾರೆ 
ಹೊಸತು ೬ 

ಡಿಸೆಂಬರ್ ೨೦೧೩ 


ಈ ತಿಂಗಳು ( ೩ನೇ ಪುಟದಿಂದ) 

ಅದರ ಪಾತ್ರದಲ್ಲಿ ಕೆಲವು ಕಡು ಬಡವರು ಒಂದಷ್ಟು ಚುನಾವಣೆಯಲ್ಲಿ ನಮ್ಮನ್ನೇ ಆರಿಸಿ ಗೆಲ್ಲಿಸಿ, ನಿಮಗೆ 
ಇಷ್ಟು ಕತ್ತಲೆ, ಇನ್ನು ಅವರು ಗೆದ್ದರೆ ಗಾಢಾಂಧಕಾರ | ಟೆಂಟ್‌ಗಳನ್ನು ಹಾಕಿಕೊಂಡು ಅವುಗಳಲ್ಲಿ ಸ್ವರ್ಗಕ್ಕೆ ಏಣಿ ಹಾಕಿಕೊಡುತ್ತೇವೆ, ಎಂದು ಇಬ್ಬರೂ 
ಹೇಗಿರಬಹುದು ! ಭಾರತ ಗೆಲ್ಲಬೇಕು, ಆದರೆ ವಾಸವಾಗಿದ್ದರು. ಅವರ ಟೆಂಟುಗಳು ಅನಧಿಕೃತ ಯಮುನಾ - ಈಜೀಪುರದ ಜನರಿಗೆ ಕಾಕಾ 
` ಗೆಲ್ಲಿಸಿ ಎಂದು ಬೆದರಿಸುತ್ತಿರುವವರನ್ನು ಸೋಲಿಸಿ ಎಂಬ ಕಾರಣಕ್ಕೆ ಅವನ್ನು ತೆರವುಗೊಳಿಸಬೇಕೆಂದು ಹೊಡೆಯುತ್ತಾರೆ. ಇದೆಂಥಾ ಲೋಕವಯ್ಯಾ, ಎಂದು 
ಭಾರತವನ್ನು ಗೆಲ್ಲಿಸಬೇಕು. ವೋಲ್ಗೊ ಬಸ್ಸುಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಆಜ್ಞೆಯಿತ್ತಿತ್ತು. ಆ ಸುಮ್ಮನೆ ಹಾಡಿದರೆ ನಮ್ಮ ದಾಸರು ! ಆದರೆ ಎಂತಹ 
ಸ್ವೀಡನ್ನಿಗೆ ಹಿಂದಿರುಗಿಸಿದರೂ ದುರಂತಗಳ ಸರಮಾಲೆ ಟೆಂಟ್‌ಗಳನ್ನು ಕ್ಷಣಾರ್ಧದಲ್ಲಿ ಕಿತ್ತುಹಾಕಬಹುದಿತ್ತು. ಕೌತುಕ ನೋಡಿ, ನಿದ್ದೆ ಕಳೆದುಕೊಳ್ಳುವಂತಹ 
ಉಳಿದಿರುತ್ತವೋ ಏನೋ . ವೋಲ್ಲೋ ಹೋದರೇನು, ಎಲ್ಲಾ ನಾಲ್ಕು ಕೋಲುಗಳ ಮೇಲೆ ಹರಡಿಕೊಂಡಿದ್ದ ನ್ಯಾಯಮೂರ್ತಿಗಳಿರುವ ಸರ್ವೋಚ್ಚ ನ್ಯಾಯಾಲಯದ 
ನಾವಿದ್ದೇವಲ್ಲ, ಎನ್ನುವ ಭೀಕರ ಜನ ಇದ್ದಾರೆ : ಹರಿದ ಪ್ಲಾಸ್ಟಿಕ್ ಹಾಳೆಗಳು ! ಸರಿ , ಅಧಿಕಾರಿಗಳು ಯಾರೋ ನಿವೃತ್ತ ಮಹನೀಯರೊಬ್ಬರು ಅವರ 
ವೋಲ್ಲೋ ಬೇರೆಯಲ್ಲ, ಮೋದಿ ಬೇರೆಯಲ್ಲ. ಕಿತ್ತುಹಾಕಿದರು. ನೂರಾರು ಜನ ಬಟ್ಟೆ-ಬರೆ ಇಲ್ಲದ ಬಳಿಗೆ ತರಬೇತಿ ಪಡೆಯಲು ಬರುತ್ತಿದ್ದ ಅವರ 
ಪೆಟ್ರೋಲ್ ಟ್ಯಾಂಕ್ ಸಿಡಿಯುತ್ತದೆ, ಎಚ್ಚರ, ಎಂದು ಅಜ್ಜಿಗಳು, ಮಕ್ಕಳು, ಮಹಿಳೆಯರು ತಮ್ಮ “ಮನೆ ” ಮೊಮ್ಮಗಳ ವಯಸ್ಸಿನ ಯುವತಿಯ ಮೇಲೆ ಕಣ್ಣು 
ಮೋಡಿಯ ಮೋದಿ ಹೇಳಿಹೋಗಿದ್ದಾರೆ, ಎಚ್ಚರವಿರಲಿ. ಗಳನ್ನು ಕಳೆದುಕೊಂಡರು. ಸಾರ್ವಜನಿಕ ಹಿತಾಸಕ್ತಿ ಹಾಕಿದ್ದಷ್ಟೇ ಅಲ್ಲ, ಕೈಯನ್ನೂ ಹಾಕಿದ್ದರಂತೆ. ಹಾಗೆಂದು 

ಅರ್ಜಿಯೊಂದನ್ನು ಯಾರೋ ಮಹಾನುಭಾವ ಆ ಯುವತಿ ಬರೆದುಕೊಂಡಿದ್ದಾಳೆ, ಅವಳು ಬರೆದ 
ಮುಂಬೈನ ಕ್ಯಾಂಪ ಕೋಲ ಬಹು ಅಂತಸ್ತಿನ | ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಿದ, ಈ ನಂತರ ಇನ್ನೂ ಕೆಲವರು ಬರೆಯಹೊರಟಿದ್ದಾರೆ, 
ಮಹಡಿ ಮನೆಗಳನ್ನು ಕೊಂಡು ಅಲ್ಲಿ ವಾಸಿಸುತ್ತಿರು ನಿರ್ವಸಿತರನ್ನು ಅಲ್ಲೇ ಇರಲು ದಯಮಾಡಿ ಬಿಡಿ, ಈಗ ತನಿಖೆಗೆ ಆಜ್ಞೆ ಮಾಡಲಾಗಿದೆ. ಕಣ್ಣುಮುಚ್ಚಿರುವ 
ವವರು ಅನಕ್ಷರಸ್ಥರಲ್ಲ , ದಿನಕ್ಕೆ ಕೇವಲ ೨೦ ಎಂದು ಅಂಗಲಾಚಿದ. ಸರ್ವೋಚ್ಚ ನ್ಯಾಯಾಲಯ ನ್ಯಾಯದೇವತೆ ಏನು ತೀರ್ಪು ಕೊಡುತ್ತಾಳೋ ಕಾದು 
ರೂಪಾಯಿಗಳ ಆದಾಯ ಉಳ್ಳವರಲ್ಲ. ಕಡಿಮೆ ಬೆಲೆಗೆ | ಹೇಳಿತು, ಎಲ್ಲಾದರೂ ಉಂಟೇ ! ಕಾನೂನುಬಾಹಿರ ನೋಡೋಣ ಮತ್ತು ಸಮಯ ಬಂದರೆ ಯಮುನಾ 
ಸಿಕ್ಕಿತೆಂದು ಮುಸಿಮುಸಿ ನಗುತ್ತಾ ಫ್ಲಾಟ್‌ಗಳನ್ನು ವಾಗಿ ಎದ್ದಿರುವ ಟೆಂಟುಗಳನ್ನು ನದೀಪಾತ್ರದಲ್ಲಿ ಪಾತ್ರದ ನಿರ್ವಸಿತರಂತೆ ನಾವೂ ಮಾಯವಾಗಿಬಿಡೋಣ. 
ಕೊಂಡ ಈ ಮಂದಿಗೆ ಆಗಲೇ ತಿಳಿದಿತ್ತು ಆ ಕಟ್ಟಡವು ಉಳಿಸುವುದು ತರವೇ ? ಹಾಗೇನಾದರೂ ಉಳಿಸಿದರೆ 

* 

* 
ಕಾನೂನು ಉಲ್ಲಂಘಿಸಿ ಕಟ್ಟಿದ್ದೆಂದು. ಮನೆಗಳನ್ನು ಪಿಕ್ - ಪಾಕೆಟ್‌ಗಳಿಗೆ ರಕ್ಷಣೆ ಒದಗಿಸಿದಂತಾಗುತ್ತದೆ. ಸಚಿನ್ ನಿರ್ಗಮನದ ನಂತರವೂ ಪ್ರಪಂಚ ಮತ್ತು 
ಮಾರಿದವನು ಕೋಟಿಗಟ್ಟಲೆ ರೂಪಾಯಿಗಳ ಲಂಚ ಎಂದು. ಜಮುನಾ ಪಾತ್ರದ ಟೆಂಟ್ ನಿವಾಸಿಗಳು ಜೀವನ ಉಳಿದಿರುತ್ತವೆಯೆ ? ಹೊಸತು ಪತ್ರಿಕೆಯನ್ನು 
ನೀಡಿರುತ್ತಾನೆ, ಅದರ ಲಾಭ ನಮಗೂ ಸ್ವಲ್ಪ ಇರಲಿ, ಕಳ್ಳರಂತೆ ! ದಿನಕ್ಕೆ ಹತ್ತು ಗಂಟೆ ಶ್ರಮ ಮಾಡಿ ಕೈಯಲ್ಲಿ ಹಿಡಿದು ಓದುತ್ತಿದ್ದೀರಾದ್ದರಿಂದ ಉತ್ತರ 
ಎಂದುಕೊಂಡೇ ಮನೆಗಳನ್ನು ಖರೀದಿಸಿರುವವರು ಬದುಕುತ್ತಿದ್ದ ಅಬ್ಬೇಪಾರಿಗಳು ಪಿಕ್ - ಪಾಕೆಟ್‌ಗಳು ! ಗೊತ್ತೇ ಇದೆ. ಹಿಂದೆ ಅಮೆರಿಕಾದಲ್ಲಿ ಒಬ್ಬ ದೈತ್ಯ 
ಇವರು. ಕಾನೂನು ಪಾಲಿಸಬೇಕಾದ ಅಧಿಕಾರಿಗಳ ಹಾಗೆ ನಿರ್ವಸಿತರಾದ ನೂರಾರು ಮಂದಿಯ ಸ್ಥಿತಿಗೆ ಬ್ಯಾಸ್ಕೆಟ್‌ಬಾಲ್ ಆಟಗಾರನಿದ್ಧ . ಅವನ ಹೆಸರು 
ಮತ್ತು ಮಂತ್ರಿಗಳ ಕಣ್ಣಿಗೆ ಬೀಳದೆ ರಾತ್ರೋರಾತ್ರಿ ಮರುಗಿ ಯಾವ ನ್ಯಾಯಾಧೀಶರೂ ನಿದ್ದೆ ಮೈಕೇಲ್ ಜೋರ್ಡನ್. ಅವನು ಸ್ಪರ್ಧಾತ್ಮಕ ಆಟಕ್ಕೆ 
ನಿರ್ಮಾಣಗೊಂಡ ಪಾರ್ಕುಗಳಲ್ಲಿನ ಬೇರೆ ಬೇರೆ | ಕೆಡಿಸಿಕೊಂಡಿದ್ದು ವರದಿಯಾಗಿರಲಿಲ್ಲ. ನಮ್ಮ ವಿದಾಯ ಹೇಳಿದಾಗ ಅಮೆರಿಕಾದ ಮಾಧ್ಯಮಗಳು 
ಧರ್ಮಗಳವರ ಪೂಜಾಸ್ಥಾನವಲ್ಲ ಈ ಕಟ್ಟಡ. ಹಲವು ಬೆಂಗಳೂರಿನದೇ ಈಜೀಪುರದಲ್ಲಿ ಅದೆಷ್ಟು ಜನ ಅತಿ ಒಂತೆ 

ಬೆಂಗಳೂರಿನದೇ ಈಜೀಪುರದಲ್ಲಿ ಅದೆಷ್ಟು ಜನ ಅತಿ ಒಂದರ ಮೇಲೊಂದು ಬಿದ್ದು , ಅವನಿಲ್ಲದೆ ಜೀವನ 
ವರ್ಷಗಳ ಕಾಲ ಎಲ್ಲರ ಮೂಗಿನಡಿಯಲ್ಲೇ ಕಟ್ಟಲಾದ ಬಡವರು ನಿರ್ವಸಿತರಾದರು ? ಈಗ ಅವರೆಲ್ಲಾ ಎಲ್ಲಿ ಎಷ್ಟು ಬರಡು ಎಂದು ಕಣ್ಣೀರು ಸುರಿಸಿದುವು. 
ಬೃಹತ್ ಕಟ್ಟಡ ಇದು. 

ವಾಸವಾಗಿದ್ದಾರೆ ? ಕ್ಯಾಂಪ ಕೋಲದ ನಿವಾಸಿಗಳಿಗೆ ತಿಂಗಳುಗಟ್ಟಲೆ ಇದು ನಡೆಯಿತು. ನಮ್ಮ ಶೂರ 
- ದೆಹಲಿಯಲ್ಲಿರುವ ಸರ್ವೋಚ್ಚ ನ್ಯಾಯಾಲಯಕ್ಕೂ ದೊರೆತ ಕರುಣೆ ಇವರಿಗೇಕೆ ದೊರೆಯಲಿಲ್ಲ ? ಕ್ಯಾಂಪ ಸಚಿನ್ ಹೊರಹೋದಾಗ ನಮ್ಮ ಮಾಧ್ಯಮಗಳು 
ಇದು ತಿಳಿದಿದೆ. ಆದರೆ, ಪಾಪ, ಅಲ್ಲಿಯ ಕೋಲದ ನಿವಾಸಿಗಳು ಪೊಲೀಸರು, ಕಾರ್ಪೊರೇಷನ್ ಅಮೆರಿಕಾದ ಮಾಧ್ಯಮಗಳನ್ನು ಮೀರಿಸಿದವು. ಈ 
ನ್ಯಾಯಮೂರ್ತಿಯೊಬ್ಬರಿಗೆ ಇಡೀ ರಾತ್ರಿ ನಿದ್ದೆ ಅಧಿಕಾರಿಗಳು, ಒಳಗೆ ಬಾರದಂತೆ ತಡೆಗೋಡೆ ಯುವಕನಿಗೆ ನಲವತ್ತು ವರ್ಷ ಆಗಿದೆ, ೧೮ - ೨೦ 
ಬರಲಿಲ್ಲವಂತೆ. ಕ್ಯಾಂಪ ಕೋಲದ ನಿವಾಸಿಗಳು ಬೀದಿಗೆ ( ಬ್ಯಾರಿಕೇಡ್) ನಿರ್ಮಿಸಿಕೊಂಡರಂತೆ. ಯಮುನಾ ವರ್ಷದ ಯುವಕರಿಗೆ ಇನ್ನಾದರೂ ಒಂದು ಸ್ಥಾನ 
ಬೀಳುತ್ತಾರಲ್ಲ, ಎಂಬುದು ಅವರ ಚಿಂತೆಯಾಗಿತ್ತಂತೆ. ಮತ್ತು ಈಜೀಪುರದ ಪಾಪದ ಜನ ಅದನ್ನು ಮಾಡಿ ಸಿಗಬಹುದಲ್ಲಾ ಎಂಬ ನೆಮ್ಮದಿಯು ಯಾವ 
ಕಟ್ಟಡವು ಕಾನೂನುಬಾಹಿರವಾಗಿ ನಿರ್ಮಾಣಗೊಂಡಿದೆ ಕೊಳ್ಳಲು ಆಗಲಿಲ್ಲವೇಕೆ ? ನ್ಯಾಯಾಲಯಗಳಲ್ಲಿ ಮಾಧ್ಯಮದಲ್ಲೂ ವ್ಯಕ್ತವಾಗಲಿಲ್ಲ. ನಮ್ಮ ದೇಶದ 
ಯಾದ್ದರಿಂದ ಅದನ್ನು ಒಡೆದುಹಾಕಿ ಎಂದಿದ್ದದ್ದೂ ನ್ಯಾಯದೇವತೆಯ ಮೂರ್ತಿಯೊಂದಿರುತ್ತದೆ. ಅವಳ ಇಂದಿನ ಸನ್ನಿವೇಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ 
ಇದೇ ಸರ್ವೋಚ್ಚ ನ್ಯಾಯಾಲಯ . ಆಗ ಅಲ್ಲಿ | ಕೈಯಲ್ಲಿ ತಕ್ಕಡಿ ಇರುತ್ತದೆ ಮತ್ತು ಅವಳು ಕಣ್ಣಿಗೆ ಕಪ್ಪು - ಒಂದೊಂದು ಮಿಥ್ಯಾ ಪ್ರಜ್ಞೆ ಬೇಕಾಗಿದೆ; ಸಚಿನ್ 
ಯಾರಿಗೂ ನಿದ್ರಾದೇವಿಯ ಆಲಿಂಗನ ತಪ್ಪಿ ಬಟ್ಟೆ ಕಟ್ಟಿಕೊಂಡಿರುತ್ತಾಳೆ. ಆದರೆ ಕ್ಯಾಂಪ ಕೋಲದ ಅದನ್ನು ದಯಪಾಲಿಸಿ ಹೊರನಡೆದಿದ್ದಾನೆ. ನಮ್ಮ 
ಹೋಗಿರಲಿಲ್ಲ. ಒಂದಲ್ಲ ಎರಡಲ್ಲ, ೧೦೨ ಅನಧಿಕೃತ ಜನ ಅವಳಿಗೆ ಕಾಣಿಸುತ್ತಾರೆ ; ಯಮುನಾ -ಈಜೀಪುರದ ಕ್ರೀಡಾವಲಯದಲ್ಲೂ ವೋಲ್ಲೊ ಪಿಡುಗು ತುಂಬಿ 
ಫ್ಲಾಟ್‌ಗಳನ್ನು ಹೊಂದಿರುವ ವಸತಿ ಸಂಕೀರ್ಣ ಈ ಜನ ಮನುಷ್ಯರಲ್ಲ, ಅವರು ಕಲ್ಲುಗಳು, ಆದ್ದರಿಂದ ಕೊಂಡಿದೆ. ಅಧಿಕಾರಿಗಳ ಪೈಪೋಟಿಯಿಂದಾಗಿ 
ಕ್ಯಾಂಪಕೋಲ, ಅಲ್ಲಿರುವವರ ಬಗೆಗಿನ ಸಾಂತ್ವನವನ್ನು ಅವರು ಅವಳಿಗೆ ಕಾಣಿಸುವುದಿಲ್ಲ ! ಕ್ಯಾಂಪ ಕೋಲ ಕ್ರೀಡಾಳುಗಳ ಭವಿಷ್ಯವು ಸುಟ್ಟು ಕರಕಲಾಗಬಹುದೆಂಬ 
ಟೀಕಿಸುವುದು ಬೇಡ, ಹೇಗೂ ಅವರಿಗೆ ಮುಂದಿನ ಯಮುನಾ - ಈಜೀಪುರ ಎಲ್ಲ ಕಡೆಯವರೂ ಸನ್ನಿವೇಶವಿದೆ, ಆದರೆ ಸರ್ಕಾರವು ಸ್ಥಿತಪ್ರಜ್ಞನಂತೆ 
ಮೇ ೩೧ರವರೆಗೆ ಜೀವದಾನ ದೊರಕಿದೆ. ಆಮೇಲೆ ಸಾರ್ವಭೌಮ ಭಾರತ ಗಣರಾಜ್ಯದ ಸಂವಿಧಾನ ತಣ್ಣಗೆ ಕೂತಿದೆ. ನಮ್ಮ ದೇಶದ ಒಲಿಂಪಿಕ್ 
ಮತ್ತೆ ಯಾರೋ ನಿದ್ದೆ ಕೆಡಿಸಿಕೊಂಡು ಇನ್ನಷ್ಟು ಕಾಲ ದಡಿಯೇ ಇದ್ದಾರೆ; ಆದರೆ ಕೆಲವರು ಗೆದ್ದು ಪಟಾಕಿ ಸಮಿತಿಯು ಭ್ರಷ್ಟಾಚಾರದ ಆಗರ . ಅದನ್ನು ನೋಡಿ 
ಜೀವದಾನ ಮಾಡುತ್ತಾರೆಂಬುದು ಕ್ಯಾಂಪ ಕೋಲ | ಸಿಡಿಸುತ್ತಾರೆ, ಏಕೆಂದರೆ ಅವರು ಕ್ಯಾಂಪ ಕೋಲದ ಬೇಸತ್ತ ಅಂತರರಾಷ್ಟ್ರೀಯ ಒಲಿಂಪಿಕ್ ಸಮಿತಿ 
ಫ್ಲಾಟ್ ಮಾಲೀಕರ ಆಶಯ. ಅದೇ ಸರ್ವೋಚ್ಚ | ಮಂದಿ. ಇನ್ನು ಕೆಲವರು ಎಲ್ಲೋ ಮಾಯವಾಗುತ್ತಾರೆ, ಹೇಳಿತು, “ ಈ ಅಯೋಗ್ಯ ಭ್ರಷ್ಟರನ್ನು ಸಮಿತಿಯ 
ನ್ಯಾಯಾಲಯವು ಎರಡು ವರ್ಷಗಳ ಹಿಂದೆ ಒಂದು ಯಾರ ಕಣ್ಣನ್ನೂ ಕುಕ್ಕುವುದಿಲ್ಲ, ಸಿಡಿಸಲು ಅವರಲ್ಲಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಲು ಬಿಡಬೇಡಿ; 
ಆಜ್ಞೆಯನ್ನು ನೀಡಿತ್ತು , ನೆನಪಿದೆಯೆ ? ಬಹುಶಃ ಮದ್ದಿಲ್ಲ. ಇರುವುದೆಲ್ಲಾ ಒಡೆದ ಮಡಕೆಗಳು, ಒಡೆದ ಹಾಗೇನಾದರೂ ಬಿಟ್ಟರೆ ನಿಮ್ಮ ಭಾರತದ ಒಲಿಂಪಿಕ್ 
ಇರಲಾರದು. ಸರ್ವೋಚ್ಚ ನ್ಯಾಯಾಲಯಕ್ಕೂ ಮನಸ್ಸುಗಳು. ಆ ಜನ ಮನಮೋಹನ ಸಿಂಗರ ಸಮಿತಿಗೆ ನಮ್ಮ ಅಂತರರಾಷ್ಟ್ರೀಯ ಒಲಿಂಪಿಕ್ 
ನೆನಪಿನಲ್ಲಿ ಉಳಿದಿಲ್ಲವೆನಿಸುತ್ತದೆ. ಆಗಿನ ಪ್ರಸಂಗ ದೃಷ್ಟಿಗೆ ಬೀಳುವುದಿಲ್ಲ ಮತ್ತು ಅಂಥವರಿದ್ದಾರೆಂದು ಸಮಿತಿಯ ಮಾನ್ಯತೆಯನ್ನು ರದ್ದುಗೊಳಿಸುತ್ತೇವೆ ” 
ಇದು : ದೆಹಲಿಯಲ್ಲಿ ಯಮುನಾ ನದಿ ಹರಿಯುತ್ತದೆ. ಮೋದಿ ನಂಬುವುದೂ ಇಲ್ಲ. ಆದರೆ ೨೦೧೪ರ ಎಂದು. ಅಂದರೆ, “ನಿಮ್ಮ ಕ್ರೀಡಾಪಟುಗಳು ಇನ್ನು 
ಡಿಸೆಂಬರ್ ೨೦೧೩ – 

ಹೊಸತು ೭ 


K 


ಮುಂದೆ ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾಗವಹಿಸಲಾಗು ವೈಷ್ಣವ ದೀಕ್ಷೆ ನೀಡಲು ಮುಂದಾಗಿರುವುದೇಕೆ ? ಅಮೆರಿಕದ ನ್ಯೂಯಾರ್ಕ್‌ನಲ್ಲಿರುವ ಸ್ವಾತಂತ್ರ್ಯದೇವಿ 
ವುದಿಲ್ಲ ” ಎಂದರ್ಥ. ಅದಕ್ಕೆ ಭಾರತ ಒಲಿಂಪಿಕ್ ಮುಖ್ಯಮಂತ್ರಿಗಳು ಆ ಪಂಗಡಕ್ಕೆ ಸೇರಿದವರೆಂದೆ ? ಮೂರ್ತಿಗಿಂತಲೂ ಎರಡು ಪಟ್ಟು ಎತ್ತರದ ಉಕ್ಕಿನ 
ಸಮಿತಿಯ ತಿರುಗೇಟು ಹೇಗಿದೆ ನೋಡಿ: ಇದಕ್ಕೆ ಅವರೇ ಉತ್ತರ ಹೇಳಬೇಕು. ಅಂತೂ ಪ್ರತಿಮೆಯೊಂದನ್ನು ಗುಜರಾತಿನ ತೀರದಲ್ಲಿ ಸ್ಥಾಪಿಸಲು 
“ ಯಾರಾದರೂ ಭ್ರಷ್ಟ ಅಭ್ಯರ್ಥಿಗಳಿದ್ದಾರೆಯೇ - ವಿವಾದವೊಂದನ್ನು ಹುಟ್ಟುಹಾಕಿ ಶ್ರೀಗಳವರು ಹೊರಟಿದ್ದಾರೆ. ೧೮೨ ಮೀಟರು ಎತ್ತರದ ಈ 
ಎಂಬುದನ್ನು ಪರಿಶೀಲಿಸಲು ನಮ್ಮ ಆಂತರಿಕ ಶಿಸ್ತು ಕೃತಾರ್ಥರಾಗಿದ್ದಾರೆ. ಶೈವ ಅಥವಾ ವೈಷ್ಣವ ಪ್ರತಿಮೆಗೆ ತಗಲುವ ವೆಚ್ಚ ಎರಡು ಸಾವಿರ ಕೋಟಿಗೂ 
ಸಮಿತಿಗೆ ಹೇಳಿದ್ದೇವೆ.” ಆ ಆಂತರಿಕ ಶಿಸ್ತು ಸಿದ್ದಾಂತಗಳು ಯಾವುದೇ ಜನಾಂಗದ ಬಡವರ ಹೆಚ್ಚು . ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹ 
ಸಮಿತಿಯಲ್ಲಿ ಭ್ರಷ್ಟರಿರಬಾರದೇನು ? ಒಟ್ಟಿನಲ್ಲಿ ನಮ್ಮ ಸಹಾಯಕ್ಕೆ ಬಾರದು. ಇದು ಶ್ರೀಯವರಿಗೂ ಮಾಡಿ ನಿರ್ಮಿಸಲಾಗುವುದಂತೆ. ರಾಮಜನ್ಮಭೂಮಿ 
ಕ್ರೀಡಾಪಟುಗಳು ಒಲಿಂಪಿಕ್ ಕ್ರೀಡೆಗಳಿಗೆ ಹೋಗುವುದೂ ಚೆನ್ನಾಗಿ ಗೊತ್ತು. ಉಡುಪಿ ಕೃಷ್ಣ ಮಂದಿರದ ಕನಕನ ನಿರ್ಮಾಣಕ್ಕೆ ಇಟ್ಟಿಗೆ ಮತ್ತು ಹಣಸಂಗ್ರಹ ಮಾಡಿದ 
ಬೇಡ, ಅಲ್ಲಿ ಪದಕಗಳನ್ನು ಪಡೆಯುವುದೂ ಬೇಡ ! ಕಿಂಡಿ ಹೆಸರನ್ನು ನವಗ್ರಹ ಕಿಂಡಿ ಎಂದು ಅದ್ವಾನಿಯಂತೆಯೇ ಶಿಷ್ಯ ನರೇಂದ್ರ ಮೋದಿ ರೈತರ 
ಯುವಕರಿಗೆ ಎಂತಹ ಅದ್ಭುತ ಪ್ರೋತ್ಸಾಹ ಮತ್ತು ಬದಲಾಯಿಸುವುದರಲ್ಲೂ ಪೇಜಾವರರ ಕೈವಾಡ ಮನೆ ಮನೆಯಿಂದ ಕಬ್ಬಿಣದ ತುಂಡುಗಳನ್ನು ಸಂಗ್ರಹಿಸಲು 
ಮಾರ್ಗದರ್ಶನ, ಅಲ್ಲವೆ ? 

ಇತ್ತು. ಇಂಥ ಬೇಡದ ವಿವಾದಗಳನ್ನು ಸೃಷ್ಟಿಸುವ ಹೊರಟಿದ್ದಾರೆ. ಗುರುವಿಗೆ ತಕ್ಕ ಶಿಷ್ಯ . ಗುರುವಿಗೇ 

ಬದಲು ಪೇಜಾವರ ಸ್ವಾಮಿ ತಮ್ಮ ಮಠದಲ್ಲಿ ತೆಪ್ಪಗೆ ಕೊಕ್ ಕೊಟ್ಟು ಪ್ರಧಾನಿಯಾಗಲು ಹೊರಟಿರುವ ಈತ 
ಕರ್ನಾಟಕದಲ್ಲಿರುವ ಮಠಾಧೀಶರುಗಳ ಪೈಕಿ | ಇದ್ದರೆ ಒಳಿತು. 

ಅವರದೇ ದಾರಿಯಲ್ಲಿ ಹೊರಟಿದ್ದಾರೆ. ಅಂತೂ ಹೊಸ 
ರಾಜಕಾರಣ ಮಾಡುವುದರಲ್ಲಿ ಹೆಸರುವಾಸಿ 

ವಿವಾದವೊಂದನ್ನು ಸೃಷ್ಟಿಸಿ ಆಯಿತು. ಚುನಾವಣೆಯ 
ಯಾಗಿರುವವರು ಪೇಜಾವರ ಮಠಾಧೀಶ ವಿಶ್ವೇಶ್ವರ ಶ್ರೀರಾಮ ಜನ್ಮಭೂಮಿ ಬೆನ್ನೇರಿ ಬಾಬ್ರಿ ಮಸೀದಿ ಸಮಯದಲ್ಲಿ ಏನಾದರೂ ಆಗಬಹುದು ತಾನೆ. 
ತೀರ್ಥ ಸ್ವಾಮಿಗಳು, ಸಂನ್ಯಾಸಿಗೆ ರಾಜಕೀಯ ಏಕೆ ಧ್ವಂಸ ಮಾಡಿ ದೆಹಲಿಯಲ್ಲಿ ಅಧಿಕಾರ ಗ್ರಹಣ 
ಎಂದು ನೀವು ಕೇಳಬಹುದು. ಇದಕ್ಕೆ ಉತ್ತರ ಮಾಡಿದ ಭಾಜಪ ಈಗ ಹೊಸದಾಗಿ ಸರ್ದಾರ್ ಬೆಂಗಳೂರಿಗೆ ಮೋದಿ ಬಂದೂ ಆಯಿತು, 
ಸಂನ್ಯಾಸವೇ ರಾಜಕಾರಣ ! ಜಾತಿಗೊಂದು, ಪಟೇಲರ ಬೆನ್ನುಹತ್ತಿದೆ. ಹೇಗಾದರೂ ಮಾಡಿ ಹೋಗಿಯೂ ಆಯಿತು. ಹಿಂದಿನ ದಿನ ಮಳೆ 
ಉಪಜಾತಿಗೊಂದು ಮಠಸ್ಥಾಪನೆಯಾಗುತ್ತಿರುವ ಈ ಪ್ರಧಾನಿಯಾಗಬೇಕೆಂದು ಹೊರಟಿರುವ ಗುಜರಾತಿನ ಧಾರಾಕಾರವಾಗಿ ಬಿದ್ದರೂ ಮರುದಿನ ಬೀಳದೇ 
ಕಾಲದಲ್ಲಿ ಮಠಾಧೀಶರಾಗುವವರು ರಾಜಕಾರಣ ಮುಖ್ಯಮಂತ್ರಿ ನರೇಂದ್ರ ಮೋದಿಯ ಹೊಸ ವರಸೆ ಇದ್ದದ್ದು ಮೋದಿ ಮೋಡಿಯೇನೊ ! ಗೊತ್ತಿಲ್ಲ. 
ಮಾಡದೇ ಇರಲು ಸಾಧ್ಯವೇ ಇಲ್ಲ. ಸದಾ ಸುದ್ದಿ ಇದು, “ಹಿಂದುತ್ವದ ಪ್ರಚಾರಕ್ಕಾಗಿ ವಿವೇಕಾನಂದರನ್ನು ರಾಜ್ಯ ಭಾಜಪ ನಾಯಕರು ತಿಂಗಳುಗಟ್ಟಲೆ ಒದ್ದಾಡಿ 
ಮಾಡುತ್ತಿರುವ ಪೇಜಾವರ ಸ್ವಾಮಿಗಳಂತೂ ಬಳಸಿಕೊಂಡಾಯಿತು. ಈಗ ಮೋದಿ ಅವಾಂತರದಲ್ಲಿ ಶಕ್ತಿ ಪ್ರದರ್ಶನ ನಡೆಸಿದರು. ರಾಜ್ಯದ ಎಲ್ಲ 
ಬಹುದೊಡ್ಡ ರಾಜಕಾರಣಿ. ಭಾರತೀಯ ಜನತಾಪಕ್ಷ ನೆಹರೂ ಸಂಪುಟದಲ್ಲಿ ಭಾರತದ ಮೊದಲ ಕಡೆಗಳಿಂದ ಕಾರ್ಯಕರ್ತರನ್ನು , ಹಿತೈಷಿಗಳನ್ನು 
ಆಡಳಿತ ನಡೆಸುತ್ತಿದ್ದಾಗ ಈ ಶ್ರೀಗಳಿಗೆ ಗೃಹಸಚಿವರಾಗಿದ್ದ ಸರ್ದಾರ್ ಪಟೇಲರ ಹೆಸರನ್ನು ಜಮಾಯಿಸಿದರು. ಸದ್ಯ ಪಾಟ್ನಾದಲ್ಲಿ ನಡೆದ ಹಾಗೆ 
ರಾಜಪುರೋಹಿತನ ಪಟ್ಟ . ಏನೇ ಆಗಲಿ ಆರೆಸ್ಸೆಸ್ ಬಳಸಿಕೊಳ್ಳಲು ಪ್ರಯತ್ನ ನಡೆದಿದೆ. ಗುಜರಾತಿನ ಬೆಂಗಳೂರಿನಲ್ಲೇನೂ ದುರ್ಘಟನೆ ನಡೆಯಲಿಲ್ಲ, 
ಅಂಗಸಂಸ್ಥೆಯಾದ ವಿಶ್ವ ಹಿಂದೂ ಪರಿಷತ್ತಿನ ಅಧಿಕಾರ ಮುಖ್ಯಮಂತ್ರಿಯಾಗಿ ಹದಿಮೂರು ವರ್ಷ ಅಧಿಕಾರ ಸೇರಿದ್ದ ಲಕ್ಷಗಟ್ಟಲೆ ಜನಕ್ಕೆ ಊಟ, ಉಪಚಾರ 
ಸ್ಥಾನದಲ್ಲಿರುವ ಈತ ಯಾವಾಗಲೂ ಭಾಜಪದ ನಡೆಸಿರುವ ಮೋದಿ ಈಗ ದಿಢೀರನೆ ಪಟೇಲರು ಎಲ್ಲವೂ ಇತ್ತು. ಈ ಶಕ್ತಿ ಪ್ರದರ್ಶನಕ್ಕೆ ಕೋಟಿಗಟ್ಟಲೆ 
ನಿಕಟವರ್ತಿ. ಏನಾದರೊಂದು ಕಿತಾಪತಿ ನಡೆಸಿ, ಗುಜರಾತಿನ ಮೂಲದವರು ಎಂಬುದನ್ನು ಕಂಡು ಹಣವೂ ಖರ್ಚಾಯಿತು. ಅಧಿಕಾರಾವಧಿಯಲ್ಲಿ 
ಕುತರ್ಕ ಮಾಡಿ ಸುದ್ದಿಯಲ್ಲಿರುವ ವ್ಯಕ್ತಿ, ಕೊಂಡಿದ್ದಾರೆ. ಮೋದಿಯ ಈ ಹೊಸ ಶೋಧೆಗೆ ಕೂಡಿಟ್ಟ ಹಣ ಸ್ವಲ್ಪ ಖಾಲಿ ಆಯಿತು. ಇನ್ನು ಈ ಅರ್ಧ 
ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಹಾಗೆ ಯಾವುದೇ ಮಾತೃ ಸಂಸ್ಥೆ ಆರೆಸ್ಸೆಸ್‌ನ ಬೆಂಬಲವೂ ಇಲ್ಲದಿಲ್ಲ. ದಿನದ ಭಾಜಪ ಕಾರ್ಯಕರ್ತರ ಸಮಾವೇಶದಲ್ಲಿ 
ವಿಷಯದ ಕುರಿತು ಸುಲಭವಾಗಿ ನುಣುಚಿಕೊಳ್ಳುವ ಏಕೆಂದರೆ ಒಂದು ಬಗೆಯಲ್ಲಿ ಸರ್ದಾರ್ ಪಟೇಲರು ಬೀಗಿದ್ದೇ ಬಂತು ರಾಜ್ಯ ಭಾಜಪ ನಾಯಕರಿಗೆ. 
ನಿಲುವು ತಳೆಯುವುದು ಶ್ರೀಯವರಿಗೆ ಸಿದ್ಧಿಸಿರುವ ಆರೆಸ್ಸೆಸ್‌ಗೆ ಮರುಜೀವ ನೀಡಿದವರು. ಗಾಂಧಿಹತ್ಯೆಯ ಚುನಾವಣೆಯಲ್ಲಿ ಎಲ್ಲ ಪಾರ್ಲಿಮೆಂಟರಿ ಕ್ಷೇತ್ರಗಳಲ್ಲೂ 
ವಿದ್ಯೆ, ಮಡೆಸ್ನಾನ ಎಂಬ ಅಸಹ್ಯಕರ ಪದ್ಧತಿಯ ನಂತರ ನಿಷೇಧಿಸಲಾಗಿದ್ದ ಈ ಸಂಘಟನೆಯಿಂದ ಗೆದ್ದು ಮೋದಿಗೆ ಪಟ್ಟಕಟ್ಟುವ ಚಪಲ ಇವರಿಗೆ ಕನಸು 
ಕುರಿತು ಅವರ ನಿಲುವು ಅದಕ್ಕೆ ಒಂದು ಉದಾಹರಣೆ. ಮುಚ್ಚಳಿಕೆ ಬರೆಸಿಕೊಂಡು, ಸಾಂಸ್ಕೃತಿಕ ಸಂಘಟನೆಯ ಕಾಣುವವರಿಗೆ ಯಾರು ಬೇಡ ಅಂತಾರೆ. ಮೋದಿ 
ಎಲ್ಲ ವಿಚಾರಗಳಲ್ಲೂ ಮೂಗು ತೂರಿಸಲು ಸದಾ ಮುಖವಾಡ ತೊಡಿಸಿ ಪುನರುಜೀವನ ನೀಡಿದ್ದು , ಕೂಡ ಪ್ರಧಾನಿಯಾಗುವ ಕನಸನ್ನೇ ಕಟ್ಟಿಕೊಂಡು 
ಸಿದ್ಧವಾಗಿರುವ ಮಹಾಬ್ರಾಹ್ಮಣ ಈ ಪೇಜಾವರರು. ಪಟೇಲರು. ಅದರಿಂದ ಈ ಚುನಾವಣೆಯ ದೇಶಪರ್ಯಟನೆ ನಡೆಸಿದ್ದಾರೆ ತಾನೆ. ಮತದಾರ 
ಉಡುಪಿ ಅಷ್ಟಮಠಗಳಲ್ಲಿ ಪ್ರಭಾವಿ ಮಠಾಧೀಶ ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಂಡು ಕೃತಜ್ಞತೆ ಏನು ಮಾಡುತ್ತಾನೋ ಅದಿರಲಿ, ಮೋದಿ ಭಾಷಣ 
ನಾಗಿರುವ ಇವರು ಈಚೆಗೆ ಕುರುಬ ಜನಾಂಗ ಸಲ್ಲಿಸಲು ಹೊರಟಿವೆ ಹಿಂದುತ್ವವಾದಿ ಸಂಘಟನೆಗಳು, ನಿರೀಕ್ಷಿತ ಪ್ರಭಾವವೇನೂ ಬೀರಲಿಲ್ಲ. ಮನಮೋಹನ 
ದವರಿಗೆ ವೈಷ್ಣವ ದೀಕ್ಷೆ ನೀಡಲು ಮುಂದೆ ಬಂದು ಇದುವರೆಗೆ, ಅಂದರೆ ಸರ್ದಾರ್ ಪಟೇಲರು ಸಿಂಗ್ ಸರಕಾರದ ಮೇಲೆ ಹರಿಹಾಯ್ದರು ಅಷ್ಟೆ . 
ವಿವಾದಕ್ಕೆ ಕಾರಣರಾಗಿದ್ದಾರೆ. ಕನಕದಾಸರ ತೀರಿಕೊಂಡು ಅರವತ್ತು ವರ್ಷಗಳಿಗೂ ಹೆಚ್ಚು ಬೆಂಗಳೂರಿನ ಐಟಿ ಜನರನ್ನು ಒಲಿಸಿಕೊಳ್ಳಲು ಐಟಿ 
ಜಯಂತಿಯ ಸಂದರ್ಭದಲ್ಲಿ ಅವರು ಕೈಗೊಂಡ ಈ ಕಾಲವಾದ ಮೇಲೆ ಕಾಂಗ್ರೆಸ್ಸಿನ ನಾಯಕರಲ್ಲಿ ಬಗ್ಗೆ ಮಾತಾಡಿದರು. ಅವರೆಲ್ಲ ಮತ ನೀಡಲು 
ನಿರ್ಧಾರ ನಿಜಕ್ಕೂ ಆಶ್ಚರ್ಯಕರ. ಕನಕದಾಸರ ಒಬ್ಬರಾಗಿದ್ದ ಅವರನ್ನು ಈಗ ಸ್ಮರಿಸುತ್ತಿರುವುದು ಬೂತಿಗೆ ಬರುತ್ತಾರೆಯೇ ? ಅದು ಮೋದಿಗೂ ಗೊತ್ತು. 
ವಿಷಯದಲ್ಲಿ ವ್ಯಾಸಪೀಠ ನಡೆದುಕೊಂಡ ಅವರು ಹಿಂದೂ ಪರರೆಂದೆ ? ಇರಬಹುದು. ಅರಮನೆ ಮೈದಾನದಲ್ಲಿ ಕಸದ ರಾಶಿ ಬಿದ್ದದ್ದೇ 
ರೀತಿಯಂತೂ ಸಂಪ್ರದಾಯಸ್ಥ ಮಾಧ್ವ ಬ್ರಾಹ್ಮಣರು ಚುನಾವಣೆಯಲ್ಲಿ ಉಪಯೋಗಿಸಿಕೊಂಡರೆ ಲಾಭ, ಲಕ್ಷಗಟ್ಟಲೆ ಜನ ಜಮಾಯಿಸಿದಾಗ ಇನ್ನೇನು 
ಎಷ್ಟು ಪ್ರಬಲರು ಎಂಬುದನ್ನು ತೋರಿಸಿತು. ಉಡುಪಿ ಯಾರದೇನು ಅಡ್ಡಿ, ಪಟೇಲರು ಪ್ರಧಾನಿ ಯಾಗಿದ್ದರೆ ತಾನೆ ಸಾಧ್ಯ. ಮೋದಿ ಭಾಷಣ ಕೇಳಲು ಕುರ್ಚಿಗೆ 
ಶ್ರೀಕೃಷ್ಣನಿಗೂ ಸಂಪ್ರದಾಯವಾದಿಗಳನ್ನು ಜಗ್ಗಿಸ ಬೇರೆಯೇ ಆಗುತ್ತಿತ್ತು ಎಂದು ಮೋದಿ ಅಭಿಮತ. ಹತ್ತು ರೂಪಾಯಿ ಸುಂಕ ಬೇರೆ ವಸೂಲಿ ಮಾಡಿದ್ದರು 
ಲಾಗದೆ, ತಾನೇ ಮುಖ ತಿರುಗಿಸಿದ. ಶ್ರೇಷ್ಠ ಕವಿ , ನೆಹರೂ ಕುಟುಂಬ ಹಳಿಯಲು ಈ ತಂತ್ರ ಬೇರೆ. ಭಾಜಪದವರು. ಆದರೂ ಮೋದಿಯ ಮೋಡಿ 
ಗೀತರಚನಕಾರ, ಶ್ರೀಕೃಷ್ಣನ ಭಕ್ತ ಕನಕದಾಸರಿಗೇ ಗುಜರಾತ್ ಮೂಲದ ಕಾಂಗ್ರೆಸ್ ನಾಯಕ ಬೆಂಗಳೂರಿನಲ್ಲಿ ನಡೆಯಲಿಲ್ಲ. ನಿರೀಕ್ಷಿತ ಪರಿಣಾಮ 

ಸರ್ದಾರ್ ಪಟೇಲರಿಗೆ ಭಾಜಪದ ನರೇಂದ್ರ ಮೋದಿ ಬೀರಲಿಲ್ಲ. ಖಾಲಿ ಗಲಾಟೆ ಅಷ್ಟೆ . 
ಈಗ ಪೇಜಾವರರು ಕುರುಬ ಜನಾಂಗದವರಿಗೆ ಈಗ ಅತಿ ದೊಡ್ಡ ಸ್ಮಾರಕ ನಿರ್ಮಿಸಲು ಹೊರಟಿದ್ದಾರೆ. 
ಹೊಸತು ೮ 

ಡಿಸೆಂಬರ್ ೨೦೧೩ 


ಹೊಸತು 


ISSN2319 - 737 


ದು 


ನವೆಂಬರ್ ೨೦೧೩ 
ಬೆಲೆ : ರೂ . ೧೫ 


ಐppಭ9 


ಆಭ 


ರಾಜ್ಯದ ಹೊರಗಿರುವ ನನ್ನ ಹಿತೈಷಿಗಳಿಂದ - ೧೯೭೯ - ೮೦ರವರೆಗೆ ಮಾಸ್ತಿ ಮತ್ತು ಕುವೆಂಪು 
ದೂರವಾಣಿ ಕರೆ ಮಾಡಿ ಆಶ್ಚರ್ಯ ಮಿಶ್ರಿತ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಕಣ್ಣಿಗೆ 
ಸಂತೋಷವನ್ನು ವ್ಯಕ್ತಪಡಿಸಿದರು. ಆಶ್ಚರ್ಯ ಬಿದ್ದಿರಲಿಲ್ಲ. ಅವರ ಶಿಷ್ಯರು ಅಷ್ಟು ಹೊತ್ತಿಗೆ ಕರ್ನಾಟಕ 
ಏಕೆಂದರೆ ಕರ್ನಾಟಕ ರಾಜ್ಯೋದಯವಾಗಿ ೫೭ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಿದ್ದರು. 
ವರ್ಷಗಳಾಗುವವರೆಗೂ ನನಗೆ ರಾಜ್ಯೋತ್ಸವ ಇದು ಲಾಗಾಯಿತ ನಡೆದುಬಂದ ಪದ್ಧತಿ. ಈ ಬಾರಿ 
ಪ್ರಶಸ್ತಿ ಬಾರದಿರುವುದಕ್ಕೆ . ಕೆಲವು ಮಂತ್ರಿಗಳು, ಪುರಸ್ಕೃತರಾದವರಲ್ಲಿ ಕೆಲವರು ಯಾರಾರಿಗೂ 
ಶಾಸಕರು, ಅಧಿಕಾರಿಗಳು ರಾಜ್ಯ ಸರ್ಕಾರದಿಂದ ಗೊತ್ತಿರದ, ಸರ್ಕಾರದ ಗಮನಕ್ಕೂ ಬಾರದವರು 
ಏನೋ ಒಂದು ತಪ್ಪಾಗಿದೆಯೆಂಬ ಸಂಕೋಚದಿಂದ ಇದ್ದಾರೆ. ಪಾವಗಡದ ಸೂಲಗಿತ್ತಿ ನರಸಮ್ಮ , 
ಸಂತೋಷ ವ್ಯಕ್ತಪಡಿಸಿದರು . ಇಂಥ ಪ್ರಶಸ್ತಿಯನ್ನು ಜಾನಪದ ಹಾಡುಗಳನ್ನು ಹಾಡುವ ಅನಕ್ಷರಸ್ಥೆ 
ನಾನು ಎಂದೂ ಅಪೇಕ್ಷಿಸಿರಲಿಲ್ಲ. ನಿರೀಕ್ಷಿಸಿಯೂ ಶ್ರೀಮತಿ ಎಲಿಸವ್ವ ಮಾದರ , ಕಿತ್ತಳೆ ಹಣ್ಣು ಮಾರಿ 
ಇರಲಿಲ್ಲ. ಅದು ತಾನಾಗಿಯೇ ಬಂದಾಗ ನನಗೆ ಅದರಿಂದ ಬಂದ ಹಣದಿಂದ ಶಾಲಾ ಕಟ್ಟಡವನ್ನು 
ಆಶ್ಚರ್ಯವಾಯಿತೇ ಹೊರತು, ನಾನು ಸಂತೋಷ ಕಟ್ಟಿಸಿದ ಶ್ರೀ ಹರೇಕಳ ಹಾಜಬ್ಬ ಹಾಗೂ ಅನಾಥನಾಗಿ 

ದಿಂದ ಉಬ್ಬಿಹೋಗಲಿಲ್ಲ. ತಡವಾಗಿಯಾದರೂ ಬೆಂಗಳೂರಿಗೆ ಬಂದು ಆಟೋ ಚಾಲಕನಾಗಿರುವ 
ಶೂದ್ರ ಯುಗದ ಸುನಾಮಿ ಅಪ್ಪಳಿಸುತ್ತಿದೆ ಕರ್ನಾಟಕ ಸರ್ಕಾರ ಈ ಪುರಸ್ಕಾರವನ್ನು ಆಟೋರಾಜ, ದಿಕ್ಕಿಲ್ಲದ ಕೊನೆಯುಸಿರೆಳೆಯಲಿದ್ದ 

ಈ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟದ್ದಕ್ಕಾಗಿ, ಈ ವಿಳಂಬಕ್ಕೆ ಕಾರಣವಾದವರು ದರಿದ್ರರನ್ನು ಒಂದೆರಡು ದಿನ ಆರೈಕೆ ಮಾಡಿ 
ಯನ್ನು ನವೆಂಬರ್ ೧ರಂದು ಕನ್ನಡ ಮತ್ತು ಸಂಸ್ಕೃತಿ 

ರುದ್ರಭೂಮಿಗೆ ಕೊಂಡೊಯ್ದು ಅಂತ್ಯಸಂಸ್ಕಾರ 
ಇಲಾಖೆಯು ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ಪ್ರದಾನ 

ಮಾಡಿದಂತಹ ಅನಾಮಧೇಯ ವ್ಯಕ್ತಿಯನ್ನು ಗುರುತಿಸಿ 

ಘಟ್ಟದಿಯ ನಾಳೆ ಆಯ್ಕೆಯು 
ಸಮಾರಂಭವನ್ನು ಏರ್ಪಡಿಸಿತ್ತು. ಇಲಾಖೆ ಸಚಿವೆ 

ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಂತಹದು ನನಗೆ 
ಶ್ರೀಮತಿ ಉಮಾಶ್ರೀ ಅವರು ಅಧ್ಯಕ್ಷತೆಯನ್ನು 

ಅತ್ಯಂತ ಸಂತೋಷವನ್ನುಂಟುಮಾಡಿದೆ. ಅವರಿಗೆ 
ವಹಿಸಿದ್ದರು. ಈ ಸಮಾರಂಭದ ಆಮಂತ್ರಣ 

ರಾಜ್ಯೋತ್ಸವ ಪ್ರಶಸ್ತಿ ಕೊಡುವುದಾಗಿ ಪ್ರಕಟವಾದಾಗ 
ಪತ್ರಿಕೆಯಲ್ಲಿ ಈ ವರ್ಷ ಪ್ರಶಸ್ತಿಗೆ ಪಾತ್ರರಾದ ೫೮ 

ದಿವಂಗತ ನಾಟಕ ರತ್ನ ಗುಬ್ಬಿ ವೀರಣ್ಣನವರಿಗೆ 
ಜನರಲ್ಲಿ ೪೫ ಜನರಿಗೆ ಸನ್ಮಾನ ಮಾಡಲಾಯಿತು. 

ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ 
ಆಮಂತ್ರಣ ಪತ್ರಿಕೆಯಲ್ಲಾಗಲಿ, ಸಭೆಯ ಕಾರ್ಯಕ್ರಮ 

ಪದವಿ ಕೊಟ್ಟ ಘಟನೆ ನೆನಪಾಯಿತು. ಅವರಿಗೆ 
ಸೂಚಿಯಲ್ಲಾಗಲಿ ಪ್ರಶಸ್ತಿ ಪುರಸ್ಕೃತರಲ್ಲಿ ಯಾರಾದರೂ 

ಗೌರವ ಡಾಕ್ಟರೇಟ್ ನೀಡುವುದಾಗಿ ಪ್ರಕಟವಾದಾಗ 
ಮಾತನಾಡುವರೆಂಬುದನ್ನು ಕಾಣಿಸಿರಲಿಲ್ಲ. ಮುಖ್ಯಮಂತ್ರಿ 

ನಾನು ಅವರನ್ನು ದೂರವಾಣಿ ಮೂಲಕ 
ಗಳು ಪ್ರಶಸ್ತಿ ಪ್ರದಾನ ಮಾಡಿ, ಭಾಷಣವನ್ನು ಮುಗಿಸಿ 

ಅಭಿನಂದಿಸಿದೆ. ಅದಕ್ಕೆ ವೀರಣ್ಣನವರು ಡಾಕ್ಟರೇಟ್ 
ತಮ್ಮ ಆಸನದತ್ತ ಬಂದು ನನ್ನನ್ನು ನೋಡಿ ಪ್ರಶಸ್ತಿ 

ಅಂದರೇನು ಸ್ವಾಮಿ ?” ಎಂದು ಕೇಳಿದರು. ನಾನು 
ಪುರಸ್ಕೃತರ ಪರವಾಗಿ ನೀವು ನಾಲ್ಕು ಮಾತನಾಡಿ 

ಅದಕ್ಕೆ ಅವರ ಆ ಮುಗ್ಧ ಮಾತನ್ನು ಕೇಳಿ ಶಿಕ್ಷಣ ಕ್ಷೇತ್ರಕ್ಕೆ , 
ಎಂದರು. ಮುಖ್ಯಮಂತ್ರಿಗಳ ಈ ಅನಿರೀಕ್ಷಿತ ಅಪೇಕ್ಷೆ 

ಜ್ಞಾನಾಭಿವೃದ್ಧಿಗೆ ವಿಶಿಷ್ಟವಾದ ಕೊಡುಗೆಯನ್ನು 
ಯನ್ನು ತಿರಸ್ಕರಿಸಲಾಗದೆ ನಾನು ಈ ಕೆಳಗಿನಂತೆ 

ಕೊಟ್ಟಂತಹವರಿಗೆ ಗೌರವಿಸುವ ಒಂದು ಪದವಿ 
ಏಳೆಂಟು ನಿಮಿಷ ಮಾತನಾಡಿದೆ. ನಾನಾಡಿದ ಮಾತು 

ಎಂದೆ. ಅದಕ್ಕೆ ಗುಬ್ಬಿ ವೀರಣ್ಣನವರು ನಾನು 
ಗಳನ್ನು ಉದಯವಾಣಿ ಯ ಹೊರತಾಗಿ ಉಳಿದ 

ಶಾಲೆಗೂ ಹೋಗಿಲ್ಲ. ಪುಸ್ತಕ ಬರೆದಿಲ್ಲ. ಬೇರೆಯವರು 
ಯಾವ ಕನ್ನಡ ಪತ್ರಿಕೆಯೂ ಪ್ರಕಟಿಸಲಿಲ್ಲ. ಅಂದು 

ಬರೆದ, ಕಲಿಸಿದ ಮಾತುಗಳನ್ನು ನಾನು ನಾಟಕದಲ್ಲಿ 
ನಾನಾಡಿದ ಮಾತುಗಳನ್ನು ದಾಖಲೆಗಾಗಿ ಇಲ್ಲಿ ಮುಜುಗರಕ್ಕೆ ಒಳಗಾಗಿರಬಹುದು. ಆದರೆ ನಾನು ಮಾತನಾಡಿದೆ. ನಾನೇನು ಮಾಡಿದ್ದೀನಿ ಸ್ವಾಮಿ 
ಬರೆಯುತ್ತಿದ್ದೇನೆ. 

ನ್ಯಾಯವಾದಿಯಾಗಿ ಈ ಸರ್ಕಾರ ಮಾಡಿರುವುದೆ ಸರಿ ಎಂದರು. ನಾನು ಆಗ ಒಂದು ಮಾತು ಹೇಳಿದೆ. 
“ ಇಂದು ನಾನು ಇಲ್ಲಿಗೆ ಬಂದದ್ದು ಪ್ರಶಸ್ತಿಯನ್ನು ಎಂದು ಅವರನ್ನು ಡಿಫೆಂಡ್ ಮಾಡುತ್ತಿದ್ದೇನೆ. ನೋಡ್ರಿ ವೀರಣ್ಣನವರೆ ನಾವು ಪುಸ್ತಕ ಬರೆದವರು 
ಪಡೆಯಲೆಂದು, ಇತರರು ಪಡೆಯುವುದನ್ನು “ ನಾನು ನಮ್ಮ ತಾಯಿಗೆ ಮೊದಲನೆಯ ಮಗ. ಒಂದು ಸಾವಿರ ಪುಸ್ತಕ ಅಚ್ಚು ಹಾಕಿಸಿದರೆ ಅವು 
ನೋಡಿ ಸಂತೋಷಪಡಲೆಂದು. ನಾನಿಲ್ಲಿ ಮಾತನಾಡ ನನ್ನ ತರುವಾಯ ಇಬ್ಬರು ತಂಗಿಯರು, ಇಬ್ಬರು ಖರ್ಚಾಗಲು ಎಷ್ಟೋ ವರ್ಷ ಆಗುತ್ತದೆ. ಅವುಗಳನ್ನು 

- ತಮ್ಮಂದಿರು ಹುಟ್ಟಿದ್ದರು. ನಾನು ಮೊದಲು ಊಟಕ್ಕೆ ಎಷ್ಟು ಜನ ಓದುತ್ತಾರೋ ತಿಳಿಯದು. ಆದರೆ 
ಈಗ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಕುಳಿತರೆ ನಮ್ಮಮ್ಮ , ತಮ್ಮ ಬರಲಿ ತಡಿ, ಅವನು ಬಿ . ಪುಟ್ಟಸ್ವಾಮಯ್ಯನಂಥವರು ಬರೆದ ನಾಟಕಗಳನ್ನು 
ನಾನು ಮಾತನಾಡಬೇಕೆಂದು ಅಪೇಕ್ಷೆಪಟ್ಟಿದ್ದುದರಿಂದ ಉಂಡಮೇಲೆ ನೀನು ಉಣ್ಣುವಿಯಂತೆ ಎಂದು ನೀವು ಅಭಿನಯಿಸಿ ಒಂದೆರಡು ರಾತ್ರಿಗಳಲ್ಲಿ 
ಅವರ ಮಾತನ್ನು ಮೀರಬಾರದೆಂದು ನಾಲ್ಕು ಹೇಳುತ್ತಿದ್ದರು. ಯಾಕೆ ಅಂತ ಗೊತ್ತಾಗುತ್ತಿರಲಿಲ್ಲ. ಸಾವಿರಾರು ಜನರಿಗೆ ನಾಟಕ ಆಡಿ ತೋರಿಸುತ್ತೀರಿ. 
ಮಾತನ್ನಾಡುತ್ತಿದ್ದೇನೆ. ” 

ಆದರೆ , ತಾಯಿಯ ಪ್ರೀತಿ ಎಂತಹದ್ದು ಎಂಬುದು ಹರಿಶ್ಚಂದ್ರ ನಾಟಕವನ್ನು ಆಡಿದಾಗ ಜನ 
ಈ ಮಾತುಗಳನ್ನಾಡಿ ಮುಂದೇನು ಮಾತನಾಡ ನಂತರದ ದಿನಗಳಲ್ಲಿ ಗೊತ್ತಾಯಿತು. ಅದೇ ರೀತಿ ಸತ್ಯವಂತರಾಗಿ ಬಾಳಬೇಕೆಂಬ ಪಾಠವನ್ನು ಕಲಿತರು. 
ಬೇಕೆಂಬುದು ಕೂಡಲೆ ಹೊಳೆಯಲಿಲ್ಲ. ೧೦ - ೧೫ 

ತಾಯಿ ಸರಸ್ವತಿ, ಕನ್ನಡಮ್ಮ ಕೂಡ ಸಣ್ಣ ಮಕ್ಕಳಿಗೆ ಪಾದುಕ ಪಟ್ಟಾಭಿಷೇಕ ನಾಟಕವನ್ನು ನೋಡಿದಾಗ 
ಸೆಕೆಂಡು ಸುಮ್ಮನಿದ್ದು, ನನ್ನ ಮಾತನ್ನು ಕೊಟ್ಟು ನಂತರ ನನಗೆ ನೀಡಿದ್ದಾಳೆ. ನನ್ನ ಸೇವೆ ಏನು ಭರತನ ರಾಮಭಕ್ತಿಯನ್ನು ನೋಡಿ ಸಂತೋಷ 
ಮುಂದುವರಿಸಿದೆ. 

ಎಂಬುದು ಆ ತಾಯಿಗೆ ಗೊತ್ತು. ಅವರು ಮಾಡಿದ್ದೆ ಪಡುತ್ತಾರೆ. ಇದು ನೀವು ಸಮಾಜಕ್ಕೆ ಮಾಡಿದ 
“ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಸರಿ. ಹೀಗೆ ತಡವಾಗಿ ಪುರಸ್ಕಾರ ಪಡೆದವರು ದೊಡ್ಡಸೇವೆ. ನಿಮಗಲ್ಲದೆ ಯಾರಿಗೆ ಈ ಪ್ರಶಸ್ತಿ 
ಹೆಸರನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದಾಗ ನನ್ನ ಆಪ್ತರು , ಶ್ರೀ ಕುವೆಂಪು, ಮಾಸ್ತಿಯವರು ಇದ್ದಾರೆ. ಕರ್ನಾಟಕ ಕೊಡಬೇಕು ಎಂದೆ. ಆಗ ವೀರಣ್ಣನವರು ಹಾಗೇನು 

ಬಿಮಾನಿಗಳು ರಾಜ್ಯದ ಅನೇಕ ಕಡೆಗಳಿಂದ ಸಾಹಿತ್ಯ ಅಕಾಡೆಮಿ ಸ್ಥಾಪನೆಯಾಗಿದ್ದು ೧೯೬೩ರಲ್ಲಿ. ಸ್ವಾಮಿ ಎಂದರು. 
ಡಿಸೆಂಬರ್ ೨೦೧೩ - 

ಹೊಸತು ೯ 


ಬೇಕೆ 


“ಇಂದು ಪ್ರಶಸ್ತಿ ಪುರಸ್ಕೃತರಾದ ಸೂಲಗಿತ್ತಿ 
ನರಸಮ್ಮ ೧೫೦೦ ಹೆರಿಗೆಗಳನ್ನು ಮಾಡಿಸಿದ್ದಾರೆ - ಹೊಸತು ಪತ್ರಿಕೆಯ ನವೆಂಬರ್‌ ಸಂಚಿಕೆಯಲ್ಲಿ ಈಗಾಗಲೇ ಪಶ್ಚಿಮಘಟ್ಟದ ಅರಣ್ಯ ಛಿದ್ರೀಕರಣ 
ಎಂದರೆ ಅದು ಸಮಾಜ ಸೇವೆಯಲ್ಲವೆ ? ಅವರಿಗೆ ಕೆ. ಎಸ್. ನವೀನ್ ಅವರು ನೇತ್ರಾವತಿ ನದಿ ತಿರುಗಣಿ ವಾಗಿದೆ. ಹಾರಂಗಿ, ಕಬಿನಿ, ಹೇಮಾವತಿ, ಯಗಚಿ, 
ಹೆರಿಗೆ ಮಾಡಿಸುವಾಗ ಬೇಕಾಗುವ ಹೊಕ್ಕಳ ಹುರಿ ಯೋಜನೆ - ಒಂದು ಒಳನೋಟ ಎಂಬ ಒಂದು ವಾಟೆಹೊಳೆ, ಭದ್ರ, ತುಂಗಾ, ಕಾಳಿ, ವರಾಹಿ , ಚಕ್ರ, 
ಕತ್ತರಿಸಲು ಬೇಕಾಗುವ ಕತ್ತರಿಯಾಗಲಿ, ಅರಳೆ ಲೇಖನವನ್ನು ಬರೆದಿದ್ದಾರೆ. ಇದರಲ್ಲಿ ಉದ್ದಕ್ಕೂ ಛಿದ್ರೀಕರಣದ ಸಾಲು ಸಾಲು. ಮನುಷ್ಯನ ಆಸೆಯನ್ನು 
ಯಾಗಲಿ ( ಸರ್ಜಿಕಲ್ ಕಾಟನ್) ಇರಲಿಲ್ಲ. ತಮ್ಮ ಕುಡಿಯುವ ನೀರಿಗೂ ಹಾಹಾಕಾರ ಕಾಣುತ್ತಿರುವ ಭೂಮಿ ತೀರಿಸಬಲ್ಲದೇ ಹೊರತು ದುರಾಸೆಯನ್ನಲ್ಲ 
ಹತ್ತು ಬೆರಳುಗಳಿಂದ ಹೆರಿಗೆ ಮಾಡಿಸಿದ್ದಾರೆ. ತುಮಕೂರು, ಚಿಕ್ಕಬಳ್ಳಾಪುರ , ಕೋಲಾರ ಮುಂತಾದ ಎಂಬುದು ಗಾಂಧಿ ನುಡಿ, ನಾವು ಒಂದು ಬಲ್ಲು 
ಸರ್ಕಾರ ಹೆರಿಗೆ ಆಸ್ಪತ್ರೆಗಳನ್ನು ಕಟ್ಟಿಸಬೇಕು. ಬಯಲು ಸೀಮೆಯ ಜಿಲ್ಲೆಗಳಿಗೆ ಕನಿಷ್ಠ ಕುಡಿಯುವ ಉರಿಸುತ್ತಿದ್ದೇವೆಂದರೆ ಅದು ಪ್ರಕೃತಿ ನಾಶದಲ್ಲಿ ನಮ್ಮ 
ಅವುಗಳಿಲ್ಲದೆಯೇ ನರಸಮ್ಮ ಸೇವೆ ಮಾಡಿದ್ದಾರಲ್ಲ ನೀರನ್ನು ಕೊಡುವ ನೇತ್ರಾವತಿ ನದಿ ತಿರುವು ಮತ್ತು ಪಾಲಿದೆ ಎಂದು ಅರ್ಥ. ನಮ್ಮ ಆಲೂರು ಈಗ ಆನೆ 
ಅದು ಪ್ರಶಂಸನೀಯವಲ್ಲವೆ ? ಹಾಗೆಯೆ ಆಟೋ ಎತ್ತಿನ ಹೊಳೆ ಯೋಜನೆಯ ಬಗ್ಗೆ ಸಿಟ್ಟನ್ನು ನಿಲ್ಲುವ ನಾಡು. ಆಗ ಅದು ಆನೆಪಥವಾಗಿತ್ತು. 
ರಾಜ ಸಾಯಲಿರುವ ಜನರ ಬಾಯಿಗೆ ಹನಿ ನೀರು ಹೊರಹಾಕಿದ್ದಾರೆ. ಇದು ಕೇವಲ ಸಿಟ್ಟಾಗಿ ಕಾಣಲು ಹರಿಯುವ ನದಿ ನಡೆಯುವ ಆನೆ ನಿಂತರೆ ಅದು 
ಬಿಟ್ಟು, ಮಣ್ಣು ಕೊಟ್ಟನಲ್ಲ ಅದೇನು ಸಣ್ಣ ಕಾರಣ ಇಲ್ಲಿಯ ಎಲ್ಲಾ ಪ್ಯಾರಾಗಳಲ್ಲಿ ಇವರು ನಾಡಿನ ಕೇಡು ಎಂದರ್ಥ. ಎತ್ತಿನ ಹಳ್ಳ ಅದು 
ಸೇವೆಯೇ ? ಆತನನ್ನು ಗೌರವಿಸಬೇಕಲ್ಲವೆ ? ಕಿತ್ತಳೆ ಕೇವಲ ಊಹಿಸಿರುವಂತೆ ಈ ಯೋಜನೆಗಳಿಂದ ನದಿಯೂ ಅಲ್ಲ ಹೊಳೆಯೂ ಅಲ್ಲ. ಮಳೆಗಾಲದಲ್ಲಿ 
ಹಣ್ಣನ್ನು ಮಾರಿ ಶಾಲಾ ಕಟ್ಟಡವನ್ನು ಕಟ್ಟಿಸಿದ ಹಾಜಬ್ಬ ಆಗುವ ಸಾಧಕಗಳಿಗಿಂತ ಬಾಧಕಗಳೇ ಹೆಚ್ಚು ಜುಳುಜುಳು ಹರಿಯುವ ಕೆಂಪು ಹೊಳೆ ಸೇರಿ 
ಅವರು ಆದರ್ಶಪ್ರಾಯರಲ್ಲವೆ ? ಅವರೆಲ್ಲರೊಡನೆ ಎಂಬುದಕ್ಕೆ ಸೂಕ್ತವಾದ ವಿಶ್ಲೇಷಣೆಯಿಲ್ಲ. ಜೊತೆಗೆ ನೇತ್ರಾವತಿ ಸೇರುವ ಸಕಲೇಶಪುರದ ಬಳಿ ಹಳ್ಳ . 
ಪುರಸ್ಕೃತರಾದ ಕಲಾವಿದರು ಸರ್ಕಾರದ ಕಣ್ಣಿಗೆ ಇವರು ಅಣೆಕಟ್ಟು ಎಂಬ ಕಲ್ಪನೆಯನ್ನೇ ಮನುಷ್ಯ ಸಾಹಸಿ ಹೌದು. ಅದು ಮುಂದಿನ ಪೀಳಿಗೆಗೆ 
ಬಿದ್ದಿರಲಿಲ್ಲ. ಆದರೆ ಗೊಬ್ಬರದಂತಹ ಈ ಜನರನ್ನು ಪ್ರತಿರೋಧಿಸುತ್ತಿದ್ದಾರೆ. ಇಂತಹ ಅಣೆಕಟ್ಟುಗಳು ಮಾರಕವಾಗಬಾರದು. ಈಗಾಗಲೇ ಆಗಿರುವ ಪ್ರಮಾದ 
ಕರೆದು ಈ ದಿನ ಇಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಿರ್ಮಾಣವಾಗದೇ ಇದ್ದಿದ್ದರೆ ಜೀವವೈವಿಧ್ಯತೆ ಸಾಕು. ಕೋಲಾರದ ಕಡೆ ಜನ ಕಾಡು ಕಡಿದು ನಾಡು 
ಕೊಟ್ಟು ಗೌರವಿಸುತ್ತಿರುವುದು ಈ ರಾಜ್ಯದ ಉಳಿಯುತ್ತಿತ್ತೇನೋ ! ಆದರೆ ಮಾನವನ ಬದುಕು ಬರಿದು ಮಾಡಿ ಹಳ್ಳ ತನ್ನಿ ಎಂದು ಹೇಳಿಲ್ಲ. ಇದು 
ಅಧಿಕಾರದ ಸಿಂಹಾಸನದ ಮೇಲೆ ಗೊಬ್ಬರ ಕೂತಿರು ಏನಾಗಿರುತ್ತಿತ್ತು ? ಇದರೊಂದಿಗೆ ಕುಡಿಯಲು ಮತ್ತು ಅರಣ್ಯ ಹಾಗೂ ಸಿವಿಲ್ ಕಂಟ್ರಾಕ್ಟರುಗಳ ಲಾಬಿ. 
ವುದರಿಂದ ” ಎಂದು ನಾನು ಮುಖ್ಯಮಂತ್ರಿಗಳ ಶೌಚಾಲಯಗಳಿಗೂ ಕನಿಷ್ಠ ನೀರು ಇರದೆ ಪ್ರಸ್ತಾಪಿತ ಈಗಾಗಲೇ ವರದಿಯೊಂದು ಇದು ಅವೈಜ್ಞಾನಿಕವೆಂದು 
ಕಡೆ ತಿರುಗಿ ನೋಡಿದೆ. ಆಗ ಮುಂದಿದ್ದ ಜನ ಈ ಜಿಲ್ಲೆಗಳಲ್ಲಿ ಜನರು ಪಡುತ್ತಿರುವ ಪಾಡನ್ನು ಈ ಹೇಳಿದೆ. ಕೋಲಾರದ ಕಡೆಗೆ ಆಸೆ ಬಿತ್ತುವುದು ಬೇಡ. 
ಚಪ್ಪಾಳೆ ಹೊಡೆದು, ಸೀಟಿ ಹೊಡೆದು ಸಂತೋಷ ಲೇಖಕರು ಎಂದಾದರೂ ಗಮನಿಸಿದ್ದಾರೆಯೇ ? ಒಮ್ಮೆ ಏನಾಯ್ತಂದರೆ : ಬರೀ ಘಟ್ಟದಲ್ಲಿ ಮಳೆ 
ಪಟ್ಟರು. ಆಗ ನಾನು ಸಭಿಕರನ್ನು ಉದ್ದೇಶಿಸಿ “ನೀವು ಸಮುದ್ರಕ್ಕೆ ಸೇರುವ, ಪ್ರವಾಹವಾಗಿ ಮೊರೆಯುವ ಸುರಿತದಲ್ಲಿ ನಮ್ಮ ಜಿಲ್ಲೆಗೆ ಮಳೆ ಬರಲ್ಲವಿ ಅಂದ್ರು 
ಹೀಗೆ ಶೀಟಿ ಹೊಡೆದು, ಚಪ್ಪಾಳೆ ತಟ್ಟಿ ನೀರನ್ನು ಈ ಬರಪೀಡಿತ ಜನರ ಕನಿಷ್ಠ ಅಗತ್ಯಗಳಿಗೆ ಮಂತ್ರಿ ಮಳೆ ಮೋಡಾನ ಘಟ್ಟದ ಬೆಟ್ಟಗಳು ತಡೆದು 
ಹರ್ಷೋದ್ಧಾರ ಮಾಡುತ್ತಿರುವುದು ಇಲ್ಲಿ ಪುರಸ್ಕೃತ ನೀಡಿದರೆ ಜೀವ ಮತ್ತು ಪರಿಸರಕ್ಕೆ ಹಾನಿಯಾಗು ಬಿಡ್ತವೆ ಅಂದರು ಅಧಿಕಾರಿ. “ಫೈಲ್ ಪುಟ್ ಅಪ್ 
ರಾದವರಲ್ಲಿ ಸಂಗೀತ, ಅಭಿನಯ , ಸಿನಿಮಾಗಳಲ್ಲಿ ಇದೆಯೇ ? ಇಂತಹ ನೆಲೆಯಲ್ಲಿ ಮಾನವೀಯ ಮಾಡ್ರಿ ಪಶ್ಚಿಮ ಘಟ್ಟದ ೭೦ - ೮೦ ಅಡಿಗಳಷ್ಟು 
ಹಾಡಿದವರಿದ್ದಾರೆಂದು.” ಇನ್ನು ಕೊನೆಯದಾಗಿ ಚಿಂತನಾಕ್ರಮ ಸಹ ಮುಖ್ಯವಲ್ಲವೇ ? ಅಷ್ಟಕ್ಕೂ ನದಿ ಚಾಪ್ ಮಾಡಬೇಕು! ಇದೇ ಹುಡುಗಾಟವೇ 
೧೨೦ ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ನೀರು ಆ ಪ್ರದೇಶದಲ್ಲಿ ಹರಿಯುವ ಜನರ ಸ್ವತ್ತು ಎಂದರು ಅಡಿಷನಲ್ ಸೆಕ್ರೆಟರಿ. ಇದು ಪ್ರಕೃತಿಗೆ 
ತಮ್ಮ ಗುರುಭಾಯಿಗಳಿಗೆ ಒಂದು ಪತ್ರ ಬರೆದು ಮಾತ್ರವೇನು ? ಒಂಬೈನೂರು, ಸಾವಿರ ಅಡಿಗಳ ವಿರುದ್ದ. ಆಗದ ಕೆಲಸ ಅಂತಾ ಎರಡು ಮೂರು ಪುಟ 
“ ಜಗತ್ತು ಸದಾ ನಾಲ್ಕು ವರ್ಗದ ಜನರಿಂದ ಆಳದಿಂದ ಕೊಳವೆ ಬಾವಿಯ ಮೂಲಕ ಬರೆದು, ಮಂತ್ರಿ ಅವರನ್ನ ಕರೆದು, ಬಾಯಿಗೆ ಬಂದಂಗೆ 
ಆಳಲ್ಪಡುತ್ತಿದೆ. ಮೊದಲನೆಯದು ಬ್ರಾಹ್ಮಣಯುಗ, ಹೊರಬಂದ ಫೋರೈಡ್ ನೀರನ್ನು ಕುಡಿದು, ಮೂಳೆ ಬಯ್ದು ನಾನು ಮಂತ್ರಿ ಗೊತ್ತಾ ಎಂದು ಗುಡುಗಿದಾಗ 
ಎರಡನೆಯದು ಕ್ಷತ್ರಿಯಯುಗ. ಮೂರನೆಯದು ಸವೆತ ಮುಂತಾದ ಹಲವಾರು ಗುರುತರ ಫೈಲ್ ಪುಟ್ ಅಪ್ ಮಾಡಿದ ಅಧಿಕಾರಿ ಹುನ್ನಾರದಲ್ಲಿ 
ಶೂದ್ರಯುಗ. ಈಗ (ಕಳೆದ ೧೯ - ೨೦ನೆಯ ರೋಗಗಳಿಗೆ ತುತ್ತಾಗಿರುವ ಬರಪೀಡಿತ ಈ ಜಿಲ್ಲೆಗಳ ಹೇಳಿದ್ರು ! ಎಕ್ಸಪರ್ಟ್ ಒಪಿನಿಯನ್ ತಗೊಳೋಣ 
ಶತಮಾನ) ವೈಶ್ಯಯುಗ - ವಾಣಿಜ್ಯ ವ್ಯವಹಾರ ಜನ ತಮ್ಮ ಶಾಶ್ವತ ನೀರಾವರಿಗಾಗಿ ಹೋರಾಟವನ್ನು ಸಾರ್ ಅಂದರು. ಆಯ್ತು. ಹೋದ ಫೈಲು ಸರ್ಕಾರ 
(ಬ್ರಿಟಿಷ್ ವಸಾಹತುಯುಗ) ನಡೆಯುತ್ತಿದೆ. ಅದು ತೀವ್ರಗೊಳಿಸಬೇಕಾಗಿದೆ. ಇದು ಯಶಸ್ವಿಯಾಗುವ ಬೀಳೋವರೆಗೂ ಬರಲೇ ಇಲ್ಲ. ಇದು ಕರ್ನಾಟಕ 
ಶೀಘ್ರದಲ್ಲಿ ಕೊನೆಗಾಣುವುದು. ಮುಂದೆ ಶೂದ್ರ ನೆಲೆಯಲ್ಲಿ ಸಂಪತ್ತಿನ ಸಮಾನ ಹಂಚಿಕೆ ಅಲ್ಲವಾದರೂ ಸರ್ಕಾರದಲ್ಲಿದ್ದ ಮಂತ್ರಿಯೊಬ್ಬನ ಸತ್ಯಕತೆ. ನವೆಂಬರ್ 
ಯುಗ ಬಂದೇ ಬರುವುದು. ಆ ಯುಗ ಈಗಾಗಲೇ ಸದ್ಯಕ್ಕೆ ನೀರಿನ ಮರು ಹಂಚಿಕೆಯಾದಂತಾಗುತ್ತದೆ. ೨೦೧೩ರ ಹೊಸತು ವಿನಲ್ಲಿ ಕೆ. ಎಸ್ . ನವೀನ್ 
ಕಾಲಿಟ್ಟಿದೆ. ಇಷ್ಟರಲ್ಲಿ ಆ ಶೂದ್ರಯುಗ ಬೆಂಗಳೂರು ಕಾ . ವೆಂ . ಶ್ರೀನಿವಾಸಮೂರ್ತಿ ಇಂತಹದಕ್ಕೆ ಮುನ್ನುಡಿ ಬರೆದಂತೆ ಬರೆದಿದ್ದಾರೆ. 
ಸುನಾಮಿಯಂತೆ ಅಪ್ಪಳಿಸುತ್ತದೆ. ಅದನ್ನು ಯಾರೂ 

ಜೋಗದಂತೆ ಕರೆಂಟು ತೆಗೆಯಲು ಹೇಳಿದ ತಾಂತ್ರಿಕರು 
ತಡೆಯಲಾರರು. ಆ ಶೂದ್ರಯುಗ ಬಂದು ಬೆಂಗಳೂರಿನ ಜನನಿಬಿಡ ಪ್ರದೇಶದಲ್ಲಿ ವರಾಹಿಯಲ್ಲಿ ಬೆಟ್ಟ ಅಗೆದು ಇಲಿ ಹಿಡಿದಿದ್ದಾರೆ. 
ಶ್ರೀ ಅರವಿಂದರು ಅಪೇಕ್ಷಿಸಿದ, ದಿವ್ಯಮಾನವ 

ಎ. ಐ. ಎಂ . ಒಂದರಲ್ಲಿ ಹಣಕ್ಕಾಗಿಜ್ಯೋತಿ ಎಂಬ 

ಜಗತ್ತಿನ ಕತ್ತಲ ಕಾಡು ಅಲ್ಲಿ ಹೋಯ್ತು 
. ಶಿರಾಡಿ 
ಕುವೆಂಪು ಬಯಸಿದ ವಿಶ್ವಮಾನವ ಜಗತ್ತಿನಲ್ಲಿ 

ಕಾಡು ಈಗ ಉಳಿದಿರುವ ಜೀವಸಂಕುಲ ಉಗಮ 
ಅವತರಿಸುತ್ತಾನೆ. ಮಾನವ ಕುಲಕ್ಕೆ ಕ್ಷೇಮವಾಗುತ್ತದೆ. 

ಮಹಿಳೆಯ ಮೇಲೆ ಹಂತಕನೊಬ್ಬ ದಾಳಿ 

ಸ್ಥಾನ. ವಿಶ್ವ ಪರಂಪರೆಯ ತಾಣವಾಗಬೇಕಲ್ಲದೆ ಅದನ್ನು 
ನಿಮಗೆಲ್ಲ ನಮಸ್ಕಾರ ಎಂದು ಮಾತು ಮುಗಿಸಿದೆ. ಮಾಡಿದ್ದಾನೆ. ಇದು ನಮ್ಮ ನಗರಗಳು ತಿರುಗಣೆ ಮಾಡುತ್ತೇವೆ ಎಂದು ಹೊರಟು ಕೂತ 
ಜನ ಮತ್ತೊಮ್ಮೆ ಕಿವಿಗಡಚಿಕ್ಕುವಂತೆ ಕರತಾಡನ 

ತಲುಪಿದ ಸ್ಥಿತಿ ತೋರಿಸುತ್ತದೆ. ಜನರು ನಗರದ 

ಕೊಂಬೆ ಕತ್ತರಿಸುವ ಚಿನ್ನದ ಮೊಟ್ಟೆಯಿಡುವ ಕೋಳಿ 
ಮಾಡಿ ಹರ್ಷೋದ್ಧಾರ ಮಾಡಿದರು. 

ಕೊಯ್ಯುವ ಕಾರ್ಯ ಮಾಡಬಾರದು. ಸಂಘಟಿತ 
ಈ ಕೊನೆಯ ಮಾತುಗಳನ್ನು ಯಾವ ಸುರಕ್ಷತೆಗೆ ಧ್ವನಿ ಎತ್ತಲ. ದಾಳಿಗೆ ಒಳಗಾದ 

ವೈಜ್ಞಾನಿಕಾಧಾರಿತ ವೈಲ್ಡ್‌ಲೈಫ್ ಫೌಂಡೇಷನ್ ರೀತಿ 
ಪತ್ರಿಕೆಯೂ ಪ್ರಕಟಿಸಲಿಲ್ಲ ! ಅವರಿಗೆ ತಲ್ಲಣ. ಜ್ಯೋತಿಯ ಆರೋಗ್ಯ ಬೇಗ ಸುಧಾರಿಸಲಿ. ಚಳುವಳಿಗೆ ನಮ್ಮೆಲ್ಲರ ಬೆಂಬಲವಿದೆ. 
ಬೆಂಗಳೂರು ಕೋ . ಚೆ. 

ಬೆಂಗಳೂರು ಡಾ|| ರಾಜೇಗೌಡ ಹೊಸಹಳ್ಳಿ 
ಹೊಸತು ೧೦ 

- ಡಿಸೆಂಬರ್ ೨೦೧೩ 


ಮೋದಿಯ ಸಮರ್ಥನೆಗೆ ನಿಂತಿರುವುದು ನಿಚ್ಚಳವಾಗಿದೆ. ಬಂಡವಾಳಗಾರರಿಗೆ 
ಗುಜರಾತ್ ಮುಖ್ಯ ಮಂತ್ರಿ ಶ್ರೀ ನರೇಂದ್ರ ಮೋದಿಯವರನ್ನು ಮುಂಬರುವ | ಮೋದಿ ಅವರು ನೀಡಿರುವ ತೆರಿಗೆ ವಿನಾಯಿತಿ, ಸರ್ಕಾರದ ಕಾರ್ಮಿಕ ನೀತಿ 
ಲೋಕಸಭಾ ಚುನಾವಣೆಯ ಪ್ರಧಾನ ಮಂತ್ರಿ ಅಭ್ಯರ್ಥಿಯೆಂದು ಭಾರತೀಯ ಬಂಡವಾಳಶಾಹಿ ವರ್ಗಕ್ಕೆ ಪ್ರಮುಖ ಆಕರ್ಷಣೆಯಾಗಿದೆ. 
ಜನತಾ ಪಕ್ಷ ಘೋಷಿಸಿದೆ. ಅವರು ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾಗುವ ಯುಪಿಎ ಸರ್ಕಾರ ಶಿಕ್ಷಣಹಕ್ಕು, ಆಹಾರ ಸುಭದ್ರತೆ ಮುಂತಾದ ಜನಪರ 
ಸಾಧ್ಯತೆಯ ಬಗ್ಗೆ ದೇಶಾದ್ಯಂತ ಚರ್ಚೆ ಪ್ರಾರಂಭವಾಗಿದೆ. ಬಿಜೆಪಿ ನಾಯಕರು ಯೋಜನೆಗಳನ್ನು ಜಾರಿಗೊಳಿಸಿದ್ದರೂ ಬೃಹತ್ ಮೊತ್ತದ ಭ್ರಷ್ಟಾಚಾರದ 
ನರೇಂದ್ರ ಮೋದಿ ಮುಂದಿನ ಪ್ರಧಾನ ಮಂತ್ರಿಯಾಗುವುದರಲ್ಲಿ ಸಂಶಯವೇ ಇಲ್ಲ ಹಗರಣಗಳಿಂದ ಕಳಾಹೀನವಾಗಿದೆ. ಎನ್‌ಡಿಎ ಮೈತ್ರಿಕೂಟದ ಇತಿಹಾಸ ಕೂಡ 
ಎಂದು ಪ್ರಚಾರ ಪ್ರಾರಂಭಿಸಿದ್ದಾರೆ. ನರೇಂದ್ರ ಮೋದಿ ಸಹ ಅಲ್ಲಲ್ಲಿ ಈಗಾಗಲೇ ಕಳಂಕರಹಿತವಲ್ಲ, ಅಷ್ಟೇ ಕಲುಷಿತ. ತೃತೀಯ ರಂಗದ ರಚನೆಯ ಸೂಚನೆ ಎಲ್ಲೂ 
ಪ್ರಧಾನ ಮಂತ್ರಿ ಶೈಲಿಯಲ್ಲಿ ಭಾಷಣ ಮಾಡುತ್ತಿರುವುದು ಸೋಜಿಗದ ಕಂಡುಬರುತ್ತಿಲ್ಲ. ಮತದಾರರ ಆಯ್ಕೆಯನ್ನು ಕಾದು ನೋಡಬೇಕಾಗಿದೆ. 
ಸಂಗತಿಯಾಗಿದೆ. ಅವರು ಪ್ರಧಾನ ಮಂತ್ರಿಯಾಗಿ ಗದ್ದುಗೆಯೇರುವ ಸಾಧ್ಯತೆ ಬೆಂಗಳೂರು 

ಶಂಕರನಾರಾಯಣ 
ಹಲವಾರು ಚಿಂತಕರನ್ನು ಆತಂಕಕ್ಕೀಡುಮಾಡಿದೆ. ಖ್ಯಾತ ಸಾಹಿತಿ, ಜ್ಞಾನಪೀಠ 
ಪ್ರಶಸ್ತಿ ಪುರಸ್ಕೃತ ಡಾ|| ಯು . ಆರ್. ಅನಂತಮೂರ್ತಿಯವರು ನರೇಂದ್ರ ರ ಜಿ. ರಾಮಕೃಷ್ಣರವರ ಋಗೈದ ಪ್ರವೇಶಿಕೆ ಐತಿಹ್ಯ ಮತ್ತು ವಾಸ್ತವ ಎಂಬ 
ಮೋದಿಯನ್ನು ವಿರೋಧಿಸಿ ಹೇಳಿಕೆ ನೀಡಿ ಬಿಜೆಪಿ ಪಕ್ಷದ ನಾಯಕರ ಕೆಂಗಣ್ಣಿಗೆ | ಲೇಖನವನ್ನು ಜುಲೈಯಿಂದ - ಅಕ್ಟೋಬರ್ ತಿಂಗಳ ಸಂಚಿಕೆಗಳಲ್ಲಿ ಹಂತ 
ಗುರಿಯಾಗಿದ್ದಾರೆ . 

ಹಂತವಾಗಿ ಪ್ರಕಟಿಸಿ ಜ್ಞಾನ ಪಿಪಾಸುಗಳ ಅಭಿಮಾನಕ್ಕೆ ಪಾತ್ರರಾಗಿದ್ದೀರಿ. ನಾನು 
- ಕೆಲವು ತಿಂಗಳುಗಳ ಹಿಂದೆ, ನರೇಂದ್ರ ಮೋದಿಯವರು ತಮ್ಮನ್ನು ತಾವು ನಾಲ್ಕೂ ಕಂತುಗಳನ್ನು ಓದಿ ಸಂತಸಪಟ್ಟಿರುವೆ. ಐತಿಹ್ಯವನ್ನು ವಿವರಿಸುವಾಗ 
ಹಿಟ್ಲರನ ಅಭಿಮಾನಿಯೆಂದು ಪ್ರಕಟಪಡಿಸಿದ್ದರು. ಇಬ್ಬರ ನಡುವೆ ನಾವು ಕೆಲವು ಎಲ್ಲಿಯೂ ಏನನ್ನೂ ವೈಭವೀಕರಿಸದೆ ಸತ್ಯಕ್ಕೆ ಪೂರಕವಾಗಿ, ಯಥಾವತ್ತಾಗಿ 
ಸಾಮ್ಯತೆಗಳನ್ನು ಕಾಣಬಹುದು. 

ವಿವರಿಸಲಾಗಿದೆ. ಆದರೆ ವಾಸ್ತವ ವಿವರಿಸುವಾಗ ನಿಮ್ಮ ಟೀಕೆ ಸ್ವಲ್ಪ 
ಈ ದೇಶದ ಪ್ರಧಾನ ಮಂತ್ರಿಯಾಗುವ ಕನಸನ್ನು ಕಾಣುತ್ತಿರುವ ನರೇಂದ್ರ ಹೆಚ್ಚಾಯಿತೇನೋ ಎಂದು ಅನಿಸದಿರದು. ಈ ಉಪಯುಕ್ತ ಲೇಖನ ಪ್ರಕಟಿಸಿದ 
ಮೋದಿ ಕೂಡ ಭಾರತವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿ ರೂಪಿಸುವ ಮಾತುಗಳ ಹೊಸತು ಹಾಗೂ ಜಿ. ರಾಮಕೃಷ್ಣರವರು ಅಭಿನಂದನೆಗೆ ಪಾತ್ರರು. 
ನ್ನಾಡುತ್ತಿದ್ದಾರೆ. ಅವರು ಸಹ ಬಡತನ ಮತ್ತು ನಿರುದ್ಯೋಗ ನಿರ್ಮೂಲನೆ ಮೂಲ ವೇದಗಳು ಮೂರೇ ಎಂದು, ಅಥರ್ವ ವೇದವನ್ನು ನಂತರ ವೇದಗಳ 
ಮಾಡುವ ಗುರಿಯನ್ನು ದೇಶದ ಮುಂದಿಟ್ಟಿದ್ದಾರೆ. ನರೇಂದ್ರ ಮೋದಿ, ತಾವು ದರ್ಜೆಗೆ ಸೇರಿಸಿದರೆಂದು ಕೇಳಿ ತಿಳಿದಿದ್ದೇನೆ. ಅಥರ್ವ ವೇದವು ಮೊದಲಿನ ಮೂರು 
ಹಿಂದುತ್ವ ವಾದಿಯೆಂದು ಹೇಳಿಕೊಳ್ಳಲು ಸಂಕೋಚಪಡುವುದಿಲ್ಲ. ಮುಂಬರುವ ವೇದಗಳ ( ಋಗ್, ಯಜುರ್ವೇದ ಹಾಗೂ ಸಾಮ ) ಮುಖ್ಯಾಂಶಗಳನ್ನು ಹೊಂದಿರು 
ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ, ಹಿಂದೂಗಳನ್ನು ಹಿಂದೂ ವುದರ ಜೊತೆಗೆ, ಮಾನವನ ಜೀವನಕ್ಕೆ ಅವಶ್ಯವಿರುವ ಎಲ್ಲ ವಿಷಯಗಳು, ಇಲ್ಲಿ, 
ಮೂಲಭೂತವಾದದ ಆಧಾರದ ಮೇಲೆ ಸಂಘಟಿಸುವುದೇ ಬಿಜೆಪಿ ಪಕ್ಷ ಮತ್ತು ಅಂದರೆ ಅಥರ್ವ ವೇದದಲ್ಲಿ ಇದೆ ಎಂದು ಕೇಳಿದ್ದೇನೆ. ತಾವು ಈಗ ಪ್ರಕಟಿಸಿದ 
ನರೇಂದ್ರ ಮೋದಿಯವರ ಪ್ರಮುಖ ಅಸ್ತವಾಗಿದೆ. 

ಹಾಗೆ ಅಥರ್ವ ವೇದದ ಬಗ್ಗೆಯೂ ಲೇಖನ ಮಾಲೆ ಪ್ರಕಟಿಸುವಿರೆಂದು ನಂಬಲೇ ? 
ಈ ದೇಶದ ಬಂಡವಾಳಶಾಹಿ ವರ್ಗ ಮತ್ತು ಉದ್ಯಮಪತಿಗಳು ನರೇಂದ್ರ ಮುಂಬಯಿ 

- ಹ. ಶ್ರೀ . ಆಡೂರ 


ದಲ್ಲಿ ಇದೆ ಅವಶ್ಯವಿರುವ ಎಶಗಳನ್ನು ಹೊಂದಿರ 


ಕಾವ್ಯಲೋಕ 


ಎರಡಗಲ ದಳ 
ಮೃದುಲ ಭಾವದರಸಿ 
ಕೆನ್ನೆ ಜಿನುಗುವ ಹೊಳಪು 
ಬೆಳ್ಳಿ ಬೆಳಗು ಹಾಲೊರೆಯೊಳಗು... 


ಆ ಭಾವ ದಾರಕ್ಕಿದ್ದಿದ್ದರೆ ? 
ಹೋಗಿಲ್ಲವೇ 
ಹೂ ಮಾಲೆಯ ದಾರ 
ದೇವರ ಶಿರದ ಹತ್ತಿರ ! 


ಹೂವಿನೊಂದಿಗೆ ದಾರವೂ ... 


ಅದೋ ... ಅರಳು ಸಮಯ 

ಪರಿಪೂರ್ಣತೆಗೆ ದಾರಿ 
ಹುರುಳಿಲ್ಲದ ನೈಜತೆ 

ಪಕ್ವತೆ ನಾಚಲಿ 
ಬಣ್ಣ ಬದುಕಿನ ಒನಪು 

ಕಣ್ಣೂಳಗೆ ಕಾಂತಿ ಕೇಸರ 
ದಿಟ ತಾನೆ ? 

ಗಮ್ಯ ಎರಡಿಂಚೇ ಎತ್ತರ 
ಹುಡುಕುತ್ತಾ ಹುಡುಕುತ್ತಾ 

ಬೇರಿನೊಳಗೆ ಬಿಸುಪು ನೋಡು! 
ಪರದೆಯೊಳಗೆ... 

ಜೀವಿತ ಮುಷ್ಟಿಯಲ್ಲಿದೆ 
ಅದೇನನ್ನೋ ಕಳಕೊಂಡ ಭಾವ ಇಷ್ಟಾನಿಷ್ಪ ಜಗದಗಲದೆದೆ 
ದಿನವೆಲ್ಲಾ 

ಬಾಡದಂತೆ ನೆರಳು 
ಕೀಳರಿಮೆ ಕೆಲವೊಮ್ಮೆ 

ಕಾಪಿಟ್ಟು ಕಾಯದಿರದೇ ...? 
ಸುಖಾಸುಮ್ಮನೆ 

ಸಂಗೀತ ರವಿರಾಜ್ 
ಹೊಸೂರು ಮನೆ, ಬಾಲಂಬಿ ಅಂಚೆ, ಚೆಂಬು ಗ್ರಾಮ 
ಮಡಿಕೇರಿ ತಾಲೂಕು, ಕೊಡಗು ಜಿಲ್ಲೆ - ೫೭೪ ೨೩೪ 


ಡಿಸೆಂಬರ್ ೨೦೧೩ - 


ಹೊಸತು ೧೧ 


ಕೈ - ಕಿರಣ 


ವಿರೋಧಿಸಬೇಕು, ಆಗದಿದ್ದರೆ ಆಸ್ವಾದಿಸಬೇಕು 
ಅತ್ಯಾಚಾರ ಕಾನೂನುಬದ್ಧವಾದರೆ ಸರ್ಕಾರಕ್ಕೆ Tax ಬರುತ್ತದೆ. 

- ರಂಜೀತ್ ಸಿನ್ಹಾ , CBI ನಿರ್ದೇಶಕ 


si , 


VA. 
24#desha 


ಕ 


G 


ಮಹಿಳಾ ಕಲ್ಯಾಣ ಇಲಾಖೆ, 


ಅಡ್ಡ ಪ 


ನನ್ನ ಮಹಿಮೆ ಗೊತ್ತಿಲ್ಲದವರು 
ಮೂಢರು, ಅವರ ಮೌಢ 
2 ನಿಷೇಧಿಸಬೇಕು 


KANNAkkkkkk44 


ತಿರುಪತಿಯಲ್ಲಿ ISRO ನಿರ್ದೇಶಕ 

ರಾಧಾಕೃಷ್ಣ 


(ಪ್ರದಾನ ಬಿಟ್ಟುತೊಲಗಿ ಭಾರತ ಗೆಲ್ಲಿಸಿ - ಮೋದಿ 
ಇಲ್ಲಿ ನಿಮಗಿಂತ ದೊಡ್ಡವರು 

ಬರ್ತಾ ಇದ್ದಾರೆ. 


NAM 


# 


ಅರಮನೆ ಮೈದಾನ 
ಬೆಂಗಳೂರು 


ತಿರುಪತಿ 


ಹೊಸತು ೧೨ - 


ಡಿಸೆಂಬರ್ ೨೦೧೩ 


ಋಗ್ವದ ಪ್ರವೇಶಿಕೆ 
ಐತಿಹ್ಯ ಮತ್ತು ವಾಸ್ತವ 


ಜಿ . ರಾಮಕೃಷ್ಣ 
ಭಾರತೀಯ ತತ್ವಶಾಸ್ತ್ರ ಶಾಖೆಗಳನ್ನು ಭಿನ್ನಿಸುವಾಗ ವೇದಕ್ಕೆ ಮಾನ್ಯತೆ ನೀಡುವ ಆಸ್ತಿಕ ಮತ್ತು ನೀಡದಿರುವ ನಾಸ್ತಿಕ 
ದರ್ಶನಗಳೆಂದು ವಿಂಗಡಿಸುವ ರೂಢಿ ಇದೆ. ಈ ವಿಂಗಡಣೆಯಲ್ಲಿ ತತ್ವಶಾಸ್ತ್ರದ ವಿವಿಧ ಸಿದ್ಧಾಂತಗಳ ಮೌಶಿಕ 
ಮಾಪನವೇನೂ ಇಲ್ಲ. ಹಾಗೆ ನೋಡಿದರೆ ಋಗ್ಗೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಸಂಹಿತೆಗಳಲ್ಲಿ 
ತತ್ವಶಾಸ್ತ್ರದ ನಿರೂಪಣೆ ಬಂದಿರುವುದು ಕೇವಲ ಕಿಂಚಿತ್ತಾಗಿ, ವೇದವೆಂದರೆ ಇಡೀ ವೈದಿಕ ಸಾಹಿತ್ಯವೆಂದು ಗ್ರಹಿಸಿದರೆ 
ಆಗ ಉಪನಿಷತ್ತುಗಳೂ ಸೇರುತ್ತವಾದ್ದರಿಂದ ಅಲ್ಲಿ ಕೆಲವು ತತ್ವಶಾಸ್ತ್ರ ಪ್ರಮೇಯಗಳ ಪ್ರಸ್ತಾಪವನ್ನು ಕಾಣಬಹುದು. 
ಋಗ್ಗೇದದ ಸಂದರ್ಭದಲ್ಲಿ, ತತ್ವಶಾಸ್ತ್ರವು ವೇದಕ್ಕೆ ಮಾನ್ಯತೆ ನೀಡುತ್ತದೆಂದು ಹೇಳಿದರೆ, ಅಲ್ಲಿಯ ಯಾವ ತತ್ವ 
ಅಥವಾ ತತ್ವಗಳನ್ನು ತತ್ವಶಾಸ್ತ್ರವು ಅಂಗೀಕರಿಸುತ್ತದೆಂಬ ಪ್ರಶ್ನೆಯು ಸಹಜವಾಗಿ ಉದ್ಭವಿಸುತ್ತದೆ. ಈಗಾಗಲೇ ನಾವು 
ಪರಿಚಯಿಸಿಕೊಂಡಿರುವ ಋತ ವು ಒಂದು ತತ್ವಶಾಸ್ತ್ರ ಸಿದ್ಧಾಂತವೆನ್ನಲು ಅಡ್ಡಿಯಿಲ್ಲ. ಆದರೆ ಭಾರತೀಯ ತತ್ವಶಾಸ್ತ್ರ 
ಗ್ರಂಥಗಳಲ್ಲಿ ಎಲ್ಲೂ ಅದಕ್ಕೆ ಅಂತಹ ಗೌರವಸ್ಥಾನವನ್ನು ನೀಡಲಾಗಿಲ್ಲ. ಪ್ರತಿಯೊಂದು ಕವನದಲ್ಲೂ ಒಂದು ತತ್ವಶಾಸ್ತ್ರ 
ಪ್ರಮೇಯವನ್ನು ಅರಸುವುದು ಅನಗತ್ಯವಷ್ಟೇ ಅಲ್ಲ, ಅದು ಅಸಾಧ್ಯ ಸಹ. ಅಂದರೆ ವೇದಕ್ಕೆ ಮಾನ್ಯತೆ ಎಂಬುದು 
ತತ್ವಶಾಸ್ತೇತರ ಅಂಶವಾಗಿದ್ದು ಅದನ್ನು ತತ್ವಶಾಸ್ತ್ರದ ಮೇಲೆ ವೃಥಾ ಆರೋಪಿಸಲಾಗಿದೆ. ಋಗೈದದ ಹಲವು 
ಸೂಕ್ತಗಳಲ್ಲಿ ಇದಕ್ಕೆ ಸಮರ್ಥನೆಯು ವಿಪುಲವಾಗಿ ದೊರೆಯುತ್ತದೆ. ಪ್ರಸ್ತುತ ಮಾಲಿಕೆಯಲ್ಲಿ ಇದು ಆರನೆಯ ಕಂತು. 


ಏಡಿಗಳು ಮತ್ತು ಕಪ್ಪೆಗಳು ಚಳಿಗಾಲದಲ್ಲಿ ವಿಶೇಷವಾಗಿ ಎಲ್ಲೋ ಸುಪರಿಚಿತವಾದ್ದು. ಹಿಂದೆ ಕುವಲಯಾನಂದ ಎಂಬ ಯೋಗ 
ಬಿದ್ದುಕೊಂಡಿರುತ್ತವೆ. ಆ ಸ್ಥಿತಿಯನ್ನು ಶಿಶಿರಸುತ್ತಿ ಎನ್ನುತ್ತಾರೆ . ಮತ್ತೆ ವಿಜ್ಞಾನಿಯೊಬ್ಬರಿದ್ದರು ( ೧೮೮೩ – ೧೯೬೬ ), ಯೋಗಕ್ರಿಯೆಗಳಾದ ಆಸನ, 
ಮಳೆಗಾಲದವರೆಗೆ ಅವಕ್ಕೆ ಅದೇ ಸ್ಥಿತಿ. ಅದೊಂದು ಅಪೂರ್ವವಾದ ಪ್ರಾಣಾಯಾಮ , ಮುಂತಾದವುಗಳನ್ನು ಕುರಿತು ಪ್ರಯೋಗಗಳನ್ನು ಮಾಡಿ 
ವಿಸ್ಮಯದ ಸಂಗತಿ. ಅವು ಜೀವ ಕಳೆದುಕೊಂಡಂತಿದ್ದು, ಮಳೆಯ ನಂತರ ಅವುಗಳ ಪರಿಣಾಮವನ್ನು ವೈಜ್ಞಾನಿಕವಾಗಿ ನಿಷ್ಕರ್ಷಿಸುವುದು ಅವರ 
ಮರುಹುಟ್ಟು ಪಡೆದಂತೆ ಸಂಭ್ರಮದಿಂದ ಗಾನ ಆರಂಭಿಸುತ್ತವೆ, ಚಲನೆಯಲ್ಲಿ ಸಂಶೋಧನೆಯ ಒಂದು ಭಾಗ. ಹೀಗೆ ಪ್ರಯೋಗದ ಮೂಲಕ ಅಧ್ಯಯನ 
ತೊಡಗುತ್ತವೆ. ಏಡಿಯ ಗಾನ ತಿಳಿಯದು, ಆದರೆ ಕಪ್ಪೆಯ ವಟರುಗುಟ್ಟುವಿಕೆ ಕೈಗೊಂಡವರಲ್ಲಿ ಅವರೇ ಮೊದಲಿಗರು. ಪ್ರಯೋಗಾಲಯದಲ್ಲಿ ಅವರೊಡನೆ 


HO 


ಕುಳiags 


ಡಿಸೆಂಬರ್ ೨೦೧೩ - 


- ಹೊಸತು ೧೩ 


ಸಂಶೋಧನೆ ನಡೆಸುತ್ತಿದ್ದ ಡಾ|| ಪಿ. ವಿ. ಕರಂಬೇಲ್ಟರ್‌ ದೇವತೆಯೂ ಇಲ್ಲವೆಂಬುದು ಸೂಕ್ತದಿಂದ ಎಂದರೆ ತೊಗಲಿನ ಚೀಲ. ಇದು ಅವರ 
ಎಂಬುವವರಿಗೆ ೧೯೬೪ರ ಡಿಸೆಂಬರ್ ೯ರಂದು ಸ್ಪಷ್ಟವಾಗುತ್ತದೆ. ಇರುವುದು ಪ್ರಕೃತಿಯ ಒಂದು ನಾಗರಿಕತೆಯ ಹಂತದ ಸೂಚಕವಲ್ಲವೆ ? ಅವರಿಗೆ 
ಒಂದು ಪತ್ರ ಬರೆದಿದ್ದರು. ಅದು ಭಾಗಶಃ ವಿದ್ಯಮಾನದ ಚಿತ್ರಣ. ಅದಕ್ಕೆ ಕಾವ್ಯದ ಉಡಿಗೆ ಆನಂದ ಉಂಟುಮಾಡುತ್ತಿದ್ದ ವಿಷಯಗಳಲ್ಲಿ 
ಹೀಗಿದೆ : “ಏಡಿಗಳ ಮೇಲೆ ಕೆಲವು ಪ್ರಯೋಗಗಳನ್ನು ತೊಡಿಸಲಾಗಿದೆ. ಕಾವ್ಯಾಲಂಕಾರದಲ್ಲಿ ಉಪಮೆ ಮತ್ತು ಗೋವುಗಳು ಮತ್ತು ಕರುಗಳ ನಾದವು ಸೇರಿದೆ. 
ಮಾಡಬೇಕೆಂದು ಕಳೆದ ವರ್ಷ ನಿಮಗೆ ಸೂಚಿಸಿದ್ದೆ . ರೂಪಕ ಎರಡೂ ಪ್ರಧಾನವಾದುವು ಮತ್ತು ಸಂಬಂಧ ಅವರ ನಾಗರಿಕತೆಯ ಹಂತವು ಪಶುಪಾಲನೆಯದು; 
ಮಳೆಗಾಲದಲ್ಲಿ ಅವು ಸಕ್ರಿಯವಾಗಿದ್ದಾಗ ಮತ್ತು ಉಳ್ಳವು. “ನೀನೊಬ್ಬಕೋತಿಯಂತಿದ್ದೀಯೆ ಎಂಬುದು ಕ್ರಮೇಣ ಕೃಷಿಗೆ ಹೊರಳಲಿರುವ ಜನ ಅವರು. 
ಮಳೆಗಾಲದ ನಂತರ ಅವು ಶಿಶಿರಸುವಿ ಗೆ ತೆರಳಿದಾಗ ಉಪಮೆ ; ಹೋಲಿಸಲಾದ ಎರಡು ಘಟಕಗಳು ( ಮಾಯುಃ ಮತ್ತು ವನ್ನುಃ ಎಂಬ ಎರಡು ಪದಗಳೂ 
ಪ್ರಯೋಗಗಳು ನಡೆಯಬೇಕು. ಏಡಿಗಳಲ್ಲಿ ಇದೊಂದು ಪ್ರತ್ಯೇಕವಾಗಿಯೇ ಉಳಿದಿವೆ; ನೀನೊಂದು ಕೋತಿ ಶಬ್ದ ಎಂಬರ್ಥವುಳ್ಳವು. ಆದರೆ ಅದರಲ್ಲಿ ಭಿನ್ನತೆ 
ಜೀವದ್ರವ್ಯ ಪರಿಣಾಮ . ಅದನ್ನು ಪ್ರಯೋಗ ಎಂಬುದು ರೂಪಕ. ಅದರಲ್ಲಿ ಉಪಮೆ ಇದೆ, ಆದರೆ ಇದೆ : ಗೋವಿನದು ಮಾಯುಃ ಆದರೆ ಕಪ್ಪೆಯದು 
ಮುಖೇನ ಅಭ್ಯಸಿಸುವುದು ಅಗತ್ಯ; ಏಕೆಂದರೆ, ಎರಡರ ಸಾಮಾನ್ಯ ಲಕ್ಷಣಗಳು ಎಷ್ಟು ಗಾಢವಾಗಿ ವಗು ಆಗಿದೆ. ಸೂಕ್ಷ್ಮ ವ್ಯತ್ಯಾಸಗಳನ್ನು ತೋರಿಸಲು 
ಯೋಗಶಾಸ್ತ್ರದ ಕೆಲವು ಗ್ರಂಥಗಳಲ್ಲಿ ಏಡಿಯ ಆ ಸಮಾನವಾಗಿವೆ ಎಂದರೆ ಇದರಂತೆ ಅದು ಎನ್ನುವ ಬೇರೆ ಬೇರೆ ಕ್ರಿಯಾಪದಗಳನ್ನು ಆಗ್ಗೆ ಆಗಲೇ ಬಳಸ 
ಸ್ಥಿತಿಯನ್ನು ಸಮಾಧಿಯ ಜೊತೆ ಸಮೀಕರಿಸಲಾಗಿದೆ. ಬದಲು ಇದೇ ಅದು ಎನ್ನುವಷ್ಟರಮಟ್ಟಿಗಿದೆ. ಕಪ್ಪೆಗಳ ಲಾಗುತ್ತಿತ್ತು . ವಟರುಗುಟ್ಟುವುದು, ಗುಟುರುಹಾಕುವುದು, 
ಕಳೆದ ವರ್ಷದ ವರ್ಷಋತುವಿನಲ್ಲಿ ನಾವು ಪ್ರಯೋಗ ಸೂಕ್ತದ ಮೊದಲ ಮಂತ್ರ ( ೭. ೧೦೩. ೧ ) ಹೀಗಿದೆ : ಅರಚುವುದು, ಅಂಬಾ ಎನ್ನುವುದು, ಎಲ್ಲವೂ ಶಬ್ದ 
ನಡೆಸಲಿಲ್ಲ. ಈಗಲೇ ಅಗತ್ಯವಾದ ಉಪಕರಣಗಳನ್ನು ಕಪ್ಪೆಗಳು ಒಂದು ವರ್ಷ ಕಾಲ ಮಲಗಿಬಿಟ್ಟಿದ್ದವು; ಸೂಚಕಗಳೇ ; ಆದರೆ ಶಬ್ದದ ಗುಣ ಬೇರೆ ಬೇರೆ. 
ಸಿದ್ಧಪಡಿಸಿಕೊಳ್ಳಲು ಮುಂದಾದರೆ ಮುಂದಿನ ವರ್ಷ ಮಳೆಯಿಂದಾಗಿ ಮರುಹುಟ್ಟು ಪಡೆದಿರುವ ಅವು ಎರಡನೆಯ ಮಂತ್ರದಲ್ಲಿ ಗೋವು- ಕರುಗಳ 
ವಾದರೂ ಪ್ರಯೋಗಗಳನ್ನು ನಡೆಸಲು ಅನುಕೂಲ ವಿಧವಿಧವಾಗಿ ಮಾತನಾಡಲಾರಂಭಿಸಿವೆ. ಅವು ಸಂಬಂಧವನ್ನು ಹೇಳಿದೆ ಮತ್ತು ಮುಂದಿನ 
ವಾಗುತ್ತದೆ. ಡಾ|| ವೀಣೇಕರ್ ಜೊತೆ ಚರ್ಚಿಸಿ ವೇದಪಠಣದ ವ್ರತದಲ್ಲಿ ನಿರತವಾಗಿರುವ ಬ್ರಾಹ್ಮಣರೇ | ಮಂತ್ರದಲ್ಲಿ ( ೭.೧೦೩ .೩ ) ತಂದೆ - ಮಗನ ಸಂಬಂಧದ 
ಇಂತಹ ಪ್ರಯೋಗವು ಕಾರ್ಯಸಾಧುವೆ ಎಂದು ಆಗಿವೆ ( ಸಂವತ್ವರಂ ಶಶಯಾನಾ ಬ್ರಾಹ್ಮಣಾ ಪ್ರಸ್ತಾಪವಿದೆ. ಮಳೆಗಾಗಿ ಹಾತೊರೆಯುತ್ತಿದ್ದ ಕಪ್ಪೆಗಳು 
ತೀರ್ಮಾನಿಸಿ ಮತ್ತು ಅವರ ಸಮ್ಮತಿ ಇದ್ದರೆ ಸಿದ್ದತೆ ವ್ರತಚಾರಿಣಃ | ವಾಚಂ ಪರ್ಜನ್ಯಜಿನ್ವಿತಾಂ ಪ್ರ ಈಗ ಮಳೆಯಲ್ಲಿ ತೊಯ್ದು ಹರ್ಷಿಸುತ್ತಿವೆ. ಮಗುವು 
ಆರಂಭಿಸಬೇಕಾಗಿ ವಿನಂತಿ. ” ಅಂತಹ ಒಂದು ಮಂಡೂಕಾ ಅವಾದಿಷುಃ1). ಇಲ್ಲಿ ಬ್ರಾಹ್ಮಣ ತಂದೆಯನ್ನು ತೊದಲು ನುಡಿಯಲ್ಲಿ ಕೂಗುತ್ತಾ 
ಪ್ರಯೋಗ ಆಗ ನಡೆಯಲಿಲ್ಲ. ಬೇರೆ ಯಾರೂ ಎಂದರೆ ಇಂದು ನಮಗೆ ಗೊತ್ತಿರುವ ಬ್ರಾಹ್ಮಣ ಅವನತ್ತ ಸಾಗುವಂತೆ ಕಪ್ಪೆಗಳು ತಮ್ಮತಮ್ಮಲ್ಲಿ 
ಅದನ್ನು ಇಂದಿಗೂ ಮಾಡಿಲ್ಲ. ಅದು ಬೇರೆಯೇ ಕತೆ . ಜಾತಿಯವರನ್ನು ಕಲ್ಪಿಸಿಕೊಳ್ಳಬಾರದು. ಗಾನ ಅಬ್ಬರಿಸುತ್ತಾ ಒಂದನ್ನೊಂದು ಕೂಗುತ್ತಿವೆ, 

ಋಗೈದದ ಕವಿಗಳಿಗೆ ಸಮಾಧಿ ಗೊತ್ತಿರಲಿಲ್ಲವೋ ಮಾಡುವ ಬದಲು ನಿರ್ದಿಷ್ಟವಾಗಿ ಒಂದು ವಿಧದಲ್ಲಿ ಒಂದನ್ನೊಂದು ಕೂಡಿಕೊಳ್ಳುತ್ತಿವೆ ( ಯದೀಮೇನಾನ್ 
ಏನೋ , ಆದರೆ ಕಪ್ಪೆಗಳ ಶಿಶಿರಸು ಚೆನ್ನಾಗಿ ಪಠಣ ಮಾಡುವವರು ಎಂದಷ್ಟೇ ಭಾವಿಸಿ ಉಶತೋ ಅಭ್ಯವರ್ಷಿತ್ ತುಷ್ಯಾವತಃ ಪ್ರಾವೃಷಿ 
ತಿಳಿದಿತ್ತು. ಋಗೈದದ ಒಂದು ಸೂಕ್ತಕ್ಕೆ ( ೭.೧೦೩ ) | ಕೊಳ್ಳೋಣ, ಏಕೆಂದರೆ ವರ್ಣ ವಿಭಜನೆಯು ಆಗ್ಗೆ . ಆಗತಾಯಾಂ| ಅಕ್ಸಲೀಕೃತ್ಯ ಪಿತರಂ ನ ಪುತ್ರೋ 
ಮಂಡೂಕ ಸೂಕ್ತ ಎಂಬ ಹೆಸರಿದೆ. ಅಂದರೆ , ಕಪ್ಪೆಯ ಇನ್ನೂ ಅಷ್ಟೊಂದು ತೀವ್ರವಾಗಿ ನೆಲೆಗೊಂಡಿರಲಿಲ್ಲ. ಅನ್ನೋ ಅನ್ಯಂ ಉಪ ವದಂತಂ ಏತಿ 11), ವಾತ್ಸಲ್ಯದ 
ಸೂಕ್ತ. ವಿಶೇಷವೇನೆಂದರೆ, ಈ ಸೂಕ್ತದಲ್ಲಿ ಕಪ್ಪೆಗಳು ವೇದಪಠಣ ಮಾಡುವವರನ್ನು ಇಲ್ಲಿ ಶ್ಲಾಘಿಸ ಛಾಯೆಯನ್ನು ಕವಿಯು ಸರಳವಾಗಿ ಮತ್ತು 
ಮಾತ್ರವಲ್ಲ, ವೇದಪಠಣ ಮಾಡುವವರೂ ಕಾಣಿಸಿ ಲಾಗುತ್ತಿಲ್ಲ, ಬದಲಾಗಿ ಲೇವಡಿ ಮಾಡಲಾಗುತ್ತಿದೆ. ಸುಂದರವಾಗಿ ಸೃಷ್ಟಿಸಿರುವುದು ಈ ಪದ್ಯದ ವಿಶೇಷ. 
ಕೊಂಡಿದ್ದಾರೆ. ಒಟ್ಟಾಗಿ ಮೂರು ವಿಷಯಗಳು ಈ ನಿಮ್ಮ ಪಠಣವು ಕಪ್ಪೆಗಳ ವಟರುಗುಟ್ಟುವಿಕೆಯಂತಿದೆ ಅಕ್ಖಲೀಕೃತ್ಯ ಎಂಬಲ್ಲಿ ಕಪ್ಪೆಗಳ ಸಡಗರದ 
ಸೂಕ್ತದಲ್ಲಿ ಸೇರಿವೆ : ಕಪ್ಪೆಗಳ ಶಿಶಿರಸುಪ್ತಿ ಮತ್ತು ಎಂಬ ಸೂಚನೆ ಸ್ಪಷ್ಟವಾಗಿದೆ. ಈ ಕಪ್ಪೆಗಳೇ ಸದ್ದುಗಳು ಮೇಳವಿಸಿರುವುದನ್ನು ಕವಿಯು 
ಮರುಹುಟ್ಟು ಪಡೆದಾಗಿನ ಸಂಭ್ರಮ, ವೇದಪಠಣದಲ್ಲಿ ಬ್ರಾಹ್ಮಣಾ ವ್ರತಚಾರಿಣಃ ( ಅಂದರೆ, ಕಪ್ಪೆಗಳು ಮತ್ತು ಸೂಚಿಸಿದ್ದಾನೆ. ಅದೇ ಸಡಗರವನ್ನು ಮುಂದಿನ 
ತಲ್ಲೀನರಾದ ವಟುಗಳು , ಮತ್ತು ಋತುಗಳ ಅಬಾಧಿತ ಪಠಣ ಮಾಡುವವರು ಬೇರೆಯಲ್ಲ, ಎರಡೂ ಪದ್ಯದಲ್ಲಿ ( ಮಂತ್ರ ೪) ವಿಸ್ತರಿಸಲಾಗಿದೆ. ಮಾನವ 
ಚಕ್ರದ ಬಗೆಗಿನ ತಿಳಿವು. ಈ ತಿಳಿವು ಮತ ಪ್ರಜ್ಞೆಯ ಒಂದೇ ), ಗಂಭೀರವಾದೊಂದು ಸಂಗತಿಯನ್ನು ಸಮುದಾಯದ ಪ್ರತಿಕೃತಿಯೋ ಎಂಬಂತೆ ಕಪ್ಪೆಗಳ 
ಒಂದು ಭಾಗ. ಈ ಸೂಕ್ತವು ಋಗ್ವದ ಸೂಕ್ತಗಳ ಲಘುವಾಗಿ ನಿರೂಪಿಸುವಲ್ಲಿ ಕವಿಯ ಹಾಸ್ಯಪ್ರಜ್ಞೆ ಹರ್ಷೋದ್ದಾರಗಳನ್ನು , ಕೂಡುವಿಕೆಯ ಸಂಭ್ರಮವನ್ನು 
ಉತ್ತರ ಭಾಗಕ್ಕೆ ಸೇರಿದ್ದು, ಅಂದರೆ ಋಗೈದದ ಗಮನಾರ್ಹವಾಗಿದೆ. ಅದನ್ನು ವ್ಯಂಗ್ಯದ ಟೀಕೆಯೆಂದು ಮತ್ತು ನವಚೇತನದ ಆವಿರ್ಭಾವವನ್ನು ಕವಿಯು 
ರಚನೆಯ ಕೊನೆಯ ಹಂತಕ್ಕೆ ಸೇರಿದ್ದು . ಆ ವೇಳೆಗೆ ಬೇಕಾದರೂ ಭಾವಿಸಬಹುದು. ಕವಿಯೂ ಬ್ರಾಹ್ಮಣ ನೇ ವರ್ಣಿಸಿದ್ದಾನೆ : ಒಂದು ಇನ್ನೊಂದನ್ನು ಸಮೀಪಿಸಿ 
ವೈದಿಕ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿದ್ದಲ್ಲಿ, ತನ್ನ ಬಗ್ಗೆ ತಾನೇ ಹಾಸ್ಯ ಮಾಡಿಕೊಳ್ಳುವ ಅಪ್ಪಿಕೊಳ್ಳುತ್ತದೆ. ಅಂತಹ ಮುದವನ್ನು ಮಳೆಯು 
ಆಗಿಹೋಗಿವೆ : ಗಣಗಳು ಶಿಥಿಲಗೊಂಡಿವೆ, ಪ್ರವೃತ್ತಿಯು ಮನೋಜ್ಞವೆಂದೇ ಹೇಳಬೇಕು. ನೀಡಿದೆ. ( ಜಾನಪದ ತಜ್ಞರು ಮಾನವರ ಈ 
ಛಿದ್ರಗೊಳ್ಳುವ ಹಾದಿಯಲ್ಲಿ ನಡೆದಿವೆ. ( ವೈದಿಕವಲ್ಲದ ಮುಂದಿನ ಮಂತ್ರದಲ್ಲಿ (೭೧೦೩. ೨ ) ಭಾವವನ್ನು ಪ್ರಕಟಿಸುವ ಗೀತೆಗಳನ್ನು ಉದಾಹರಿಸ 
ಗಣಗಳಿಗೆ ಈ ಪ್ರಕ್ರಿಯೆ ಆಗ್ಗೆ ಇನ್ನೂ ಅನ್ವಯ ದಿವ್ಯವಾದ ಮಳೆಯು ಬತ್ತಿಹೋಗಿದ್ದ ಸರೋವರಕ್ಕೆ ಬಲ್ಲರು ), ನೀರಿನ ವೃಷ್ಟಿಯನ್ನು ಸವಿಯುತ್ತಿರುವ 
ವಾಗುವಂತಿರಲಿಲ್ಲ; ಕೆಲವು ಬುದ್ಧನ ಕಾಲದವರೆಗೂ ನೀರು ತುಂಬಿರುವುದನ್ನು ಜನರು ತೊಗಲಿನ ಚೀಲಕ್ಕೆ ಕಿರಣದ ಬಣ್ಣದ (ಪೃಶ್ನಿ) ಕಪ್ಪೆಯು ಹಸಿರು ಬಣ್ಣದ 
ಇದ್ದವು, ಇನ್ನು ಕೆಲವು ಈಗಲೂ ಉಳಿದಿವೆ). (ದೃತಿ) ನೀರು ತುಂಬಿಕೊಳ್ಳುವುದರೊಡನೆ ಹೋಲಿಸ ಕಪ್ಪೆಯನ್ನು ಸಮೀಪಿಸಿ ಸಂಭಾಷಿಸುತ್ತದೆ. ಇಂತಹ 
ಮೊದಲಿಗೆ ವೇದ ಸೂಕ್ತಗಳ ಗಾನ ಮಾಡುತ್ತಿದ್ದವರಲ್ಲಿ ಲಾಗಿದೆ. ಬತ್ತಿದ್ದ ಸರೋವರದ ಅಂಗಳದಲ್ಲಿ ಬಿಸಿಲಿನ ಅನೇಕ ಕಪ್ಪೆಗಳ ಶಬ್ದದ ಕಲರವ ಕವಿಗೆ 
ಒಂದು ವಿಭಾಗವು ಈಗ ವೇದಪಠಣವನ್ನು ಝಳಕ್ಕೆ ತುತ್ತಾಗಿದ್ದ ಕಪ್ಪೆಗಳು ಮಳೆಯ ನಂತರ ಆಪ್ಯಾಯಮಾನವಾಗಿದೆ. ( ಅನ್ನೋ ಅನ್ಯಂ ಅನು 
ಮಾಡಲಾರಂಭಿಸಿದೆ. ಅದನ್ನು ಪರಿಹಾಸಕ್ಕೆ ಗುರಿ | ದನಿಯೆತ್ತುವುದು ಗೋವುಗಳು ಕರುಗಳೊಂದಿಗೆ ಗೃಫ್ಲಾತಿ ಏನೋ ಅಪಾಂ ಪ್ರಸರ್ಗೆ ಯತ್ 
ಮಾಡುವ ವಿಭಾಗವೂ ಇದೆ. ಈ ವಿಭಾಗವು ಪಠಣ . ಹೊರಡಿಸುವ ಧ್ವನಿಯನ್ನು ನೆನಪಿಸುತ್ತದೆ ( ದಿವ್ಯಾ ಅಮಂದಿಷಾತಾಂ ಮಂಡೂಕೋ ಯದಭಿವೃಷ್ಟಃ 
ಮಾಡುವವರ ವಿಭಾಗಕ್ಕಿಂತಲೂ ದೊಡ್ಡದು. ಆಪೋ ಅಭಿ ಯದೇನಂ ಆಯನ್ ದೃತಿಂ ನ ಶುಷ್ಕಂ ಕನಿಷ್ಕನ್ ಪೃಶ್ನಿಃ ಸಂತೃಕೇ ಹರಿತೇನ ವಾಚಂ 1). 

ಕೇವಲ ಹತ್ತು ಮಂತ್ರಗಳಿರುವ ಪ್ರಸ್ತುತ ಸೂಕ್ತವು ಸರಸೀ ಶಯಾನಂ । ಗವಾಮಹ ನ ಮಾಯುಃ ಮಳೆಯು ಸಂತಸ, ಉಲ್ಲಾಸ, ಹೊಸ ಜೀವ ಮತ್ತು 
ವಸಿಷ್ಠನದು ಎನ್ನಲಾಗಿದೆ. ಸೂಕ್ತದ ದೇವತೆ ಕಪ್ಪೆ ವತ್ತಿನೀನಾಂ ಮಂಡೂಕಾನಾಂ ವುರಾ ಸಮೇತಿ ), ಸಮುದಾಯದ ಸಡಗರಕ್ಕೆ ನಾಂದಿ. ಕವಿಯ 
ಎಂದಿದ್ದಾನೆ ಸಾಯಣ. ನಿಜಕ್ಕೂ ಇಲ್ಲಿ ಯಾವ ನೀರು ತುಂಬಿಕೊಳ್ಳಲು ಅಂದಿನ ಜನರ ಪಾತ್ರೆ ಜೀವನದಲ್ಲಿ ಮಳೆಯ ಪಾತ್ರ ಇದು; ಕಪ್ಪೆಗಳ 
ಹೊಸತು ೧೪ 

- ಡಿಸೆಂಬರ್ ೨೦೧೩ 


ಸಂಭ್ರಮವನ್ನು ವರ್ಣಿಸುತ್ತಾ ತನ್ನ ಸಮುದಾಯದ ಪ್ರಶ್ನಿರೇಕೋ ಹರಿತ ಏಕ ಏಷಾಂ | ಸಮಾನಂ ವಿಶಿಷ್ಟ ಲಕ್ಷಣಗಳು ( ಅಂದರೆ, ಬಿಸಿಲು - ಮಳೆ - ಚಳಿ 
ಆಕಾಂಕ್ಷೆ ಮತ್ತು ಹರ್ಷವನ್ನು ಕವಿಯು ಸೂಚಿಸು | ನಾಮ ಬಿಭ್ರತೋ ವಿರೂಪಾಃ ಪುರುತ್ರಾ ವಾಚಂ ಇತ್ಯಾದಿ), ಇವನ್ನು ನರನೂ ಮೀರುವಂತಿಲ್ಲ, 
ತ್ತಿದ್ದಾನೆ. ಮಂಡೂಕ ಸೂಕ್ತವನ್ನು ಒಂದು ಒಳ್ಳೆಯ ಪಿಪಿಶುಃ ವದಂತಃ1 ). ಮುಂದಿನ ಮಂತ್ರದಲ್ಲಿ ಮಂಡೂಕವೂ ಮೀರುವಂತಿಲ್ಲ. ಅದೊಂದು 
ಕವನವನ್ನಾಗಿ ಓದಿಕೊಳ್ಳಬೇಕಾದ್ದು ಹಾಗೆ; ಪ್ರತಿಫಲನ ( ಮಂತ್ರ ೭ ) ಮತ್ತೆ ಅಂದರೆ ಮೂರನೆಯ ಬಾರಿ, ಅಪರಿಹಾರ್ಯ ಪ್ರಕೃತಿ ವಿಧಾನ. ಅದನ್ನು ೯ನೆಯ 
ಗಳನ್ನು ಗುರುತಿಸುತ್ತಾ ಹೋಗುವುದರ ಮುಖಾಂತರ | ವೇದಘೋಷ ಮಾಡುವವರು ಕಾಣಿಸಿಕೊಳ್ಳುತ್ತಾರೆ. ಮಂತ್ರದಲ್ಲಿ ದೇವ ಹಿತಿ ಎನ್ನಲಾಗಿದೆ. ಕಪ್ಪೆಗಳು 
ಅದು ನಡೆಯಬೇಕು. 

ಸೋಮರಸಪಾನವಿರುವ ಅತಿರಾತ್ರ ಎಂಬ ಬಿಸಿಲುಗಾಲದಲ್ಲಿ ತಾಪ ಅನುಭವಿಸುತ್ತವೆ, 
ಮುಂದಿನ ಮಂತ್ರದಲ್ಲಿ ಎರಡನೆಯ ಬಾರಿಗೆ ಆಚರಣೆಯ ಸಮಯದಲ್ಲಿ ರಾತ್ರಿಯಿಡೀ ಘೋಷ ಮಳೆಗಾಲದಲ್ಲಿ ನೆನೆದು ತೊಪ್ಪೆಯಾಗಿ ಸಂತಸ 
ವೇದಪಠಣದ ಪ್ರಸ್ತಾಪ ಬಂದಿದೆ. ಮೊದಲನೆಯ ಮಾಡುತ್ತಿರುತ್ತಾರಲ್ಲ, ಹಾಗೆ ಕಪ್ಪೆಗಳು ಎಲ್ಲೆಲ್ಲೂ ದಿಂದಿರುತ್ತವೆ ( ಮಂತ್ರ್ರ : ದೇವ ಹಿತಿಂ ಜುಗುಪುಃ 
ಮಂತ್ರದಲ್ಲಿ ಸಾಮೂಹಿಕವಾಗಿ ವೇದಮಂತ್ರಗಳ ರಾತ್ರಿಯಿಡೀ ಶಬ್ದ ಮಾಡುತ್ತಿರುತ್ತವೆ. ಮಳೆಯು ದ್ವಾದಶಸ್ಯ ಋತುಃ ನರೋ ನ ಪ್ರ ಮಿನಂತೇ | 
ಘೋಷ ಮಾಡುತ್ತಿದ್ದವರು ಪಾತ್ರಧಾರಿಗಳು; ಈ ತಂದಿತ್ತಿರುವ ಜೀವನೋತ್ಸಾಹ ಅಂಥದು. ಸಂವತ್ಸರೇ ಪ್ರಾವೃಷಿ ಆಗತಾಯಾಂ ತಪ್ಪಾ ಘರ್ಮಾ 
ಮಂತ್ರದಲ್ಲಿ ( ೭. ೧೦೩. ೫ ) ವೇದಪಠಣವನ್ನು ( ಬ್ರಾಹ್ಮಣಾಸೋ ಅತಿರಾತ್ತೇ ನ ಸೋಮೇ ಸರೋ ನ ಅಶ್ರುವತೇ ವಿಸರ್ಗ೦ ). ಕಡೆಯ ಮಂತ್ರ 
ಬೋಧಿಸುವವನು ಮತ್ತು ಬೋಧನೆ ಪಡೆಯುವವನು ಪೂರ್ಣಮಭಿತೋ ವದಂತಃ| ಸಂವತ್ಸರಸ್ಯ ತದಹಃ ( ೭. ೧೦೩ . ೧೦ ) ಹೇಳುತ್ತದೆ : “ಗೋವಿನ ಶಬ್ದ 
ಪಾತ್ರಧಾರಿಗಳು, ಕಪ್ಪೆಗಳು ಪರಸ್ಪರ ಸಂಭಾಷಿಸುವುದು ಪರಿ ಷ್ಣ ಯuಂಡೂಕಾಃ ಪ್ರಾವೃಷ್ಟಿಣಂ ಬಭೂವ1 ) ಮಾಡುವ, ಮೇಕೆಯ ಶಬ್ದ ಮಾಡುವ, ಬಿಳಿಯ , 
ಹೇಗಿದೆಯೆಂದರೆ ಶಿಕ್ಷಕನು ಹೇಳಿಕೊಟ್ಟಿದ್ದನ್ನು ವರ್ಷವೆಲ್ಲಾ ಜೀವ ತೊರೆದಿದ್ದ ಕಪ್ಪೆಗಳು ಹಸಿರಿನ ಕಪ್ಪೆಗಳೆಲ್ಲಾ ನಮಗೆ ಸಂಪತ್ತು ನೀಡಲಿ. 
ಕಲಿಯುತ್ತಿರುವವನು ಪುನರಾವೃತ್ತಿ ಮಾಡುವಂತಿದೆ. ಮಳೆಯಿಂದಾಗಿ ಜೀವ ತಳೆದಾಗ ಅದನ್ನು ಸಹಸ್ರ ಸಂಖ್ಯೆಯಲ್ಲಿ ಧಾನ್ಯ , ಸಸ್ಯ ಮೂಲಿಕೆ , ಇತ್ಯಾದಿ 
ಬೇಸಿಗೆಯಲ್ಲಿ ವಿಕಲಾಂಗರಂತಾಗಿದ್ದ ಕಪ್ಪೆಗಳು | ಅತ್ಯುತ್ಸಾಹದಿಂದ ಸ್ವಾಗತಿಸಿ ಸಂಭ್ರಮಿಸುವುದು ಗಳನ್ನೆಲ್ಲಾ ಬೆಳೆಸುವ ಕಪ್ಪೆಗಳು ನಮಗೆ ಬೇಕಾದಷ್ಟು 
ಮಳೆಯ ನಂತರ ಚೈತನ್ಯವನ್ನು ತುಂಬಿಕೊಂಡಿವೆ. ಸಹಜವೆಂಬ ಭಾವ ಇಲ್ಲಿದೆ. ಅದನ್ನು ಮುಂದಿನ ಗೋವುಗಳನ್ನು ಕೊಟ್ಟು ಜೀವನವನ್ನು ವರ್ಧಿಸಲಿ ” 
( ಯದೇಷಾಂ ಅನ್ನೋ ಅನ್ಯಸ್ಯ ವಾಚಂ ಶಾಕ್ತಸ್ತ್ವ | ಮಂತ್ರದಲ್ಲೂ ( ಮಂತ್ರ ೮) ವಿಸ್ತರಿಸಿ ಹೇಳಲಾಗಿದೆ. (ಗೋಮಾಯುರದಾತ್ ಅಜಮಾಯುರದಾತ್ 
ವದತಿ ಶಿಕ್ಷಮಾಣಃ | ಸರ್ವಂ ತದೇಷಾಂ ಸಮೃಧೇವ ಕಡೆಯ ಎರಡು ಮಂತ್ರಗಳು ( ೯ ಮತ್ತು ೧೦ ) ಪ್ರಶ್ನಿರದಾತ್ ಹರಿತೋ ನೋ ವಸೂನಿ| ಗವಾಂ 
ಪರ್ವ ಯತ್ಸುವಾಚೋ ವದಥನ ಅಧ್ಯಸ್ಸು11). ಈ ವಿಸ್ಮಯವನ್ನುಂಟುಮಾಡುವ ಸುತ್ತಣ ಪ್ರಕೃತಿಯಲ್ಲಿನ ಮಂಡೂಕಾ ದದತಃ ಶತಾನಿ ಸಹಸ್ರಸಾವೇ ಪ್ರ ತಿರಂತ 
ಕಪ್ಪೆಗಳ ಧ್ವನಿಯು ಏಕಪ್ರಕಾರವಲ್ಲ; ಒಂದು, ಗೋವಿನ ಅಬಾಧಿತ ನಿಯಮವನ್ನು ವಿನಯದಿಂದ ಮನ್ನಿಸುತ್ತಾ ಆಯುಃ11), ಕಪ್ಪೆಗಳು ಸಂಪತ್ತು ಮತ್ತು ಗೋವು 
ಧ್ವನಿಯ ಅನುಕರಣದಂತಿದೆ, ಇನ್ನೊಂದರದು ಕಪ್ಪೆಗಳು ಪುನರ್ಜೀವ ಪಡೆದಿರುವಂತೆ ಜನಸಮೂಹವು ಗಳನ್ನು ಕರುಣಿಸಬಲ್ಲವೆ ? ಕಪ್ಪೆಗಳು ಮೂಲಿಕೆಗಳನ್ನು 
ಮೇಕೆಯ ಧ್ವನಿಯಂತಿದೆ. ಬಣ್ಣಗಳಲ್ಲಿ ವೈವಿಧ್ಯ ಗೋಸಂಪತ್ತಿನಿಂದ ವರ್ಧಿಸಲಿ , ಪ್ರಕೃತಿಯಲ್ಲಿ ಬೆಳೆಸುತ್ತವೆಯೆ ? ಅದು ಮತ್ತೊಂದು ರೂಪಕ : ಕಪ್ಪೆ 
ಇರುವಂತೆ ಧ್ವನಿಯಲ್ಲಿಯೂ ವೈವಿಧ್ಯವಿದೆ. ಎಲ್ಲ ವಿಧವಿಧವಾದ ಮೂಲಿಕೆಗಳು ಬೇರು ಬಿಡಲಿ, ಎಂಬ ಬೇರೆಯಲ್ಲ, ಮಳೆ ಬೇರೆಯಲ್ಲ. ಮಳೆಯು ಕಪ್ಪೆಗಳಿಗೆ 
ಕಪ್ಪೆಗಳ ಹೆಸರೂ ಒಂದೇ , “ಕಪ್ಪೆಗಳು ಎಂದು; ಆದರೆ ಆಶಯವನ್ನು ಪ್ರಕಟಿಸುತ್ತವೆ. ಅಬಾಧಿತ ನಿಯಮ ಜೀವ ಕೊಡುತ್ತದೆ, ಮಳೆಯು ಬೆಳೆಯನ್ನು 
ರೂಪಗಳು ಬೇರೆ ಬೇರೆ. ಅವು ಎಲ್ಲೆಲ್ಲೂ ಶಬ್ದ ಎಂತಹದು ? ಮಾನವರು, ಕಪ್ಪೆಗಳು, ಎಲ್ಲರೂ ಬೆಳೆಸುತ್ತದೆ. ಈ ರೂಪಕದ ಕಾವ್ಯಾತ್ಮಕತೆಯನ್ನು 
ಮಾಡುತ್ತಾ ಜೀವ ತಳೆಯುತ್ತವೆ ( ೭.೧೦೩ .೬ : ಅದನ್ನು ಮಾನ್ಯ ಮಾಡಬೇಕು. ವರ್ಷದ ಹನ್ನೆರಡು ಗಮನಿಸದೆ ಈ ಸೂಕ್ತದ ದೇವತೆಯು ಕಪ್ಪೆ, ಮಳೆಗಾಗಿ 
ಗೋಮಾಯುರೇಕೋ ಅಜಮಾಯುರೇಕಃ ತಿಂಗಳುಗಳಲ್ಲಿ ಘಟಿಸುವ ಋತುಗಳು, ಆ ಋತುಗಳ ಈ ಸೂಕ್ತವನ್ನು ಜಪಿಸಬೇಕು ಎಂದು ಸಂಪ್ರದಾಯವು 

ಬೆಳೆದಿದೆ. ಋಗೈದದ ಮಂತ್ರಗಳಿಗೆ ಅಂತಹ 
ಹೊಸತು ಚಂದಾ ನೋಂದಣಿಗೆ ಮತ್ತು 

ಸಂಪ್ರದಾಯಗಳನ್ನು ಕಟ್ಟಿಕೊಡುವ ಒಂದು ಪ್ರಾಚೀನ 
ಸದಭಿರುಚಿಯ ಪುಸ್ತಕಗಳಿಗೆ ಕೆಳಕಂಡ 

ಗ್ರಂಥವಿದೆ, ಅದರ ಹೆಸರು “ಅನುಕ್ರಮಣಿ.” 

ಈಗ ಯೋಚನೆ ಮಾಡೋಣ: ಈ ಸೂಕ್ತ 
ನವಕರ್ನಾಟಕ ಪುಸ್ತಕ ಪ್ರದರ್ಶನಗಳಿಗೆ ಭೇಟಿನೀಡಿ 

ಮತ್ತು ಇಂತಹ ಅನೇಕ ಬೇರೆ ಸೂಕ್ತಗಳಲ್ಲಿ 
ನವಕರ್ನಾಟಕ ಪುಸ್ತಕ ಪ್ರದರ್ಶನ 

ಕಾವ್ಯವಿದೆಯೋ , ನಿಗೂಢಾರ್ಥವಿದೆಯೋ ? ಒಬ್ಬ 
ಬೀರಲಿಂಗೇಶ್ವರ ದೇವಸ್ಥಾನದ ಆವರಣ, ಪಿ. ಬಿ . ರಸ್ತೆ , ದಾವಣಗೆರೆ - ೫೭೭ ೦೦೧ ತತ್ವಶಾಸ್ತ್ರಜ್ಞನು ತನ್ನ ಸಿದ್ದಾಂತವನ್ನು ಬೆಳೆಸುವಾಗ 
ನವಕರ್ನಾಟಕ ಪುಸ್ತಕ ಪ್ರದರ್ಶನ 

“ ವೇದದ ಅಧಿಕಾರಕ್ಕೆ ಮಾನ್ಯತೆ ನೀಡಬೇಕು ಎಂದರೆ 
ಕಡಪ ಮೈದಾನದ ಆವರಣ, ಕಲಾಭವನ, ಧಾರವಾಡ - ೫೮೦ ೦೦೧ 

ಇಂತಹ ಸೂಕ್ತದ ಹಿನ್ನೆಲೆಯಲ್ಲಿ ಅವನು ಯಾವ 

ಸಿದ್ದಾಂತವನ್ನು ಪುರಸ್ಕರಿಸಬೇಕು ? ಆಸ್ತಿಕ ಬಣದ 
ನವಕರ್ನಾಟಕ ಪುಸ್ತಕ ಪ್ರದರ್ಶನ 

ಭಾರತೀಯ ತತ್ವಶಾಸ್ತ್ರವು ವೇದಕ್ಕೆ ಮಾನ್ಯತೆ 
ಯೂನಿಯನ್ ಕ್ಲಬ್ ಆವರಣ, ಪುರಸಭೆ ಕಚೇರಿ ಬಳಿ, ಎಂ . ಜಿ . ರಸ್ತೆ , ಬಿಜಾಪುರ - ೫೮೬ ೧೦೧ ನೀಡುತ್ತದೆಂಬ ಮಾತು ತೀರಾ ಯಾಂತ್ರಿಕ 
ನವಕರ್ನಾಟಕ ಪುಸ್ತಕ ಪ್ರದರ್ಶನ 

ವೆನಿಸುವುದು ಈ ಕಾರಣದಿಂದ, ಯಾವ ತತ್ವಶಾಸ್ತ್ರ 
ಸರ್ಕಾರಿ ಉರ್ದು ಶಾಲೆ ಆವರಣ , ಐ. ಬಿ. ಎದುರು, ಮುಖ್ಯರಸ್ತೆ , ಚಿತ್ರದುರ್ಗ - ೫೭೭ ೫೦೧ ಸಿದ್ದಾಂತದ ಬಗೆಗೂ ತಲೆಕೆಡಿಸಿಕೊಳ್ಳದ ಇಂತಹ 
ನವಕರ್ನಾಟಕ ಪುಸ್ತಕ ಪ್ರದರ್ಶನ 

ಋಗ್ವದ ಸೂಕ್ತಗಳು ನೂರಾರಿವೆ. ಅಂಥವೇ ಜಾಸ್ತಿ, 

ತತ್ವಶಾಸ್ತ್ರದ ಅಂಚಿಗೆ ಬರುವ ಸೂಕ್ತಗಳು ಕೆಲವು 
ಅಶೋಕಸರ್ಕಲ್, ಖಾಸಗಿ ಬಸ್ ನಿಲ್ದಾಣದ ಹತ್ತಿರ, ಶಿವಮೊಗ್ಗ- ೫೭೭ ೨೦೧ 

ಮಾತ್ರ. ಅಂತಹ ಕೆಲವನ್ನು ಮುಂದೆ ನೋಡೋಣ. 
ನವಕರ್ನಾಟಕ ಪುಸ್ತಕ ಪ್ರದರ್ಶನ 

ಸದ್ಯದಲ್ಲಿ, ತತ್ವಶಾಸ್ತ್ರದ ಗೀಳು ಲವಲೇಶವೂ ಇಲ್ಲದ 
ಕಾರ್ಡೋಜ್ ಲೈಬ್ರರಿ ಆವರಣ, ಗಾಂಧಿ ವೃತ್ತ , ಸ್ಟೇಶನ್ ರಸ್ತೆ , ಗದಗ - ೫೮೨೧೦೧ 

ಇನ್ನೊಂದು ಋಗೈದ ಸೂಕ್ತವನ್ನು ಪರಿಚಯಿಸಿ 
- ನವಕರ್ನಾಟಕ ಪುಸ್ತಕ ಪ್ರದರ್ಶನ 

ಕೊಳ್ಳೋಣ. ಆ ಸೂಕ್ತಕ್ಕೆ “ಜೂಜುಗಾರನ ಅಳಲು ” 
ಚಾಮುಂಡಿ ಬ್ಲಾಕ್ , ದಸರಾ ವಸ್ತುಪ್ರದರ್ಶನ, ಮೈಸೂರು - ೫೭೦ ೦೦೧ 

( ಅಥವಾ ಅಳರ್ಪು) ಎಂಬ ಶೀರ್ಷಿಕೆಯು ಸೂಕ್ತ 

ವಾಗಿರುತ್ತದೆ. ಆ ಸೂಕ್ತದಲ್ಲಿ ಬರುವ ಮಾತೊಂದು 
ಡಿಸೆಂಬರ್ ೨೦೧೩ – 

ಹೊಸತು ೧೫ 


ಹೀಗಿದೆ : ಸಾಲವನ್ನು ಮಾಡಿ ಅದನ್ನು ತೀರಿಸ ಹೊಂದಿರುವ ಲಕ್ಷಣಗಳನ್ನು ಅಕ್ಷವೂ ಹೊಂದಿದೆ ಯಾವುದರ ಪರಿಣಾಮ ? ಅಕ್ಷದ ಹಿಡಿತ, ಅದಕ್ಕೆ 
ದಿದ್ದವನು ದಾಸನಾಗುತ್ತಾನೆ, ಅವನನ್ನು ಹಿಡಿದುಕೊಂಡು ( ೧೦ .೩೪. ೧ ). ಸೂಕ್ತದ ಎರಡನೆಯ ಮಂತ್ರದಲ್ಲಿ ಇವನು ಮಾರುಹೋದದ್ದು . ಅವನ ಹಣ ಮತ್ತು ಶಕ್ತಿ 
ಹೋಗಿರೆಂದು ಸಾಲಗಾರನ ತಂದೆ - ತಾಯಂದಿರು ಜೂಜುಗಾರನು ತನ್ನ ಸ್ವಂತದ ಪರಿತಾಪವನ್ನು ಎಲ್ಲಾ ಅದಕ್ಕೆ ಮುಡಿಪು, ( ೧೦ .೩೪. ೪ : ಅನ್ಯ 
ಲೇಣಿದಾರನಿಗೆ ಹೇಳುತ್ತಾರೆ ( ೧೦.೩೪. ೪). ಋಗೈದ ಹೇಳಿಕೊಳ್ಳುತ್ತಾನೆ. ಸಹೃದಯ ಸಾಹಿತ್ಯ ವಿದ್ಯಾರ್ಥಿಯು ಜಾಯಾಂ ಪರಿ ಮೃಶಂತಿ ಅಸ್ಯ , ಯಸ್ಯ ಅಗೃಧತ್ 
ಕಾಲವು ಅಂತ್ಯವನ್ನು ಸಮೀಪಿಸುತ್ತಿದ್ದ ಕಾಲದ ಅವನಿಗೆ ಅನುಕಂಪ ತೋರಬೇಕೋ , ಜಿಗುಪ್ಪೆ ವೇದನೇ ವಾಜೀ ಅಕ್ಷಃ | ಪಿತಾ ಮಾತಾ ಭ್ರಾತರಃ 
ಸಾಮಾಜಿಕ ಮತ್ತು ಸಾಮೂಹಿಕ ಚಿತ್ರಣವೊಂದನ್ನು ತೋರಬೇಕೋ ಎಂಬುದು ಆಯಾ ವಿಮರ್ಶಕನಿಗೆ ಏನಮಾಹುಃ ನ ಜಾನೀದೋ ನಯತ ಬದ್ದಮೇತಃ1 ). 
ನೀಡುವ ಅದ್ಭುತ ಕವನ ಈ ಜೂಜುಗಾರನ ಸೂಕ್ತ ಬಿಟ್ಟ ತೀರ್ಮಾನ, ಜೂಜುಗಾರನ ಹೆಂಡತಿ ಅವನಲ್ಲಿ ವೇದನೇ ಅಂದರೆ ಸಂಪತ್ತು, ವಾಜೀ ಎಂದರೆ 
( ೧೦.೩೪). ಅದು ಕಾವ್ಯವೋ , ನಿಗೂಢತೆಯ ಅನುರಕ್ತಳು ; ಮೊದಲಿಗೆ ಸ್ನೇಹಪರಳಾಗಿದ್ದಳು. ಪತಿ ಬಲ. ಎರಡೂ ಜೂಜಿನ ಕೈಂಕರ್ಯಕ್ಕೆ ಬಳಕೆಯಾಗಿವೆ. 
ಪರಾಕಾಷ್ಠೆಯೋ , ತತ್ವಶಾಸ್ತ್ರ ಸಿದ್ಧಾಂತವೋ , ಪತ್ನಿ ಸಂಬಂಧವು ಗಟ್ಟಿಯಾಗಿತ್ತು, ಪರಸ್ಪರ ಕವಿಯು ಇಲ್ಲೊಂದು ಸ್ವಾರಸ್ಯದ ಭಾಷೆ ಬಳಸಿದ್ದಾನೆ. 
ಸಾಮೂಹಿಕ ಜೀವನಶೈಲಿಯು ಶಿಥಿಲವಾಗಿರುತ್ತಿರು ಅನುಕೂಲಕರವಾಗಿತ್ತು. ಆದರೆ ಇವನ ಅಕ್ಷದ ಮೇಲಿನ “ ಇವನನ್ನು ಹಿಡಿದುಕೊಂಡು ಹೋಗಿ” ಎನ್ನುವ 
ವಾಗಿನ ತುಮುಲವೋ ಎಂಬುದನ್ನು ಓದುಗರು | ಗೀಳಿನಿಂದಾಗಿ ಸನ್ನಿವೇಶ ಕದಡಿಹೋಯಿತು. ಬದಲು ತಂದೆ -ಸೋದರರು ಎಲ್ಲಾ “ಇದನ್ನು 
ತೀರ್ಮಾನಿಸಿಕೊಳ್ಳಬಹುದು. ಅದಕ್ಕೆ ತತ್ವಶಾಸ್ತ್ರದ ಕವಿಯು ಪತ್ನಿಗೆ ಉಂಟಾಗಿರುವ ದುಃಖ ಮತ್ತು ಹಿಡಿದುಕೊಂಡು ಹೋಗಿ” ಎನ್ನುತ್ತಾರೆ. ಏನಂ 
ಮಾನ್ಯತೆಯೋ , ಸಮಾಜಶಾಸ್ತ್ರದ ಮಾನ್ಯತೆಯೋ , ಅಶಾಂತಿಯನ್ನು ಕೇಂದ್ರೀಕರಿಸಿಲ್ಲ, ಬದಲಾಗಿ ಬದಲು ಕವಿ “ ಏತಂ ಎಂದುಬಿಟ್ಟಿದ್ದಾನೆ. ಅಂದರೆ, 
ಯಾವುದು ದಕ್ಕಬೇಕೆಂಬುದನ್ನೂ ಓದುಗರೇ | ಜೂಜುಗಾರನು ಪರಿತ್ಯಕ್ತನಾಗಿರುವುದನ್ನು ಅವನ - ಜೂಜುಗಾರನು ತನ್ನವರಿಗೆ ಅಷ್ಟು ಅಸಹ್ಯನೆನಿಸಿದ್ದಾನೆ. 
ನಿಷ್ಕರ್ಷೆ ಮಾಡಿಕೊಳ್ಳಬೇಕು. ಸಾಯಣನು ತನ್ನ ಮಾತುಗಳಲ್ಲಿ ಹೇಳಿಸಿದ್ದಾನೆ : ಈಗ ಹೆಂಡತಿಗೆ ಅವನ ಋಗೈದದ ಸಾವಿರಾರು ವರ್ಷಗಳ ನಂತರವೂ 
ಕೌಶಲವನ್ನೆಲ್ಲಾ ವ್ಯಯಿಸಹೋಗಿ ಈ ಸೂಕ್ತದ ದೇವತೆ ಬಗ್ಗೆ ಅಸಡ್ಡೆ ; ಅವಳಿಗೆ ಭಯವೂ ಇಲ್ಲ, ಸಂಕೋಚವೂ ಇಂತಹ ಕವನಗಳು ಹೇರಳವಾಗಿ ಬಂದಿವೆ. ಸಂಸ್ಕೃತ 
ಯಾರೆಂಬುದರ ಬಗ್ಗೆ ಬಹಳ ಸಂದಿಗ್ಧತೆಗೆ ಇಲ್ಲ. ಸುಂದರ ಸಂಸಾರವು ಭಗ್ನವಾಗಿಹೋಗಿದೆ. ಸಾಹಿತ್ಯದಲ್ಲಿ ಅಂಥವು ಹಲವಾರಿವೆ. ಹರಿಕಥೆ 
ಸಿಲುಕಿದ್ದಾನೆ. ದೇವತೆಯನ್ನು ಸ್ತುತಿಸದ ಸೂಕ್ತವೊಂದು ( ನ ಮಾ ಮಿಮೇಥ ನ ಜಿಹೀಳೇ ಏಷಾ ಶಿವಾ ಸಖಿಭ್ಯಃ ದಾಸರಿಗೆ ಅವೆಲ್ಲಾ ಉತ್ಕಷ್ಟ ಸಾಮಗ್ರಿ; ಅವನ್ನು 
ಋಗೈದದಲ್ಲಿರಲು ಹೇಗೆ ಸಾಧ್ಯ ಎಂಬ ಜಡ್ಡು ಉತ ಮಹ್ಯಮಾಸೀತ್ | ಅಕ್ಷಸ್ಯ ಅಹಮೇಕಪರಸ್ಯ ರಾಗರಾಗವಾಗಿ ಹಾಡಿ ಅರ್ಥ ವಿವರಿಸಿ ಶಹಭಾಸ್‌ಗಿರಿ 
ಮಂಕುತನ ಅವನನ್ನು ಬಾಧಿಸುತ್ತದೆ. ಅಂತಹ ಹೇತೋಃ ಅನುವ್ರತಾಂ ಅಪ ಜಾಯಾಂ ಅರೋಧಂ1) ಪಡೆಯುವುದು ನಡೆದುಬಂದ ದಾರಿ. ಅಂತಹ ಒಂದು 
ಬಾಧೆಯನ್ನು ದ್ವಿಗುಣಗೊಳಿಸಿಕೊಂಡಿರುವ ಆಧುನಿಕ ತನ್ನೊಡನೆ ಮತ್ತು ಇತರರೊಡನೆ ಹಾಗೆ ನಗುಮುಖ ಪದ್ಯ “ ಮಾತಾ ನಿಂದತಿ ನಾಭಿನಂದತಿ ಪಿತಾ ಭಾತಾ 
ಸಾಯಣರು ” ನಮ್ಮಲ್ಲಿ ಪ್ರಶಸ್ತ “ವೈದಿಕ ವಿದ್ವಾಂಸರು ” ದಿಂದ ವರ್ತಿಸುತ್ತಿದ್ದ ಹೆಂಡತಿಯು ಇವನ ನ ಸಂಭಾಷತೇ ” ಎಂದಾರಂಭವಾಗುತ್ತದೆ ( ತಾಯಿ 
ಎಂಬ ಘನವಾದ ಬಿರುದನ್ನು ಪಡೆದುಕೊಂಡು ಚಟದಿಂದಾಗಿ ದಿಕ್ಕುತೋಚದವಳಂತಾಗಿದ್ದಾಳೆ. ಅವನಿಗೆ ಬಯ್ಯುತ್ತಾಳೆ, ತಂದೆ ತಲೆ ತಿರುಗಿಸಿ ಇನ್ನೆತ್ತಲೋ 
ಬಿಟ್ಟಿದ್ದಾರೆ. ಆಂಗ್ಲ ಕವಿ ರಾಬರ್ಟ್ ಬ್ರೌನಿಂಗ್‌ನ ಅಕ್ಷವೊಂದೇ ಪ್ರಧಾನವಾಯಿತು ( ಏಕಪರಸ್ಯ), ಅವಳ ನೋಡುತ್ತಾನೆ, ಸೋದರನು ಮಾತನಾಡಿಸುವುದಿಲ್ಲ). 
ಕೆಲವು ಕವನಗಳನ್ನು ನಾಟಕೀಯ ಸ್ವಗತ ” ಎಂದು ಬದುಕು ಬರಡಾಯಿತು. ಹೆಂಡತಿ ಮಾತ್ರವೇ ಹಾಗೆ ಋಗೈದದ ಜೂಜುಗಾರನ ಸೂಕ್ತವನ್ನು ಚೆನ್ನಾಗಿ 
ಬಣ್ಣಿಸುವುದುಂಟು. ಋಗೈದದ ಜೂಜುಗಾರನ | ಅವನನ್ನು ಉಪೇಕ್ಷಿಸಲಿಲ್ಲ. ಅತ್ತೆಯು ಇವನನ್ನು ಕನ್ನಡಕ್ಕೆ ಅನುವಾದಿಸಿದರೆ ಅದೊಂದು ಒಳ್ಳೆಯ 
ಅಳಲು ಅಂತಹ ಒಂದು ಕವನ. ಋಗೈದದಲ್ಲಾಗಲೆ ಕಂಡರೆ ಕೆಂಡ ಕಾರುತ್ತಾಳೆ, ಹೆಂಡತಿ ಕ್ರುದ್ಧಳಾಗುತ್ತಾಳೆ, ಭಾವಗೀತೆಯೇ ಆದೀತು. ಅಂತಹ ಕವನದಲ್ಲಿ ಯಾವ 
ಅಂತಹ ಒಂದು ಕಾವ್ಯಶೈಲಿಯನ್ನು ಅಳವಡಿಸಿಕೊಳ್ಳ ಅಂಗಲಾಚಿದರೂ ಅವನಿಗೆ ಬಿಡಿಕಾಸು ಕೊಡುವವರಿಲ್ಲ. ತತ್ವಶಾಸ್ತ್ರದ ಪ್ರಣಾಲಿಕೆಯನ್ನು ಅರಸಬೇಕು, ಯಾವ 
ಲಾಗಿದೆಯೆಂಬುದು ಚಾರಿತ್ರಿಕವಾಗಿ ಬಹು ಹೆಮ್ಮೆಯ ತನ್ನ ಪ್ರಾಮುಖ್ಯವನ್ನು ಕಳೆದುಕೊಂಡ ಮುದಿಕುದುರೆ ನಿಗೂಢ ತತ್ವವನ್ನು ಕಂಡುಕೊಳ್ಳಬೇಕು, ಎಂತಹ ಅಧ್ಯಾತ್ಮ 
ಸಂಗತಿಯೆಂದು ನಮ್ಮ ವೈದಿಕ ವಿದ್ವಾಂಸರನೇಕರು | ಯಂತಾಗಿಬಿಟ್ಟಿದ್ದಾನೆ ಇವನು. ಜಹಾಂಗೀರನ ಕತೆ ಪ್ರತೀಕಗಳನ್ನು ಸಂಶೋಧಿಸಬೇಕು ? ಕಾವ್ಯದಲ್ಲಿ 
ಏಕೆ ತಿಳಿಯುವುದಿಲ್ಲವೋ ಗೊತ್ತಿಲ್ಲ. ಈ ಸೂಕ್ತವನ್ನು ಯೊಂದರಲ್ಲಿ ಬರುವಂತೆ ಈ ಮುದಿಕುದುರೆ ಯಾರ ಜೀವನಾನುಭವವು ಮಡುಗಟ್ಟಿರುತ್ತದೆಂದು ವ್ಯಾಖ್ಯಾನ 
ಕವಷಐಲೂಷ ಎಂಬುವನು ರಚಿಸಿದನೆಂಬ ಬಳಿಯೂ ಹೋಗಿ ನ್ಯಾಯಕ್ಕಾಗಿ ಕೈಯೊಡು ವಂತಿಲ್ಲ. ಮಾಡುವವರು ಋಗೈದದಲ್ಲೇಕೆ ಅಂತಹ ಅನುಭವ 
ಮಾತಿದೆ. ಮುಜವಾನ್ ಎಂಬುವವನ ಮಗ ಅಕ್ಕನ ಹೀಗಾಗಿ ಜೂಜಿನ ಸುಖವೂ ಇವನಿಗೆ ವನ್ನು ಗ್ರಹಿಸಿ ಸಹೃದಯರಂತೆ ವರ್ತಿಸಬಾರದು ? 
ಕೃತಿಯೂ ಇರಬಹುದೆಂದು ಸಾಯಣನ ಅನುಮಾನ ದೂರವಾಗುತ್ತಿದೆ. ( ೧೦.೩೪. ೩ : ದ್ವೇಷ್ಟಿ ಶ್ವಶಃ ಅಪ ಋಗೈದವು ನಮಗೆ ಆಪ್ತವಾಗಬೇಕಾದಂತಹ ಸಂಹಿತೆ. 
ವ್ಯಕ್ತವಾಗಿದೆ. ಇಲ್ಲಿ ಕೆಲವು ಮಂತ್ರಗಳಲ್ಲಿ ಜೂಜಾಟದ | ಜಾಯಾ ರುಣದ್ದಿ ನ ನಾಥತೋ ವಿಂದತೇ ಆದರೆ ಅದನ್ನು ಆಪ್ತವಾಗಿಸಿಕೊಳ್ಳುವ ಬದಲು ಅದಕ್ಕೆ 
ದಾಳವು ( ಅಕ್ಷ ) ದೇವತೆ, ಇನ್ನೊಂದೆಡೆ ಕೃಷಿಯ ಮರ್ಡಿತಾರಂ | ಅಂದರೆ, ಹೋಗಿ ಕೇಳಿಕೊಂಡರೂ ಅರ್ಥವೇ ಇಲ್ಲವೇನೋ ಎಂಬಂತೆ ಅದನ್ನು ಅಟ್ಟದ 
ಮಾತಿರುವುದರಿಂದ ಅದಕ್ಕೆ ಕೃಷಿಯೇ ದೇವತೆ, ಇನ್ನು ಕಾಸು ಕೊಟ್ಟು ಸಂತೈಸುವವರಿಲ್ಲ; ಅಶ್ವಸೈವ ಮೇಲೆ ಕೂರಿಸಿ ಅದು ನಿಗೂಢ, ಅದು ಅಧ್ಯಾತ್ಮ , 
ಕೆಲವು ಮಂತ್ರಗಳಲ್ಲಿ ದಾಳ ಮತ್ತು ಜೂಜುಗಾರನ | ಜರತೋ ವಸ್ಯ ನಾಹಂ ವಿಂದಾಮಿ ಕಿತವಸ್ಯ ಅದು ದೇವವಾಣಿ, ಅದು ಸರ್ವಜ್ಞತ್ವದ ಖನಿ 
ಪ್ರಸ್ತಾಪವಿರುವುದರಿಂದ ಅವೇ ದೇವತೆಗಳು, ಎಂದು ಭೋಗಂ|| ಅಂದರೆ, ಜೀವನ ವ್ರತವೂ ಹಾಳಾಯಿತು, ಎಂದೆಲ್ಲಾ ಹೇಳುವುದು ತೀರಾ ವಿಪರ್ಯಾಸ. 
ಸಾಯಣ ಹಲುಬುತ್ತಾನೆ. ಅಂತಹ ದುಃಖ ಮತ್ತು ಜೂಜಿನ ಸುಖವೂ ಇಲ್ಲದಾಯಿತು.) 

ಋಗೈದದ ಕಾವ್ಯತ್ವದ ಘನತೆಗೆ ಅನಗತ್ಯವಾಗಿ 
ಸಂಶಯಗಳ ಅಗತ್ಯವಿಲ್ಲ. ಇದೊಂದು ಉನ್ನತ ಅವನ ಹೀನಾಯ ಸ್ಥಿತಿ ಇಲ್ಲಿಗೆ ಮುಗಿಯಲಿಲ್ಲ; ಕಪ್ಪುಚುಕ್ಕೆ ಇಕ್ಕುವ ಅಪಕ್ರಮ ಇದು. ಅದು ಸಲ್ಲದು. 
ಮಟ್ಟದ ಸಾಮಾಜಿಕ - ಸಾಂಸ್ಕೃತಿಕ ಚಿತ್ರಣದ ಗಾಥೆ. ಮತ್ತು ಅವನ ಹೆಂಡತಿಯ ಗೌರವವಂತೂ “ಜೂಜುಗಾರನ ಅಳಲು ” ಎಂಬ ಸೂಕ್ತದಲ್ಲಿ 
ಅದನ್ನು ಸಂಕ್ಷಿಪ್ತವಾಗಿ ಪರಿಚಯಿಸಿಕೊಳ್ಳೋಣ: ಮಣ್ಣುಪಾಲಾಗುತ್ತಲೇ ಹೋಯಿತು. ತಂದೆ, ತಾಯಿ , ಇನ್ನೂ ಹತ್ತು ಮಂತ್ರಗಳಿವೆ ಮತ್ತು ಇಡೀ ಸೂಕ್ತಕ್ಕೆ 

ದಾಳಗಳನ್ನು ಅಕ್ಷ ಮತ್ತು ಪ್ರಾಪ ಎಂದು ಸೋದರರು, ಎಲ್ಲರೂ ಇವನನ್ನು ಅವಕೃಪೆಯಿಂದ ಚಾರಿತ್ರಿಕವಾಗಿ ಬೇರೊಂದು ಆಯಾಮವೂ ಇದೆ - 
ಕರೆಯುತ್ತಾರೆ. ಅವು ಬಹಳ ದೊಡ್ಡ ಫಲವನ್ನು ಕಾಣುವವರೇ . ಇವನಾರೋ ನಮಗೆ ತಿಳಿಯದು ಅದನ್ನು ಮುಂದಿನ ಕಂತಿನಲ್ಲಿ ಪರಿಶೀಲಿಸೋಣ. 
ಕೊಡಿಸುವಂಥವು ಮತ್ತು ಅವುಗಳ ಗೀಳಿಗೆ ಬಿದ್ದವನಿಗೆ ಎಂದುಬಿಡುವಷ್ಟು ದೂರ ಸರಿದಿದ್ದಾರೆ, ನಿಂದಿಸುತ್ತಾರೆ. 
ಅದೊಂದು ಮಾದಕವಿದ್ದಂತೆ. ಅವು ಒಳ್ಳೆಯ ಫಲ ಅವನನ್ನು ಯಾರಾದರೂ ಬಂಧಿಸಿದರೆ ಒಳ್ಳೆಯ 

- ಡಾ|| ಜಿ. ರಾಮಕೃಷ್ಣ 
ನೀಡಬಹುದು, ಇಲ್ಲವೆ ಇರುವುದನ್ನು ಕಳೆದು ಕೆಲಸ, ಹಿಡಿದುಕೊಂಡು ಹೋಗಿ ಎಂದುಬಿಡುತ್ತಾರೆ. 

೨ - ಎಫ್, ಪವನ ಪರಂಜ್ಯೋತಿ ಅಪಾರ್ಟ್‌ಮೆಂಟ್ಸ್ 
ಕೊಳ್ಳುವಂತೆ ಮಾಡಬಹುದು; ಆ ಕಾರಣದಿಂದ ಇವನ ಹೆಂಡತಿಯನ್ನು ಛೇಡಿಸುವವರು ಯಾವ 

೨೨/೧ , ೪ನೇ ಕ್ರಾಸ್, ಕಾವೇರಿನಗರ , ಬನಶಂಕರಿ ೩ನೇ 

ಹಂತ ಬೆಂಗಳೂರು - ೫೬೦ ೦೮೫ | 
ಅವು ಭಯ ಉಂಟುಮಾಡುತ್ತವೆ. ಸೋಮರಸವು ಮಟ್ಟಕ್ಕಿಳಿಯಬಹುದೋ ಹೇಳುವಂತಿಲ್ಲ. ಇಷ್ಟೆಲ್ಲಾ 
ಹೊಸತು ೧೬ - 

- ಡಿಸೆಂಬರ್ ೨೦೧೩ 


ಗುಜರಾತ್ ಅಭಿವೃದ್ಧಿ ಮಾದರಿ 
V /s ಮಾನವ ಅಭಿವೃದ್ಧಿ ಮಾದರಿ 


ನಮ್ಮ ದೇಶದಲ್ಲಿ ಇಂದು ೨೦೧೪ರ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಅಭಿವೃದ್ಧಿ 
ಮಾದರಿಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆಯೊಂದು ಶುರುವಾಗಿದೆ. ಮಾಧ್ಯಮಗಳು, ರಾಜಕೀಯ ಪಕ್ಷಗಳು, 
ಸಾಮಾಜಿಕ ಕಾರ್ಯಕರ್ತರು, ಹೋರಾಟದ ಸಂಘಟನೆಗಳು - ಹೀಗೆ ಅಭಿವೃದ್ಧಿ ಮಾದರಿ ಬಗ್ಗೆ ಅವು ತಮ್ಮ 
ವಿಚಾರಗಳನ್ನು ಮಂಡಿಸುತ್ತಿವೆ . ಈ ಎಲ್ಲ ಚರ್ಚೆ , ಸಂವಾದ, ವಿವಾದಗಳು, ವಾಗ್ವಾದಗಳು ಗುಜರಾತ್ ಅಭಿವೃದ್ಧಿ 
ಮಾದರಿಯ ಸುತ್ತ ಗಿರಕಿ ಹೊಡೆಯುತ್ತಿವೆ. ಅದೊಂದು ಶ್ರೇಷ್ಠ ಮಾದರಿಯೆಂದು, ಅದರಿಂದ ಮಾತ್ರ ದೇಶವನ್ನು 
ಸಮೃದ್ಧಗೊಳಿಸುವುದು/ ಸಂರಕ್ಷಿಸುವುದು ಸಾಧ್ಯವೆಂದು ಹೇಳಲಾಗುತ್ತಿದೆ. ಗಾಂಧಿ - ನೆಹರೂ , ಲೋಹಿಯಾ- ಜೆಪಿ, 
ಫುಲೆ - ಅಂಬೇಡ್ಕರ್ ಮುಂತಾದವರು ಪ್ರತಿಪಾದಿಸಿದ್ದ ಮಾದರಿಗೆ ಪ್ರತಿಯಾಗಿ ಗುಜರಾತ್ ಅಭಿವೃದ್ಧಿ 
ಮಾದರಿಯನ್ನು ಇಂದು ಮುಂಚೂಣಿಗೆ ತರಲಾಗುತ್ತಿದೆ. ನಮ್ಮ ದೇಶದ ಒಂದು ರಾಜಕೀಯ ಪಕ್ಷವು ಮುಂದಿನ 
ಲೋಕಸಭಾ ಚುನಾವಣೆಗೆ ತನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಘೋಷಿಸಿದೆ. ಈ ಪಕ್ಷದ ಪ್ರಧಾನಿ 
ಅಭ್ಯರ್ಥಿಯಾಗಿರುವವರು ಸದರಿ ಮಾದರಿಯನ್ನು ತೊಡೆ ತಟ್ಟಿ -ತೋಳೇರಿಸಿಕೊಂಡು ಪ್ರತಿಪಾದಿಸುತ್ತಿದ್ದಾರೆ. 
ದೇಶದ ಉದ್ಯಮಪತಿಗಳು ಸಹ ಸದರಿ ಮಾದರಿಯ ಪರವಾಗಿ ಮಾತನಾಡತೊಡಗಿದ್ದಾರೆ. ಕಳೆದ ೫ - ೬ 
ದಶಕಗಳಿಂದ ನಾವು ಅನುಸರಿಸಿಕೊಂಡು ಬಂದಿರುವ ಅಭಿವೃದ್ಧಿ ಮಾದರಿಯನ್ನು ಟೀಕಿಸುತ್ತಾ ಹೀಯಾಳಿಸುತ್ತಾ 
ತಿರಸ್ಕರಿಸುತ್ತಾ ಕೆಲವು ರಾಜಕಾರಣಿಗಳು ಗುಜರಾತ್ ಮಾದರಿಯನ್ನು ಸರ್ವಶ್ರೇಷ್ಠ ಪರ್ಯಾಯವೆನ್ನುವಂತೆ 
ಮಂಡಿಸುತ್ತಿದ್ದಾರೆ. ಅದರ ಆರಾಧನೆಯಲ್ಲಿ ಒಂದು ಪಕ್ಷ ಮತ್ತು ಅದನ್ನು ಪೋಷಿಸುತ್ತಿರುವ ಸಂಘಟನೆಗಳು 
ತೊಡಗಿವೆ. ಆರಂಭಕ್ಕಿಂತ (ಕೃಷಿ) ಆರಾಧನೆಯಲ್ಲಿ ಅದಕ್ಕೆ ನಂಬಿಕೆ ಜಾಸ್ತಿ. 
- ಈ ಎಲ್ಲ ಅಬ್ಬರ - ಅಟಾಟೋಪಗಳ ನಡುವೆ ಕಳೆದ ೪ - ೫ ದಶಕಗಳಿಂದ ಜನರನ್ನು ಕೇಂದ್ರವನ್ನಾಗಿಟ್ಟುಕೊಂಡು 
ಭಾರತದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದಲ್ಲಿ ಮನ್ನಣೆ ಪಡೆದ ಯಶಸ್ವೀ ಕೇರಳ ಅಭಿವೃದ್ಧಿ ಮಾದರಿಯನ್ನು 
ಉದ್ದೇಶಪೂರ್ವಕವಾಗಿ ಮೂಲೆಗುಂಪು ಮಾಡಲಾಗುತ್ತಿದೆ. ಅದರ ಬಗ್ಗೆ ರಾಜಕಾರಣಿಗಳಾಗಲಿ, ತಜ್ಞರಾಗಲಿ, 
ಉದ್ಯಮಪತಿಗಳಾಗಲಿ - ಯಾರೂ ಮಾತನಾಡುತ್ತಿಲ್ಲ. ವಿಶ್ವವಿಖ್ಯಾತ ಅಭಿವೃದ್ಧಿ ತಜ್ಞರು ಮತ್ತು ನೊಬೆಲ್ ಪ್ರಶಸ್ತಿ 
ವಿಜೇತ ಅರ್ಥಶಾಸ್ತ್ರಜ್ಞರು ( ಅಮರ್ತ್ಯ ಸೇನ್) ಕೇರಳ ಮಾದರಿಯ ಬಗ್ಗೆ ಅಧ್ಯಯನಗಳನ್ನು ನಡೆಸುತ್ತಿದ್ದಾರೆ. ಅದರ 
ವಿಶಿಷ್ಟತೆಯನ್ನು ವ್ಯಾಪಕವಾಗಿ ಗುರುತಿಸುತ್ತಿದ್ದಾರೆ. ಇಂದು ಅದೊಂದು ಯಶಸ್ವಿ - ಸಿದ್ದ ಮಾದರಿಯಾಗಿದೆ. 
ಜನರ ಬದುಕು ಎಷ್ಟು ಸಮೃದ್ಧವಾಗಿದೆ ಎಂಬುದನ್ನು ಅಳೆಯಲು ಯುಎನ್‌ಡಿಪಿಯು ಸೂಚ್ಯಂಕವೊಂದನ್ನು 
ರೂಪಿಸಿದೆ. ಅದನ್ನು ಮಾನವ ಅಭಿವೃದ್ಧಿ ಸೂಚ್ಯಂಕ ಎಂದು ಕರೆಯಲಾಗಿದೆ. ಈ ಸೂಚ್ಯಂಕದಲ್ಲಿ ಮೌಲ್ಯವು 
ಡಿಸೆಂಬರ್ ೨೦೧೩ – 


ದೇಶ ೧೪ನೇ ಲೋಕಸಭಾ 
ಚುನಾವಣೆಗೆ ಮುನ್ನಡೆಯುತ್ತಿರುವ 
ಸಂದರ್ಭದಲ್ಲಿ ಜನಮನದ ಮೇಲೆ 
ಪ್ರಭಾವ ಬೀರಲು ರಾಜಕೀಯ 

ಪಕ್ಷಗಳು ಹಲವಾರು 
ಕಸರತ್ತುಗಳನ್ನು ಆರಂಭಿಸುತ್ತಿವೆ. 
ಅಂಥವುಗಳಲ್ಲಿ ಭಾರತೀಯ 

ಜನತಾ ಪಕ್ಷ ನರೇಂದ್ರ 
ಮಾದಿಯವರನ್ನು ಪ್ರಧಾನಿ 
ಅಭ್ಯರ್ಥಿಯೆಂದು , ಗುಜರಾತ್ 
ಮಾದರಿ ತಮ್ಮ ಗುರಿ ಎಂದಾ 
ಪ್ರಚಾರ ಮಾಡುತ್ತಿರುವುದಾ 
ಒಂದು . ಇಂಥ ಸಂದರ್ಭದಲ್ಲಿ 
ಗುಜರಾತ್ ಮಾದಲಿ ಏನು, ಅಲ್ಲಿ 
ನರೇಂದ್ರ ಮಾದಿಯವರ ಸಾಧನೆ 

ಎಂಥದ್ದು , ವಾಸ್ತವವೇನು, 
ಅಭಿವೃದ್ಧಿಯ ಮಾದಲಿ ಯಾವುದು 

ಎಂಬ ವಿಷಯಗಳ ಕುರಿತು 
ಕರ್ನಾಟಕದ ಪ್ರಮುಖ ಚಿಂತಕರು, 

ಅಭಿವೃದ್ಧಿ ವಿಷಯ ತಜ್ಞರಾದ 
ಡಾ || ಬಿ . ಆರ್ . ಚಂದ್ರಶೇಖರ 
ಅವರ ಈ ಲೇಖನದ ಮಾದಲ 

ಭಾಗ ಇಲ್ಲಿದೆ . 
ಎರಡನೇ ಭಾಗ ಜನವರಿ 
ಸಂಚಿಕೆಯಲ್ಲಿ ಪ್ರಕಟವಾಗುವುದು. 

- ಸಂ . 


ಬಾಗಿ 


ಟಿ. ಆರ್. ಚಂದ್ರಶೇಖರ 


- ಹೊಸತು ೧೭ 


ಕನಿಷ್ಠ ಶೂನ್ಯ ಮತ್ತು ಗರಿಷ್ಠ ಒಂದರ ನಡುವೆ ಹರಡಿ 
ಕೊಂಡಿರುತ್ತದೆ. ಕೇರಳ ರಾಜ್ಯದ ಮಾನವ ಅಭಿವೃದ್ದಿ 

ಗುಜರಾತಿನಲ್ಲಿ ಪ್ರತಿ ಮೂರು ಮಕ್ಕಳಲ್ಲಿ ಒಂದು ಅಪೌಷ್ಟಿಕತೆಗೆ ಒಳಗಾಗಿದೆ 
ಸೂಚ್ಯಂಕ ಯಾವತ್ತೂ ಭಾರತದಲ್ಲಿ ಉನ್ನತ ಸ್ಥಾನದಲ್ಲಿದೆ 

ಗುಜರಾತ್ ಮಾದರಿಯ ಬಗ್ಗೆ ತುತ್ತೂರಿಊದುತ್ತಿರುವವರೆಲ್ಲರೂ ಅಲ್ಲಿನ ಮಕ್ಕಳಲ್ಲಿನ ಅಪೌಷ್ಟಿಕತೆ ಬಗ್ಗೆ 
(ಕೇರಳ : ೦ . ೭೯೦ . ಗುಜರಾತ್ : ೦ .೫೨೭, ೨೦೧೧. 

ಗಮನ ನೀಡುತ್ತಿಲ್ಲ. ಆ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ನೀಡಿರುವ 
ವಿವರಗಳಿಗೆ ನೋಡಿ ಅನುಬಂಧ - ೧), ಅಭಿವೃದ್ಧಿಯ 

ಮಾಹಿತಿ ಪ್ರಕಾರ ಅಲ್ಲಿ ಒಟ್ಟು ೨೬ ಜಿಲ್ಲೆಗಳ ಪೈಕಿ ೧೨ರಲ್ಲಿ ಅಪೌಷ್ಟಿಕತೆಯಿಂದ ನರಳುತ್ತಿರುವ ಮಕ್ಕಳ 
ಯಾವ ಸೂಚಿಯನ್ನು ತೆಗೆದುಕೊಂಡರೂ ಅದರ ಸಂಖ್ಯೆ ೬೧ .೩ ಲಕ್ಷ ( ಇನ್ನು ಉಳಿದ ೧೪ ಜಿಲ್ಲೆಗಳನ್ನೂ ಸೇರಿಸಿಕೊಂಡರೆ ಅಲ್ಲಿ ಅಪೌಷ್ಟಿಕತೆಗೆ ಒಳಗಾಗಿರುವ 
ಸಾಧನೆಯು ಉತ್ತಮವಾಗಿದೆ. ಅದು ಸಾಕ್ಷರತೆಯಿರ 

ಮಕ್ಕಳ ಸಂಖ್ಯೆ ಎಷ್ಟಾಗಬಹುದು ಎಂಬುದನ್ನು ಊಹಿಸಿಕೊಳ್ಳಬಹುದು). ಇದನ್ನು ಚರ್ಚೆ ಮಾಡಿರುವ ಸಿಎಜಿ 
ಬಹುದು, ಪ್ರಾಥಮಿಕ ಶಿಕ್ಷಣವಿರಬಹುದು, ಆರೋಗ್ಯ 

ವರದಿಯಲ್ಲಿನ ಮಾಹಿತಿ ಪ್ರಕಾರ ಅಲ್ಲಿ ಪ್ರತಿ ಮೂರು ಮಕ್ಕಳಲ್ಲಿ ಒಂದು ಮಗು ಅಪೌಷ್ಟಿಕತೆಯಿಂದ ನರಳುತ್ತಿದೆ. 
ಇರಬಹುದು, ಲಿಂಗ ಸಮಾನತೆಯಿರಬಹುದು, 

ಚಾಲ್ತಿಯಲ್ಲಿರುವ ಮಾನದಂಡದ ಪ್ರಕಾರ ಗುಜರಾತ್ ರಾಜ್ಯದಲ್ಲಿ ೭೫೪೮೦ ಅಂಗನವಾಡಿಗಳು ಇರಬೇಕಾಗಿತ್ತು. 
ವಿಕೇಂದ್ರೀಕರಣವಿರಬಹುದು - ಎಲ್ಲದರಲ್ಲೂ ಅದು ಆದರೆ ಅಲ್ಲಿ ಕೆಲಸ ಮಾಡುತ್ತಿರುವ ಅಂಗನವಾಡಿಗಳ ಸಂಖ್ಯೆ ಕೇವಲ ೫೦೨೨೫ . ಇಲ್ಲಿನ ಕೊರತೆ ಶೇ . ೩೩.೪೬ . 
ಮುಂಚೂಣಿಯಲ್ಲಿದೆ. ನಮ್ಮ ಉದ್ಯಮಪತಿಗಳು ಅದರ - ಸಿಎಜಿ ವರದಿ ಪ್ರಕಾರ ಅಲ್ಲಿ ೧೮೭ ಲಕ್ಷ ಜನರು ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆಯ ಫಲಗಳಿಂದ 
ಬಗ್ಗೆ ಮಾತನಾಡುವುದಿಲ್ಲ. ಅದರ ಸಾಧನೆಯನ್ನು 

ವಂಚಿತರಾಗಿದ್ದಾರೆ. ಈ ಬಗೆಯ ಅಭಿವೃದ್ಧಿ ಮಾದರಿಯನ್ನು ಅನುಕರಣೀಯ ಎಂದು ಹೇಗೆ ಹೇಳುವುದು ? 
ಗುರುತಿಸುತ್ತಿಲ್ಲ. ಅದರ ವಿಶಿಷ್ಟತೆಯ ಬಗ್ಗೆ ಮಾಧ್ಯಮ 

( ಆಧಾರ : ದಿ ಹಿಂದು, ಶನಿವಾರ, ಅಕ್ಟೋಬರ್, ೨೦೧೩, ಪು : ೧೪) 
ಗಳಲ್ಲಿ ಚರ್ಚೆ ನಡೆಯುತ್ತಿಲ್ಲ. ಅದನ್ನು ಎಡಪಂಥೀಯ 
ಮಾದರಿಯೆಂದು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ. ಚಾಲಕ ಶಕ್ತಿಯೆಂದರೆ ಬಂಡವಾಳ ಮತ್ತು ಅದರ ಪಟ್ಟಿಯಲ್ಲಿ ಅವೆರಡು ರಾಜ್ಯಗಳು ಕ್ರಮವಾಗಿ ಎರಡನೆಯ 

ಪ್ರಸ್ತುತ ಪ್ರಬಂಧದಲ್ಲಿ ಗುಜರಾತ್ ಅಭಿವೃದ್ಧಿ ಅಡಿಪಾಯವೆಂದರೆ ಕಾರ್ಪೊರೇಟ್ ಸಂಸ್ಕೃತಿ ಮತ್ತು ಮೂರನೆಯ ಸ್ಥಾನದಲ್ಲಿವೆ. ಕೇರಳದ ಸಮಗ್ರ 
ಮಾದರಿ ಏಕೆ ಅನುಕರಣೀಯವಲ್ಲ ಎಂಬುದನ್ನು ಗುಜರಾತ್ ಮಾದರಿಯು ಇನ್ನೂ ಪ್ರಯೋಗದ ಹಂತ ದುಸ್ಥಿತಿ ಸೂಚ್ಯಂಕ ಕೇವಲ ೦.೦೯೫ರಷ್ಟಾದರೆ 
ಅನೇಕ ಅಭಿವೃದ್ಧಿ ಸೂಚಿಗಳನ್ನು ಆದರಿಸಿ ಇಲ್ಲಿ ಚರ್ಚೆ ದಲ್ಲಿದೆ. ಅದಿನ್ನೂ ಪರೀಕ್ಷೆಗೆ ಒಳಗಾಗಬೇಕಾಗಿದೆ. ತಮಿಳುನಾಡಿನ ಸೂಚ್ಯಂಕ ೦. ೩೪೧. ಆದರೆ ಸದರಿ 
ಮಾಡಲಾಗಿದೆ. ಮಾನವ ಅಭಿವೃದ್ಧಿ ಸೂಚಿಗಳಲ್ಲಿ ಸಿದ್ದವಾದ ಒಂದು ಮಾದರಿಗೆ ಪ್ರತಿಯಾಗಿ ಪ್ರಯೋಗದ ವರದಿಯಲ್ಲಿನ ಅತಿ ಹಿಂದುಳಿದ ರಾಜ್ಯಗಳ ಪಟ್ಟಿಯಲ್ಲಿ 
ಅದು ಕೇರಳ , ತಮಿಳುನಾಡು, ಗೋವಾ ಮುಂತಾದ ಹಂತದಲ್ಲಿರುವ ಮಾದರಿಯ ಬಗ್ಗೆ ಇನ್ನಿಲ್ಲದಂತೆ ಗುಜರಾತ್ ರಾಜ್ಯವಿದೆ. ಅದರ ದುಸ್ಥಿತಿ ಸೂಚ್ಯಂಕ 
ರಾಜ್ಯಗಳಿಗಿಂತ ಕೆಳಸ್ಥಾನದಲ್ಲಿದೆ. ಗುಜರಾತ್ ಅಭಿವೃದ್ಧಿ ಮಾತನಾಡಲಾಗುತ್ತಿದೆ. ಇಲ್ಲಿರುವ ತಾರತಮ್ಯದ ೦. ೪೯೧ , ಗೋವಾ, ಕೇರಳ, ತಮಿಳುನಾಡು, ಸಿಕ್ಕಿಮ್, 
ಮಾದರಿಯ ಬಗ್ಗೆ ಅಲ್ಲಿನ ಮುಖ್ಯಮಂತ್ರಿ ಅವರ ವಿಚಾರ ನೆಲೆಗಳನ್ನು ಅವಶ್ಯ ನಾವು ಗಮನಿಸಬೇಕು. ಕರ್ನಾಟಕ ಮತ್ತು ತ್ರಿಪುರ ರಾಜ್ಯಗಳು ದುಸ್ಥಿತಿಯ 
ಗಳೇನಿವೆ ಅವು ಕೇವಲ ರೆಟರಿಕ್ಕಿನ ರೂಪದಲ್ಲಿವೆ ವಿನಾ * ಕೇರಳದ ಯಶಸ್ವೀ ಮಾದರಿಯ ಪಟ್ಟಿಗೆ ಇಂದು ದೃಷ್ಟಿಯಿಂದ ಗುಜರಾತ್ ರಾಜ್ಯಕ್ಕಿಂತ ಉತ್ತಮ 
ವಸ್ತುರೂಪದಲ್ಲಿಲ್ಲ. ತಮ್ಮ ಅಭಿವೃದ್ಧಿ ನೀತಿಯನ್ನು ಖಚಿತ ತಮಿಳುನಾಡನ್ನು ಸೇರಿಸಬಹುದು. ಕೇರಳದ ನಂತರ ಮಟ್ಟದಲ್ಲಿವೆ. ನಮ್ಮ ರಾಜ್ಯದಲ್ಲಿ ಕೆಲವರು ವ್ಯಸನದಂತೆ 
ರೂಪದಲ್ಲಿ ಮಂಡಿಸಲು ಅದರ ಪ್ರತಿಪಾದಕರು ಹೇಗೆ | ಜನರ ಬದುಕನ್ನು ಸಮೃದ್ಧಗೊಳಿಸಿರುವ ಮತ್ತೊಂದು ಗುಜರಾತ್ ಅಭಿವೃದ್ಧಿ ಮಾದರಿಯನ್ನು ಅನುಸರಿಸುವ 
ಸೋಲುತ್ತಿದ್ದಾರೆ ಎಂಬುದನ್ನು ಇಲ್ಲಿ ತೋರಿಸಲಾಗಿದೆ. ಯಶಸ್ವೀ ರಾಜ್ಯವೆಂದರೆ ತಮಿಳುನಾಡು. ಇಲ್ಲಿಯ ಮಾತನಾಡುತ್ತಿದ್ದಾರೆ. ಗುಜರಾತ್ ಅಭಿವೃದ್ದಿ ಪ್ರಕ್ರಿಯೆ 
- ಭಾಗ - ೧ 

ಮಾದರಿಯಲ್ಲಿ ಎಡಪಂಥೀಯ ತತ್ವಗಳಿಗೆ ಅವಕಾಶ ಯನ್ನು ಶ್ರೇಷ್ಠ ಮಾದರಿಯೆಂದು ಪ್ರಚಾರ ಮಾಡು 
ಯಶಸ್ವೀ ಮಾದರಿ ಮತ್ತು ಪ್ರಯೋಗದ ಮಾದರಿ ಇಲ್ಲ. ಕೇವಲ ಜನಲೋಲುಪತೆಯ ರಾಜಕಾರಣ ತ್ತಿರುವ ರಾಜಕಾರಣಿಗಳು ಒಂದು ಸಾರಿ ರಘುರಾಮ್ 

ಕೇರಳ ಅಭಿವೃದ್ಧಿ ಮಾದರಿಯು ಒಂದು ಯಶಸ್ವಿ ಮಾಡುತ್ತವೆಯೆಂದು ತಮಿಳುನಾಡಿನ ದ್ರಾವಿಡ ರಾಜನ್ ಸಮಿತಿ ವರದಿಯನ್ನು ಪರಿಶೀಲಿಸುವುದು 
ಗಾಥೆಯಾಗಿದೆ. ಈ ಮಾದರಿಗೆ ನಮ್ಮ ದೇಶದಲ್ಲಿ ಐದು ಪಕ್ಷಗಳನ್ನು ಟೀಕಿಸಲಾಗುತ್ತಿದೆ. ಆದರೆ ನಮ್ಮ ಸೂಕ್ತ (ನೋಡಿ: ಅನುಬಂಧ - ೨). 
ದಶಕಗಳಿಗೂ ಮೀರಿದ ಚರಿತ್ರೆಯಿದೆ. ರಾಷ್ಟ್ರೀಯ ದೇಶದಲ್ಲಿ ಇಂದು ಕೇರಳದ ನಂತರ ಅಭಿವೃದ್ಧಿಯಲ್ಲಿ ಕರ್ನಾಟಕವು ೧೯೫೬ರಿಂದ ಮಧ್ಯಮಗತಿ 
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಅನೇಕ ಮುಂಚೂಣಿಯಲ್ಲಿರುವ ರಾಜ್ಯ ತಮಿಳುನಾಡು, ರಾಜಕಾರಣವನ್ನು ಅನುಸರಿಸಿಕೊಂಡು ಬರುತ್ತಿದೆ. 
ಅಧ್ಯಯನಗಳು ಸದರಿ ಮಾದರಿಯ ಯಶಸ್ಸನ್ನು ಇತ್ತೀಚಿಗಿನ ರಘುರಾಮ್ ರಾಜನ್ ಸಮಿತಿ ಸಿದ್ಧಪಡಿಸಿದ್ದ ಅದಕ್ಕೆ ಅದರದೇ ಆದ ವಿಶಿಷ್ಟತೆಯಿದೆ. ಅದು 
ಗುರುತಿಸಿವೆ. ಮಹಿಳೆಯರನ್ನೂ ಸೇರಿಸಿಕೊಂಡು ಅದು ಸಮಗ್ರ ದುಸ್ಥಿತಿ ಸೂಚ್ಯಂಕದ ಪ್ರಕಾರ ಇವೆರಡೂ ಪಂಜಾಬ್ - ಹರಿಯಾಣಗಳಂತೆ ಆರ್ಥಿಕ ಸಮೃದ್ಧತೆ 
ಜನರನ್ನು ಒಳಗೊಳ್ಳುವ ಮಾದರಿಯಾಗಿದೆ. ಇದಕ್ಕೆ ರಾಜ್ಯಗಳು ಮುಂದುವರಿದ ರಾಜ್ಯಗಳ ಪಟ್ಟಿಯಲ್ಲಿವೆ. ಯನ್ನು ಸಾಧಿಸಿಕೊಂಡಿಲ್ಲ. ಕೇರಳ - ತಮಿಳುನಾಡು 
ಪ್ರತಿಯಾಗಿ ಗುಜರಾತ್ ಅಭಿವೃದ್ದಿಯ ಮೂಲದಲ್ಲಿನ ದುಸ್ಥಿತಿಯ ಆರೋಹಣ ಕ್ರಮದಲ್ಲಿ ಜೋಡಿಸಿರುವ ಗಳಂತೆ ಜನರ ಬದುಕು ಸಮೃದ್ಧಗೊಳ್ಳುವಂತಹ 


ಹೊಸತು ೧೮ 


ಡಿಸೆಂಬರ್ ೨೦೧೩ 


ಸಾಧನೆಯನ್ನು ಅದು ಮಾಡಿಲ್ಲ. ಈ ಎರಡು ಮಾದರಿಗಳ ನಡುವೆ ಯಿಸ್ಟ್ ). ಜನಗಣತಿ ೨೦೧೧ರ ಪ್ರಕಾರ ಲಿಂಗ ಅನುಪಾತದಲ್ಲಿ ಗುಜರಾತಿನ ಸಾಧನೆ ಹೇಳಿಕೊಳ್ಳು 
ಸಮತೋಲನವನ್ನು ಕಾಯ್ದುಕೊಂಡು ಅದು ಮುಂದೆ ಸಾಗುತ್ತಿದೆ. ವಂತಿಲ್ಲ. ಆ ರಾಜ್ಯದಲ್ಲಿನ ಲಿಂಗ ಅನುಪಾತ ೨೦೧೧ರಲ್ಲಿ ಕೇವಲ ೯೧೯ರಷ್ಟಾದರೆ ಕರ್ನಾಟಕದ್ದು 
ಯಾವತ್ತೂ ಕರ್ನಾಟಕವು ಉಗ್ರ ವೆನ್ನಬಹುದಾದ ಅಭಿವೃದ್ದಿ ಕ್ರಮ ೯೭೩ ಮತ್ತು ಕೇರಳ ರಾಜ್ಯದಲ್ಲಿ ಅದು ೧೦೮೪ . ಮಹಿಳೆಯರಿಗೆ ಅನುಕೂಲವಾದ ರೀತಿಯಲ್ಲಿ ಅದು 
ಗಳನ್ನು ಅಳವಡಿಸಿಕೊಳ್ಳಲಿಲ್ಲ. ಕರ್ನಾಟಕ ಅಭಿವೃದ್ಧಿ ಮಾದರಿಯು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿದ್ದರೆ ಅದು ಗುಜರಾತಿನಲ್ಲಿ ಮಹಿಳೆಯರಿಗೆ ತೀವ್ರ ಪ್ರತಿಕೂಲ 
ಕೇರಳ -ತಮಿಳುನಾಡುಗಳ ಮಾದರಿಗೆ ಹೆಚ್ಚು ಹತ್ತಿರದಲ್ಲಿದೆ. ಅದು ವಾಗಿದೆ. ಲಿಂಗ ಅನುಪಾತವು ಸಾವಿರಕ್ಕಿಂತ ಕಡಿಮೆಯಿದ್ದರೆ ಅದು ಮಹಿಳೆಯರಿಗೆ ಪ್ರತಿಕೂಲ 
ಅನೇಕ ಅಭಿವೃದ್ಧಿ ಸಂಬಂಧಿ ವಿಷಯಗಳಲ್ಲಿ ಗುಜರಾತಿಗಿಂತ ಮುಂದಿದೆ. ವಾಗಿರುತ್ತದೆ ಮತ್ತು ಅದು ಸಾವಿರ ಅಥವಾ ಸಾವಿರಕ್ಕಿಂತ ಅಧಿಕವಿದ್ದರೆ ಅದು ಮಹಿಳೆಯರಿಗೆ 
ಆರ್ಥಿಕ ಸಮೃದ್ಧತೆ ಮತ್ತು ಬದುಕಿನ ಸಮೃದ್ದತೆ 

ಅನುಕೂಲವಾಗಿರುತ್ತದೆ. ನಮ್ಮ ದೇಶದಲ್ಲಿ ಹೆಣ್ಣು ಶಿಶುಗಳ ಮರಣ ಪ್ರಮಾಣ ಗಂಡು ಶಿಶುಗಳ 
ಈಗಾಗಲೆ ಹೇಳಿರುವಂತೆ ಗುಜರಾತ್ ಅಭಿವೃದ್ಧಿ ಮಾದರಿಯದ್ದು ಮರಣ ಪ್ರಮಾಣಕ್ಕಿಂತ ಅಧಿಕವಿರುವ ೨೦ ರಾಜ್ಯಗಳ ಅವರೋಹಣ ಪಟ್ಟಿಯಲ್ಲಿ ಗುಜರಾತಿನ ಸ್ಥಾನ 
ವೀರಾವೇಷದ ಪರಿಭಾಷೆಯಾಗಿದೆ. ಅಲ್ಲಿ ಆರ್ಥಿಕ ಸಮೃದ್ಧತೆಗೆ ನಾಲ್ಕನೆಯದಾದರೆ ಕರ್ನಾಟಕದ ಸ್ಥಾನ ೧೪ ಮತ್ತು ಕೇರಳದ್ದು ೨೦. ಅದೇ ರೀತಿಯಲ್ಲಿ ಲಿಂಗ 
ಆದ್ಯತೆಯು ದೊರೆಯುತ್ತದೆ. ಅಲ್ಲಿ ವರಮಾನವೇ ಜನರ ಬದುಕಿನ 
ಮೊತ್ತವಾಗಿದೆ. ಈ ಕಾರಣಕ್ಕೆ ಉದ್ಯಮಪತಿಗಳು ಅದರ ಪರವಾಗಿ 

ಕಾಣೆಯಾದ ಮಹಿಳೆಯರು 
ಉತ್ಸಾಹದಿಂದ ಮಾತನಾಡುತ್ತಿದ್ದಾರೆ. ಈ ಮಾದರಿಗೆ ಕಾರ್ಪೊರೇಟ್ 
ಸಂಸ್ಕೃತಿಯನ್ನು ಪೋಷಿಸುವ ಗುಣವಿದೆ. ಭಾರತವು ಸೂಪರ್ ಪವರ್ 

ಅಮರ್ತ್ಯ ಸೇನ್ ಅವರು ಲಿಂಗ ಅನುಪಾತವನ್ನು ಲಿಂಗ ಸಮಾನತೆಯ ಸೂಚಿಯನ್ನಾಗಿ 
ಆಗಬೇಕು ಎಂಬ ಸಂಗತಿಯು ಸದರಿ ಮಾದರಿಯ ಮೂಲದಲ್ಲಿ 

ಬಳಸುತ್ತಾರೆ. ಒಂದು ಸಮಾಜದಲ್ಲಿನ ಪ್ರತಿ ಸಾವಿರ ಪುರುಷರ ಎದುರಿಗಿರುವ ಮಹಿಳೆಯರ 
ಕೆಲಸ ಮಾಡುತ್ತಿದೆ. ಅದಕ್ಕಾಗಿ ಈ ಮಾದರಿಯನ್ನು ತೊಡೆ ತಟ್ಟಿ 

ಸಂಖ್ಯೆಯನ್ನು ಲಿಂಗ ಅನುಪಾತವೆಂದು ನಿರ್ವಚಿಸಲಾಗಿದೆ. ವೈಜ್ಞಾನಿಕವಾಗಿ ಲಿಂಗ ಅನುಪಾತವು 
ತೋಳೇರಿಸಿ ಮಂಡಿಸಲಾಗುತ್ತಿದೆ. ಆದರೆ ಅಭಿವೃದ್ಧಿ ಎನ್ನುವುದು 

೧೦೦೦ಕ್ಕಿಂತ ಅಧಿಕವಿರಬೇಕು. ಅದು ೧೦೦೦ಕ್ಕಿಂತ ಕಡಿಮೆಯಿದ್ದರೆ ಅಲ್ಲಿ ಮಹಿಳೆಯರು 
ಜನರ ಬದುಕಿಗೆ ಸಂಬಂಧಿಸಿದ್ದಾಗಿದೆ. ವರಮಾನವೇ ಜನರ ಬದುಕಿನ 

ಕಾಣೆಯಾಗಿದ್ದಾರೆ ಎಂದರ್ಥ. ನಮ್ಮ ದೇಶದ ಸಂದರ್ಭದಲ್ಲಿ ಲಿಂಗ ಅನುಪಾತವು ಕೇರಳ 
ಮೊತ್ತವಲ್ಲ. ಜನರ ಬದುಕನ್ನು ಸಮೃದ್ಧಗೊಳಿಸುವುದು ಅಭಿವೃದ್ಧಿಯ 

ರಾಜ್ಯದಲ್ಲಿ ಮಹಿಳೆಯರಿಗೆ ಅನುಕೂಲವಾಗಿದೆ. ಅಲ್ಲಿ ಮಹಿಳೆಯರು ಕಾಣೆಯಾಗಿಲ್ಲ. ಆದರೆ ಬಹಳಷ್ಟು 
ಗುರಿಯಾಗಬೇಕೇ ವಿನಾ ಆರ್ಥಿಕ ಸಮೃದ್ಧತೆಯಲ್ಲ. ಅಭಿವೃದ್ಧಿ 

ರಾಜ್ಯಗಳಲ್ಲಿ ಮಹಿಳೆಯರು ಅಪಾರ ಸಂಖ್ಯೆಯಲ್ಲಿ ಕಾಣೆಯಾಗಿದ್ದಾರೆ. ಕೆಳಗಿನ ಕೋಷ್ಟಕ ನೋಡಿ: 
ಫಲಗಳು ಎಲ್ಲರಿಗೂ ದೊರೆಯುವಂತೆ ಮಾಡುವುದು ಇಲ್ಲಿ ಮುಖ್ಯ 

ಕೋಷ್ಟಕ - ೧ 
ವಾಗಬೇಕು. ವರಮಾನದಲ್ಲಿ ಏರಿಕೆಯಾಗಿಬಿಟ್ಟರೆ, ಉತ್ಪಾದನೆಯು 

ಆಯ್ದ ರಾಜ್ಯಗಳಲ್ಲಿ ಕಾಣೆಯಾದ ಮಹಿಳೆಯರು : ೨೦೧೧ 
ತೀವ್ರಗತಿಯಲ್ಲಿ ಬೆಳೆದುಬಿಟ್ಟರೆ, ಬಂಡವಾಳ ಹೂಡಿಕೆಯು ದೊಡ್ಡದಾಗಿ 

ಪುರುಷರು ಮಹಿಳೆಯುರು | ಕಾಣೆಯಾದ | ಕಾಣೆಯಾದ 
ನಡೆದುಬಿಟ್ಟರೆ ಅಭಿವೃದ್ಧಿ ಆದಂತೆ ಅಲ್ಲ. ಈ ಎಲ್ಲ ಬೆಳವಣಿಗೆಯ , ಆಯ್ದ ರಾಜ್ಯಗಳು ( ಲಕ್ಷಗಳಲ್ಲಿ) ( ಲಕ್ಷಗಳಲ್ಲಿ) | ಮಹಿಳೆಯರು | ಮಹಿಳೆಯರ 
ಏರಿಕೆಯ ಫಲಗಳನ್ನು ಜನರು ಅನುಭವಿಸುತ್ತಿದ್ದಾರೆಯೇ ಎಂಬುದು 

( ಲಕ್ಷಗಳಲ್ಲಿ) ಪ್ರಮಾಣ ( ಶೇ .) 
ಇಲ್ಲಿ ಆತ್ಯಂತಿಕ ಸಂಗತಿಯಾಗಿದೆ. ವರಮಾನದಲ್ಲಿ, ಉತ್ಪಾದನೆಯಲ್ಲಿ, 

ಕೇರಳ ೧೬೦ . ೨೭ ೧೭೩ . ೭೯ 

- - 
ಬಂಡವಾಳ ಹೂಡಿಕೆಯಲ್ಲಿ ಏರಿಕೆಯು ಅಭಿವೃದ್ಧಿಗೆ ಅಗತ್ಯ . ಆದರೆ 

ಗುಜರಾತ್ ೩೧೪.೯೧ ೨೮೯ . ೪೮ ೨೫. ೪೩ ಶೇ . ೮. ೭೯ 
ಅದೇ ಅಭಿವೃದ್ಧಿಯಲ್ಲ. 
ಗುಜರಾತ್ ಅಭಿವೃದ್ಧಿ ಮಾದರಿಯಲ್ಲಿ ಪ್ರಭುತ್ವಕ್ಕೆ ಪರಮೋಚ್ಚ 

ಕರ್ನಾಟಕ 

೩೦೯ .೬೬ | ೩೦೧ .೨೮ | - ೮ .೩೮ | ಶೇ . ೨ .೭೮ 
ಸ್ಥಾನವಿರುತ್ತದೆ. ಪ್ರಭುತ್ವವು ಶಕ್ತಿಶಾಲಿಯಾದರೆ, ಅಲ್ಲಿ ವೀರಾವೇಷದ ಗೋವಾ 

೭ .೩೯ | - ೭. ೧೯ - ೦ . ೨೦ ಶೇ . ೨ .೬೪ 
ಪರಿಭಾಷೆ ಬಳಸಿದರೆ, ಶಸ್ತ್ರಾಸ್ತ್ರಗಳ ಉತ್ಪಾದನೆಗೆ ಆದ್ಯತೆ ನೀಡಿದರೆ 

| ತಮಿಳುನಾಡು | ೩೬೧.೩೭ | ೩೬೦. ೦೯ ೧. ೨೮ | ಶೇ . ೦. ೩೫ . 
ದೇಶ/ ಆರ್ಥಿಕತೆಯು ಸಮೃದ್ಧವಾಗಿ ಬಿಡುತ್ತದೆ ಎಂಬ ನಂಬಿಕೆಯಿದೆ. 
ಅಭಿವೃದ್ಧಿಯಲ್ಲಿ ಪ್ರಭುತ್ವದ ಪಾತ್ರ ತುಂಬ ಮುಖ್ಯ , ನಿಜ. ಆದರೆ 

ಭಾರತ 

| ೬೨೩೧.೨೨ ೫೮೭೪.೪೭ | ೩೫೬. ೭೫ ಶೇ . ೧೬ . ೨೮ 
ಅದು ವೀರಾವೇಷದ್ದಾಗಬಾರದು. ಅದು ಜೀವಪರವಾದುದಾಗಬೇಕು. ಮೂಲ: ಸೆನ್ಸಸ್ ಆಫ್ ಇಂಡಿಯಾ ೨೦೧೧. ಪ್ರೈಮರಿ ಸೆನ್ಸಸ್ ಅಬ್‌ಸ್ಟಾಕ್ಸ್ , ಕರ್ನಾಟಕ. 
ಗುಜರಾತ್ ಅಭಿವೃದ್ಧಿ ಮಾದರಿಯಲ್ಲಿ ಅಭಿವೃದ್ದಿಗಾಗಿ ಜನರು ಎಂಬ ಸಿರೀಸ್ ೩೦. 
ಸೂತ್ರವಿದೆ ವಿನಾ ಜನರಿಗಾಗಿ ಅಭಿವೃದ್ಧಿ ಎಂಬ ಸೂತ್ರವಿಲ್ಲ. ಟಿಪ್ಪಣಿ: ಈಗಾಗಲೆ ಹೇಳಿರುವಂತೆ ವೈಜ್ಞಾನಿಕವಾಗಿ ಲಿಂಗ ಅನುಪಾತ ಸಾವಿರಕ್ಕಿಂತ ಅಧಿಕ 
ಗುಜರಾತ್ ಅಭಿವೃದ್ಧಿ ಮಾದರಿಯ ಮೂಲದಲ್ಲಿರುವ ರೆಟರಿಕ್ ಬಗ್ಗೆ ಇರಬೇಕು. ಇಲ್ಲಿ ಅದನ್ನು ಸಾವಿರ ಎಂದು ಊಹಿಸಿಕೊಂಡು ಕಾಣೆಯಾದ ಮಹಿಳೆಯರನ್ನು 
ನಾವು ಎಚ್ಚರದಿಂದಿರಬೇಕು. ನಾಡು ಮೊದಲು, ನಾಡವರು ನಂತರ ಲೆಕ್ಕ ಹಾಕಲಾಗಿದೆ. ಪ್ರತಿ ರಾಜ್ಯದಲ್ಲಿನ ಒಟ್ಟು ಮಹಿಳೆಯರಲ್ಲಿ ಕಾಣೆಯಾದ ಮಹಿಳೆಯರ 
ಎಂಬ ಉನ್ಮಾದದ ತತ್ವ ಇಲ್ಲಿ ಕೆಲಸ ಮಾಡುತ್ತಿದೆ. ನಾಡು ಮುಖ್ಯ ಪ್ರಮಾಣವನ್ನು ಪ್ರಸ್ತುತ ಅಧ್ಯಯನಕ್ಕಾಗಿ ಇಲ್ಲಿ ನೀಡಲಾಗಿದೆ. 
ಮತ್ತು ಮೊದಲು, ನಿಜ. ಆದರೆ ನಾಡವರಿಲ್ಲದೆ ನಾಡು ಇರಲು - ಕೋಷ್ಟಕ - ೧ರಲ್ಲಿ ತೋರಿಸಿರುವಂತೆ ಐದು ರಾಜ್ಯಗಳ ಪೈಕಿ ಕಾಣೆಯಾದ ಮಹಿಳೆಯರು 
ಸಾಧ್ಯವೆ ! ನಾಡವರ ಜೊತೆಗೆ ನಾಡಿನ ಬದುಕು ಸಮೃದ್ಧವಾಗಬೇಕು. ಅತ್ಯಧಿಕ ಪ್ರಮಾಣದಲ್ಲಿ ಗುಜರಾತ್ ರಾಜ್ಯದಲ್ಲಿದ್ದಾರೆ. ಅಲ್ಲಿನ ಒಟ್ಟು ಮಹಿಳೆಯರ ಸಂಖ್ಯೆಯಲ್ಲಿ 
ಆದರೆ ಗುಜರಾತಿನ ಅಭಿವೃದ್ಧಿ ಮಾದರಿಯಲ್ಲಿ ನಾಡವರು ನಾಡಿನ ಕಾಣೆಯಾದ ಮಹಿಳೆಯರ ಪ್ರಮಾಣ ಶೇ . ೮. ೭೯ . ಇದು ತಮಿಳುನಾಡಿನಲ್ಲಿ ಅತ್ಯಂತ 
ಮುಂದೆ ಎರಡನೆಯವರಾಗಿಬಿಡುತ್ತಾರೆ. ಇದರ ಬಗ್ಗೆ ನಾವು ಕಡಿಮೆಯಿದೆ ( ೦.೩೫). ಕೇರಳ ರಾಜ್ಯದಲ್ಲಿ ಮಹಿಳೆಯರ ಸಂಖ್ಯೆಯು ಪುರುಷರ ಸಂಖ್ಯೆಗಿಂತ 
ಎಚ್ಚರದಿಂದಿರಬೇಕು. 

ಅಧಿಕವಿರುವುದರಿಂದ ಅಲ್ಲಿ ಮಹಿಳೆಯರು ಕಾಣೆಯಾಗುವ ಪ್ರಮೇಯ ಬರುವುದಿಲ್ಲ. ಹೀಗೆ 
ಭಾಗ - ೨ 

ಗುಜರಾತ್ ರಾಜ್ಯದಲ್ಲಿ ಮಹಿಳೆಯರ ಸ್ಥಿತಿಗತಿಯು ಉಳಿದ ರಾಜ್ಯಗಳಾದ ಕೇರಳ , ಕರ್ನಾಟಕ , 
ಲಿಂಗ ಸಮಾನತೆಯ ರಾಜಕಾರಣ 

ಗೋವಾ ಮತ್ತು ತಮಿಳುನಾಡು ರಾಜ್ಯಗಳಿಗೆ ಹೋಲಿಸಿದರೆ ಉತ್ತಮವಾಗೇನಿಲ್ಲ. ಈ ಹಿನ್ನೆಲೆಯಲ್ಲಿ 
- ಕೇರಳ, ತಮಿಳುನಾಡು, ಗೋವಾ, ತ್ರಿಪುರ , ಸಿಕ್ಕಿಂ ರಾಜ್ಯಗಳ ಅದನ್ನು ಉತ್ತಮವಾದ ಅಭಿವೃದ್ಧಿ ಮಾದರಿಯೆಂದು ಒಪ್ಪಿಕೊಳ್ಳುವುದು ಕಷ್ಟಸಾಧ್ಯ . ಈ ವಿಷಯ 
ಅಭಿವೃದ್ಧಿ ಮಾದರಿಗಳು ಮಹಿಳಾ - ಸ್ಪಂದಿ ಮಾದರಿಗಳಾಗಿವೆ. ದಲ್ಲಿಯೂ ಕೇರಳ ಎಲ್ಲ ರಾಜ್ಯಗಳನ್ನು ಮೀರಿಸುವ ಸ್ಥಿತಿಯಲ್ಲಿದೆ. ಆದರೆ ಇಂದು ಗುಜರಾತಿನ 
ಗುಜರಾತಿನದ್ದು ವೀರಾವೇಷ ದ ಮಾದರಿಯಾಗಿದೆ. ವೀರಾವೇಷದ ಮಾದರಿಯ ಬಗ್ಗೆ ಎಲ್ಲರೂ ಮಾತನಾಡುತ್ತಿದ್ದಾರೆ. ಕೇರಳದ ಸಾಧನೆಯ ಬಗ್ಗೆ ಯಾರೂ ಗಮನ 
ಪರಿಭಾಷೆ ಎಲ್ಲಿರುತ್ತದೋ ಅಲ್ಲಿ ಲಿಂಗ ಸಮಾನತೆಗೆ ಆದ್ಯತೆ ದೊರೆಯು ನೀಡುತ್ತಿಲ್ಲ. ಈ ಸಂಗತಿಗಳನ್ನು ವಿವೇಚನಾಶೀಲರಾದ ಮತದಾರರು ಗಮನಿಸಬೇಕು. 
ವುದಿಲ್ಲ. ವೀರಾವೇಷ ಅನ್ನುವುದೇ ಲಿಂಗ ತಾರತಮ್ಯದ ನುಡಿ ( ಸೆಕ್ಸಿ 
ಡಿಸೆಂಬರ್ ೨೦೧೩ - 

- ಹೊಸತು ೧೯ 


ಅನುಪಾತ ಹೆಣ್ಣು ಶಿಶುಗಳಿಗೆ ಅಪಾಯಕಾರಿಯಾಗಿರುವ ರಾಜ್ಯಗಳ ಅವರೋಹಣ 

ಭಾಗ - ೩ 
ಪಟ್ಟಿಯಲ್ಲಿ ಗುಜರಾತಿನ ಸ್ಥಾನ ಆರನೆಯದಾದರೆ ಕರ್ನಾಟಕದ್ದು ೧೪ ಮತ್ತು ಬಹುಳಾಕಾರಿ ಅಭಿವೃದ್ಧಿ ಮಾದರಿಗಳು 
ಕೇರಳದ್ದು ೧೯ನೆಯದು. ಅಂದರೆ ಲಿಂಗ ಅಸಮಾನತೆ ತೀವ್ರವಾಗಿರುವ ರಾಜ್ಯಗಳಲ್ಲಿ - ನಮ್ಮ ದೇಶದಲ್ಲಿ ವಿವಿಧ ರಾಜ್ಯಗಳು ವಿವಿಧ ಬಗೆಯ ಅಭಿವೃದ್ಧಿ 
ಗುಜರಾತ್ ಮುಖ್ಯ ಸ್ಥಾನದಲ್ಲಿದೆ ( ಅನುಬಂಧ- ೩), ಲಿಂಗ ಸಮಾನತೆಯಲ್ಲಿ ಮಾದರಿಗಳನ್ನು ಅನುಸರಿಸುತ್ತಿವೆ. ಅವು ಆಯಾ ರಾಜ್ಯಗಳ ಚರಿತ್ರೆ, ಭೂಗೋಳ, 
ಕೇರಳ, ತಮಿಳುನಾಡು, ಗೋವಾ, ಕರ್ನಾಟಕ ರಾಜ್ಯಗಳು ಗುಜರಾತಿಗಿಂತ ಉತ್ತಮ ರಾಜಕಾರಣ, ಸಾಮಾಜಿಕ ವ್ಯವಸ್ಥೆ, ಸಂಪನ್ಮೂಲ ನಿಕ್ಷೇಪ ಮುಂತಾದ 
ಸ್ಥಾನದಲ್ಲಿವೆ (ವಿವರಗಳಿಗೆ ನೋಡಿ: ದಿ ಹಿಂದು. ಗುರುವಾರ , ಸೆಪ್ಟೆಂಬರ್ ೨೬ , ಸಂಗತಿಗಳನ್ನು ಅವಲಂಬಿಸಿರುತ್ತವೆ. ಬೃಹತ್ ಉಪಖಂಡದೋಪಾದಿಯಲ್ಲಿರುವ 
೨೦೧೩ , ಪು : ೧೫), ಅಭಿವೃದ್ಧಿಯಲ್ಲಿ ಲಿಂಗ ಸಮಾನತೆಗೆ ನಿರ್ಣಾಯಕ | ಭಾರತದಲ್ಲಿ ಏಕಘನ ಅಭಿವೃದ್ಧಿ ಮಾದರಿಯೊಂದಿರಲು ಸಾಧ್ಯವಿಲ್ಲ ಮತ್ತು ಅದು 
ಪಾತ್ರವಿದೆ. ವಿಶ್ವಸಂಸ್ಥೆಯು ತನ್ನ ೨೦೧೨ರ ವಿಶ್ವ ಅಭಿವೃದ್ಧಿ ವರದಿಯಲ್ಲಿ ಲಿಂಗ | ಸಾಧುವೂ ಅಲ್ಲ. ಏಕಘನ ಸಂಸ್ಕೃತಿ ಅನ್ನುವುದು ಒಕ್ಕೂಟ ವ್ಯವಸ್ಥೆಗೆ ಅಪಾಯಕಾರಿ 
ಸಮಾನತೆಯನ್ನು ಸ್ಮಾರ್ಟ್ ಎಕನಾಮಿಕ್ಸ್ ಎಂದು ಕರೆದಿದೆ. ಯುಎನ್ಡಿಪಿಯು ಯಾದುದು. ಗುಜರಾತ್ ಅಭಿವೃದ್ಧಿ ಮಾದರಿಯು ಇಂತಹ ಏಕಘನ ಆಕೃತಿಯ 
ತನ್ನ ೧೯೯೫ರ ಮಾನವ ಅಭಿವೃದ್ಧಿ ವರದಿಯಲ್ಲಿ ಅಭಿವೃದ್ಧಿಯು ಮಹಿಳೆಯರನ್ನು ಮಾದರಿಯಾಗಿದೆ. ಅದು ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಅಪಾಯಕಾರಿಯಾಗಿದೆ. 
ಒಳಗೊಳ್ಳದಿದ್ದರೆ ಅದಕ್ಕೆ ಅಪಾಯ ತಪ್ಪಿದ್ದಲ್ಲ ಎಂದು ಎಚ್ಚರಿಸಿದೆ. ಅಂದರೆ ಅದು | ನಮ್ಮ ದೇಶದಲ್ಲಿ ವಿವಿಧ ಬಗೆಯ ಅಭಿವೃದ್ಧಿ ಮಾದರಿಗಳಿವೆ. ಈ ವಿನ್ಯಾಸವು 
ಪ್ರಮುಖ ಆರ್ಥಿಕ ಸೂಚಿ. ಈ ವಿಷಯದಲ್ಲಿ ಗುಜರಾತ್ ಮಾದರಿ ಅನುಕರಣೀಯ ರಾಷ್ಟ್ರಮಟ್ಟದಲ್ಲಿ ಉಂಟಾಗುವ ಕುಸಿತ/ ಬಿಕ್ಕಟ್ಟನ್ನು ಎದುರಿಸಲು ಅನುಕೂಲವಾಗಿದೆ. 
ವಾದುದೇನಲ್ಲ. ಈ ಮಾದರಿಯಲ್ಲಿ ಮಹಿಳೆಯರನ್ನು ಕೇವಲ ತಾಯಿ ಯಾಗಿ ಮಾತ್ರ - ರಾಷ್ಟ್ರದ ಒಂದು ಭಾಗದಲ್ಲಿ ಕುಸಿತ/ ಬಿಕ್ಕಟ್ಟು ಸಂಭವಿಸಿದರೆ ಅದನ್ನು 
ಮನ್ನಿಸಲಾಗುತ್ತದೆ ವಿನಾ ಒಬ್ಬ ವ್ಯಕ್ತಿಯಾಗಿಯಲ್ಲ. ಈ ಮಾದರಿಯಲ್ಲಿ ಮಹಿಳೆಗೆ ಇನ್ನೊಂದು ಭಾಗದಲ್ಲಿನ ಬೆಳವಣಿಗೆ ಮೂಲಕ ಸರಿದೂಗಿಸಬಹುದು. ಏಕಘನ 
`ಗೃಹಿಣಿ ಯಾಗಿ ಸ್ಥಾನವಿದೆ ವಿನಾ ವ್ಯಕ್ತಿಯಾಗಿ ಅಲ್ಲ. ಈ ಮಾದರಿಯ ಬಗ್ಗೆ ಆಕೃತಿಯ ಮಾದರಿಯಲ್ಲಿ ಇದು ಸಾಧ್ಯವಿಲ್ಲ. ನಮ್ಮ ಮಾರುಕಟ್ಟೆ, ನಮ್ಮ 
ಉತ್ಸಾಹದಿಂದ ಮಾತನಾಡುವವರು ಇದರ ಬಗ್ಗೆ ಗಮನ ಹರಿಸಬೇಕು. ಲಿಂಗ ಉತ್ಪಾದನಾ ವ್ಯವಸ್ಥೆ, ಅನುಭೋಗ ಸ್ವರೂಪ ಕೇವಲ ಬೃಹತ್ ಸ್ವರೂಪದ್ದು 
ಅಸಮಾನತೆ ಅನ್ನುವುದು ಕೇವಲ ಮಹಿಳೆಯರು ಮತ್ತು ಪುರುಷರ ನಡುವಿನ ಮಾತ್ರವಲ್ಲ. ಅವು ವೈವಿಧ್ಯಮಯವಾಗಿವೆ. ಇದನ್ನು ಮೂಲೆ ಗುಂಪು ಮಾಡಿ ಇಡೀ 
ಅಸಮಾನತೆ ಮಾತ್ರವಲ್ಲ. ಅದು ಉನ್ನತ ವರ್ಗದ ಮಹಿಳೆಯರು ಮತ್ತು ಕೆಳವರ್ಗದ ದೇಶ ಗುಜರಾತ್ ಅಭಿವೃದ್ಧಿ ಮಾದರಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು 
ಮಹಿಳೆಯರ ನಡುವಿನ ಅಸಮಾನತೆಯನ್ನು ಗಮನಿಸುವ ಅಗತ್ಯವಿದೆ. 

ವಾದ ಮಾಡಿದರೆ ಅದನ್ನು ಒಪ್ಪುವುದು ಸಾಧ್ಯವಿಲ್ಲ. ಬಹುಳತೆಯಲ್ಲಿ 


ಮೋದಿಕುರಿತಂತೆ ಎನ್ . ರಾಮ್ ಅವರ ವ್ಯಾಖ್ಯಾನ 
ಖ್ಯಾತ ಚಿಂತಕ ಮತ್ತು ಪತ್ರಕರ್ತ ಎನ್ . ರಾಮ್ ಪ್ರಕಾರ ನಮ್ಮ ಸಂವಿಧಾನದಲ್ಲಿನ 
“ ಯಾರು ಯಾರಿಗೂ ಹೆಚ್ಚು ಸಮಾನರಲ್ಲ, ಅಥವಾ ಕಡಿಮೆ ಸಮಾನರಲ್ಲ ಎಂಬ ತತ್ವದ 
ಆಧಾರದಲ್ಲಿ ನರೇಂದ್ರ ಮೋದಿ ಅವರ ಪ್ರಧಾನ ಮಂತ್ರಿತ್ವವು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ 
ಮತ್ತು ಜಾತ್ಯತೀತ ಮೌಲ್ಯಕ್ಕೆ ಅಪಾಯಕಾರಿಯಾಗುತ್ತದೆ. 
ಅಮೆರಿಕೆಯು ಮೋದಿ ಅವರಿಗೆ ವೀಸಾ ಏಕೆ ನೀಡಲಿಲ್ಲ ! 

ಅಮೆರಿಕೆಯು ಮೋದಿ ಅವರಿಗೆ ೨೦೦೫ರಲ್ಲಿ ರಾಜತಾಂತ್ರಿಕ ವೀಸಾ ನೀಡಲಿಲ್ಲ. ಅಮೆರಿಕಾ 
ಸರ್ಕಾರವು ತನ್ನ ದೇಶದ ಕಾನೂನಿನ ಚೌಕಟ್ಟಿನಲ್ಲಿ ಅಂತಹ ತೀರ್ಮಾನವನ್ನು ತೆಗೆದು 
ಕೊಂಡಿತ್ತು. ಅಲ್ಲಿನ ಕಾನೂನಿನ ಪ್ರಕಾರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಯಾರು ಉಲ್ಲಂಘಿಸಿರುತ್ತಾರೋ 
ಅಥವಾ ಅಂತಹ ಉಲ್ಲಂಘನೆಗೆ ಜವಾಬುದಾರರಾಗಿರುತ್ತಾರೋ ಅಂತಹ ವಿದೇಶಿ ಅಧಿಕಾರಿಗಳು 
ಅಮೆರಿಕೆಯ ವೀಸಾಗೆ ಅರ್ಹರಾಗುವುದಿಲ್ಲ. ವಾಸ್ತವವಾಗಿ ಯಾರೂ ಕೂಡ ನರೇಂದ್ರ ಮೋದಿ 

ಅವರನ್ನು ವೈಯಕ್ತಿಕವಾಗಿ ವಿರೋಧಿ 
ಸುತ್ತಿಲ್ಲ. ಅವರು ಮತ್ತು ಅವರ ಪಕ್ಷವು 
ಪ್ರತಿನಿಧಿಸುತ್ತಿರುವ ಲೋಕದೃಷ್ಟಿ ಮತ್ತು ಮೌಲ್ಯ ಪ್ರಪಂಚಗಳನ್ನು ಹಾಗೂ ಅವರ ನೀತಿಗಳನ್ನು ವಿರೋಧಿಸಲಾಗುತ್ತಿದೆ. 

ಈ ವಿಕಾಸ ಪುರುಷನನ್ನು ಬಹುಪಾಲು ಜನರು ವಿರೋಧಿಸುವುದಕ್ಕೆ ಅನೇಕ ಕಾರಣಗಳಿವೆ : 

೧ . ಜನರಿಗೆ ಮನವರಿಕೆಯಾಗಿರುವಂತೆ ಮೋದಿ ಅವರು ವಿಭಜನಕಾರಿ ವ್ಯಕ್ತಿಯಾಗಿದ್ದಾರೆ. ಅವರ ವಿಭಜನಾ 
ವ್ಯಕ್ತಿತ್ವವನ್ನು ಗುಜರಾತಿನ ೨೦೦೨ರಲ್ಲಿನ ಮುಸ್ಲಿಮರ ಹತ್ಯಾಕಾಂಡದಲ್ಲಿ ಅವರ ಸರ್ಕಾರ ವಹಿಸಿದ ಪಾತ್ರದ 
ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಅಂದು ನಡೆದ ಹತ್ಯಾಕಾಂಡ ಮತ್ತು ಹಿಂಸೆಯ ಅನುಭವದಿಂದ ಮತ್ತು 
ಮಾನಸಿಕ ಯಾತನೆಯಿಂದ ಹೊರ ಬರಲು ಅಲ್ಲಿನ ಮುಸ್ಲಿಮರಿಗೆ ಇನ್ನೂ ಸಾಧ್ಯವಾಗಿಲ್ಲ. 

೨ . ಗುಜರಾತಿನಲ್ಲಿ ಫೆಬ್ರವರಿ - ಮಾರ್ಚ್ ೨೦೦೨ರಲ್ಲಿ ನಡೆದ ಬೃಹತ್ ಹತ್ಯಾಕಾಂಡಕ್ಕೆ ಜವಾಬುದಾರರು 
ಯಾರು ಎಂಬುದು ಅಲ್ಲಿನ ಸರ್ಕಾರ ನಡೆಸಿದ ವಿಚಾರಣೆ - ತನಿಖೆಯಿಂದ ತಿಳಿದುಬರಲಿಲ್ಲ. ಅದು ಸರ್ವೋಚ್ಚ 

ನ್ಯಾಯಾಲಯದ ಮಧ್ಯಪ್ರವೇಶದಿಂದ ಬಹಿರಂಗವಾಯಿತು. 
೩ . ಅಂದು ನಡೆದ ಹತ್ಯಾಕಾಂಡದ ಬಗ್ಗೆ ಇಂದಿಗೂ ಮೋದಿ ಅವರಿಗೆ ಪಶ್ಚಾತ್ತಾಪವಾಗಿಲ್ಲ ಮತ್ತು ಅದರ ಬಗ್ಗೆ ಕ್ಷಮೆ ಯಾಚಿಸುವ ಕನಿಷ್ಠ ಆತ್ಮ ನಿರೀಕ್ಷಣೆಯನ್ನೂ 
ಅವರು ತೋರಿಸುತ್ತಿಲ್ಲ. 

೪. ಗುಜರಾತಿನಲ್ಲಿ ೨೦೦೨ರಲ್ಲಿ ನಡೆದ ಹತ್ಯಾಕಾಂಡವು ಕೇವಲ ಕಾನೂನಾತ್ಮಕ ಅಥವಾ ರಾಜಕೀಯ ವೈಫಲ್ಯ ಮಾತ್ರವಾಗಿರದೆ ಅದು ಮೂಲತಃ ನೈತಿಕ ವೈಫಲ್ಯವಾಗಿದೆ. 

ಈ ಹಿನ್ನೆಲೆಯಲ್ಲಿ ನಾವು ೨೦೧೪ರ ಪ್ರಧಾನ ಮಂತ್ರಿ ಉಮೇದುವಾರರಾಗಿರುವ ವ್ಯಕ್ತಿಯನ್ನು ನೋಡಬೇಕಾಗುತ್ತದೆ ( ಎನ್ . ರಾಯ್ ಅವರ ಲೇಖನದ ಆಯ್ದ 
ಭಾಗಗಳ ಸಂಕ್ಷಿಪ್ತ ವಿವರಣೆ ಇಲ್ಲಿದೆ ). 

( ದಿ ಹಿಂದು, ನವೆಂಬರ್ ೬ , ೨೦೧೩ , ಬುಧವಾರ, ಪು : ೮) 


ಹೊಸತು ೨೦ - 


ಡಿಸೆಂಬರ್ ೨೦೧೩ 


* 


ಬಿಂಗದಲ್ಲಿ 


ಕನಕ +++ 


ನಾಡಿದ್ದು ಇನ್ನೊಂದು: 


ಅನುಬಂಧ - ೧ 
ಆಯ್ದ ರಾಜ್ಯಗಳು 

ಮಾನವ ಅಭಿವೃದ್ಧಿ ಸೂಚ್ಯಂಕ : | ಮಾನವ ಅಭಿವೃದ್ಧಿ ಸೂಚ್ಯಂಕ : ಲಿಂಗ ಅನುಪಾತ : 
೧೯೯೯ - ೨೦೦೦ ೨೦೦೭ - ೨೦೦೮ 

೨೦೧೧ 
ಕೇರಳ ೦ .೬೭೭ ( ೨) ೦ . ೭೯೦ ( ೧) 

೧೦೮೪ 
ಗುಜರಾತ್ ೦ . ೪೬೬ ( ೧೦) 

೦ . ೫೨೭ ( ೧೧) 

೯೧೯ 
ಕರ್ನಾಟಕ ೦ . ೪೩೨ ( ೧೨ ) 

೦ .೫೧೯ ( ೧೨) 

೯೭೩ 
ಗೋವಾ ೦ . ೫೯೫ ( ೩ ) 

೦ .೬೧೭ ( ೪ ) 

೯೭೩ 
ತಮಿಳುನಾಡು ೦ .೪೮೦ ( ೮) 

೦ .೫೭೦ ( ೮) | 

೯೯೬ 
ಭಾರತ ೦ .೩೮೭ 

೦ . ೪೬೭ 

೯೪೩ 
ಮೂಲ: ಇಂಡಿಯನ್ ನ್ಯೂಮನ್ ಡೆವಲಪ್‌ಮೆಂಟ್ ರಿಪೋರ್ಟ್- ೨೦೧೧, ಆಕ್ಸ್‌ಫರ್ಡ್ ಯೂನಿವರ್ಸಿಟಿ ಪ್ರೆಸ್. 

ಇಂದು ಕೊಡಗು 
ನವದೆಹಲಿ, ಪುಟ ೨೪, ( ೨) ಸೆನ್ಸಸ್ ಆಫ್ ಇಂಡಿಯಾ ೨೦೧೧. ಪ್ರೈಮರಿ ಸೆನ್ಸಸ್ ಅಬ್‌ಸ್ಪಾಕ್ಸ್ , ಕರ್ನಾಟಕ 
ಸಿರೀಸ್ – ೩೦ . ಪುಟ ೧೮. 

ನಾಳೆ ತುಳುನಾಡು 
ಟಿಪ್ಪಣಿ: ( ೧) ಆವರಣದಲ್ಲಿನ ಅಂಕಿಗಳು ರಾಷ್ಟ್ರದಲ್ಲಿ ರಾಜ್ಯಗಳ ಶ್ರೇಣಿಯಲ್ಲಿ ಸಂಬಂಧಿಸಿದ ರಾಜ್ಯದ ಸ್ಥಾನವನ್ನು 
ತೋರಿಸುತ್ತವೆ. ( ೨) ಪಟ್ಟಿಯಲ್ಲಿ ತೋರಿಸಿರುವಂತೆ ೧೯೯೯ - ೨೦೦೦ದಿಂದ ೨೦೦೭ - ೨೦೦೮ರ ಅವಧಿಯಲ್ಲಿ 
ಗುಜರಾತಿನ ಸ್ಥಾನ ೧೦ರಿಂದ ೧೧ಕ್ಕೆ ಇಳಿದಿದ್ದರೆ ಕರ್ನಾಟಕವು ತನ್ನ ಸ್ಥಾನವನ್ನು ೧೨ರಲ್ಲಿ ಕಾಯ್ದುಕೊಂಡಿದೆ. 

ವಿಂಗಡನೆ ತೀರವಿದು 
ಆದರೆ ಕೇರಳವು ಎರಡನೆಯ ಸ್ಥಾನದಿಂದ ಒಂದನೆಯ ಸ್ಥಾನಕ್ಕೆ ಏರಿದೆ. ಯಾವ ಮಾದರಿಯು ಇಲ್ಲಿ ಉತ್ತಮ ? 

ವಿನಂತಿಸುವಳು 
ಅನುಬಂಧ - ೨ 

ಕನ್ನಡಟ್ಟು ಕೈ ಮುಗಿದು| 
ಸಮಗ್ರ ದುಸ್ಥಿತಿ ಸೂಚ್ಯಂಕ 

=ಂಗೋಧಿ = 
- ನಮ್ಮ ದೇಶದ ೨೮ ರಾಜ್ಯಗಳ ದುಸ್ಥಿತಿ ಮಟ್ಟವನ್ನು ಮತ್ತು ಅದರ ಸ್ವರೂಪವನ್ನು ಗುರುತಿಸುವ ಕಾರ್ಯಕ್ಕಾಗಿ 
ಶ್ರೀ ರಘುರಾಮ್ ರಾಜನ್ ಅವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಲಾಗಿತ್ತು. ಅದು ಮಾಸಿಕ ತಲಾ 

ಹಿಟ್ಟು 
ಅನುಭೋಗ ವೆಚ್ಚ, ಶಿಕ್ಷಣ, ಆರೋಗ್ಯ, ಕೌಟುಂಬಿಕ ಆಸ್ತಿ, ಬಡತನದ ಪ್ರಮಾಣ , ಮಹಿಳಾ ಸಾಕ್ಷರತೆ, ಪ. ಜಾ . 
ಮತ್ತು ಪ . ಪಂ . ಗಳ ಜನಸಂಖ್ಯಾ ಪ್ರಮಾಣ , ನಗರೀಕರಣ , ಹಣಕಾಸು ಒಳಗೊಳ್ಳುವಿಕೆ ಮತ್ತು ಭೌತಿಕ ಸಂಪರ್ಕ 

ಸೌಂದರ್ಯವಿದೆ. ಅದು ಆರ್ಥಿಕವಾಗಿಯೂ 
ಎಂಬ ಹತ್ತು ಸೂಚಿಗಳನ್ನು ಆಧರಿಸಿ ದುಸ್ಥಿತಿ ಸೂಚ್ಯಂಕಗಳನ್ನು ಲೆಕ್ಕ ಹಾಕಿದೆ. ಈ ಸೂಚ್ಯಂಕದ ಮೌಲ್ಯ 

ಉಪಯುಕ್ತವಾದುದಾಗಿದೆ. ಬಹುಳತೆ ಅನ್ನುವುದು 
ಸೊನ್ನೆಯಿಂದ ಒಂದರವರೆಗಿರುತ್ತದೆ . ಸೊನೆಗೆ ಹತಿರ ಇರುವ ರಾಜ. ಗಳಲಿ ದುಸಿತಿ ಕಡಿಮೆಯಿರುತ್ತದೆ. ಎಲಿ ಶಕ್ತಿಯ ಒಂದು ಸಂಗತಿಯೇ ವಿನಾ ದೌರ್ಬಲ್ಯದ 
ಸೂಚ್ಯಂಕದ ಮೌಲ್ಯ ಒಂದಕ್ಕೆ ಹತ್ತಿರ ಇರುತ್ತದೋ ಆ ರಾಜ್ಯದ ದುಸ್ಥಿತಿಯು ಅಧಿಕ ಎಂದು ತಿಳಿಯಬೇಕು. 

ಸಂಗತಿಯಲ್ಲ. 
ಆರೋಹಣ ಕ್ರಮದಲ್ಲಿ ೨೮ ರಾಜ್ಯಗಳ ದುಸ್ಥಿತಿ ಸೂಚ್ಯಂಕಗಳನ್ನು ನೀಡಲಾಗಿದೆ. 

ಎಡಪಂಥೀಯ ಅಭಿವೃದ್ಧಿ ಮಾದರಿ 

ಇಂದು ಎಡಪಂಥೀಯ ಅಭಿವೃದ್ಧಿ ಮಾದರಿ 
ಸಮಗ್ರ ದುಸ್ಥಿತಿ ಸೂಚ್ಯಂಕ - ೨೦೧೨ 

ಅನ್ನುವುದು ಮೂಲದಲ್ಲಿ ಇದ್ದಂತೆ ಶುದ್ಧವಾಗಿ 
ಅಭಿವೃದ್ಧಿ ಹೊಂದಿದ ರಾಜ್ಯಗಳು ಅತಿ ಹಿಂದುಳಿದ ರಾಜ್ಯಗಳು ಅತ್ಯಂತ ಹಿಂದುಳಿದ ರಾಜ್ಯಗಳು 

ಉಳಿದಿಲ್ಲ. ಅದು ಸಾಕಷ್ಟು ಹೊಸ ಸಂಗತಿಗಳನ್ನು 
ಸೂಚ್ಯಂಕದ ಮೌಲ್ಯ ೦.೪ಕ್ಕಿಂತ ಸೂಚ್ಯಂಕದ ಮೌಲ್ಯ ೦. ೪ಕ್ಕಿಂತ ಸೂಚ್ಯಂಕದ ಮೌಲ್ಯ ೦. ೬ಕ್ಕಿಂತ 

ತನ್ನೊಳಗೆ ಸೇರಿಸಿಕೊಂಡಿದೆ. ಕೇರಳ ಮತ್ತು ತ್ರಿಪುರ 
ಕಡಿಮೆ ( < 0. ೪) ಅಧಿಕ ಮತ್ತು ೦. ೬ಕ್ಕಿಂತ ಕಡಿಮೆ ಅಧಿಕ ( > ೦. ೬ ) 

ರಾಜ್ಯಗಳು ಎಡಪಂಥೀಯ ಅಭಿವೃದ್ದಿ 
(> ೦.೪ ಮತ್ತು < ೦.೬ ) 

ಮಾದರಿಯನ್ನು ಅನುಸರಿಸಿಕೊಂಡು ಜನರ ಬದುಕನ್ನು 

ಸಮೃದ್ಧಗೊಳಿಸುವುದರಲ್ಲಿ ಯಶಸ್ವಿಯಾಗಿವೆ. ಅದೇ 
| ಗೋವಾ ೦ .೦೪೫ | ಹಿಮಾಚಲಪ್ರದೇಶ ೦ .೪೦೪ | ರಾಜಸ್ಥಾನ್ ೦.೬೨೮ 

ರೀತಿಯಲ್ಲಿ ಜನರನ್ನು ಪ್ರಧಾನ ಧಾರೆಯಲ್ಲಿಟ್ಟುಕೊಂಡು 
ಕೇರಳ ೦ . ೦೯೫ ಸಿಕ್ಕಿಮ್ ೦. ೪೩೦ | ಉತ್ತರಪ್ರದೇಶ ೦ .೬೩೮ 

ಅಭಿವೃದ್ಧಿಯನ್ನು ನಿರ್ವಹಿಸುತ್ತಿರುವ ತಮಿಳುನಾಡು 
ತಮಿಳುನಾಡು ೦ .೩೪೧ ಕರ್ನಾಟಕ ೦ . ೪೫೩ | ಮೇಘಾಲಯ ೦. ೬೯೩ 

ಜನರ ಬದುಕನ್ನು ಉತ್ತಮಪಡಿಸುವಲ್ಲಿ ಯಶಸ್ವಿ 
ಪಂಜಾಬ್ ೦ .೩೪೫. ತ್ರಿಪುರ 

೦ . ೪೭೪ ಅಸ್ಸಾಮ್ ೦ .೭೦೭ ಯಾಗಿದೆ. ಇಲ್ಲಿ ವೀರಾವೇಷದ, ತೊಡೆ ತಟ್ಟುವ, 
ಮಹಾರಾಷ್ಟ್ರ ೦. ೩೫೨ ಗುಜರಾತ್ ೦ . ೪೯೧ | ಅರುಣಾಚಲಪ್ರದೇಶ ೦. ೭೨೯ ತೋಳೇರಿಸುವ ಕ್ರಮದ ಪರಿಭಾಷೆಗೆ ಅವಕಾಶವಿಲ್ಲ. 
ಉತ್ತರಾಕಾಂಡ ೦ .೩೮೩ ಮಿಜೋರಾಮ್ ೦ . ೪೯೫ | ಜಾರ್ಖಂಡ್ ೦ . ೭೪೬ 

ಕೇರಳದ್ದು ಮೂಲಭೂತವಾಗಿ ಜನರನ್ನು ಒಳಗೊಳ್ಳುವ 
ಹರಿಯಾಣ ೦. ೩೯೫ | ಜಮ್ಮು ಮತ್ತು ಕಾಶ್ಮೀರ ೦.೫೦೪ || ಛತ್ತೀಸ್‌ಗಡ 

ಅಭಿವೃದ್ಧಿ ಮಾದರಿ. ಯಾವುದೋ ಒಂದು ಧರ್ಮ 
೦ . ೭೫೨ 

ದವರಿಗೆ ಮಾತ್ರ ಭಾರತದಲ್ಲಿ ಅವಕಾಶವಿದೆ ಅನ್ನುವ 
ಆಂಧ್ರಪ್ರದೇಶ ೦.೫೨೧ | ಮಧ್ಯಪ್ರದೇಶ ೦ . ೭೫೯. 

ವಿಚ್ಛಿದ್ರಕಾರಿ ಮಾದರಿಯಿಂದ ಜನರ ಬದುಕನ್ನು 
ನಾಗಾಲ್ಯಾಂಡ್ ೦ .೫೪೬ | ಬಿಹಾರ 

೦ . ೭೬೫ 

ಸಮೃದ್ಧಪಡಿಸುವುದು ಸಾಧ್ಯವಿಲ್ಲ. ಮಹಿಳೆಯರಿಗೆ, 
ಪಶ್ಚಿಮ ಬಂಗಾಳ ೦ .೫೫೧ | ಒರಿಸ್ಸಾ 

೦ . ೭೯೮ 

ವಂಚಿತರಿಗೆ, ಅಂಚಿನಲ್ಲಿರುವವರಿಗೆ, ಹಿಂದುಳಿದವರಿಗೆ, 
ಮಣಿಪುರ ೦. ೫೭೧ | - 

ಅಲ್ಪಸಂಖ್ಯಾತರಿಗೆ ಅಭಿವೃದ್ಧಿಯು ಅರ್ಥಪೂರ್ಣ 
ಟಿಪ್ಪಣಿ : ಮುಂದುವರಿದ ರಾಜ್ಯಗಳ ಪಟ್ಟಿಯಲ್ಲಿ ಏಳು ರಾಜ್ಯಗಳಿವೆ. ಕೇರಳ ಎರಡನೆಯ ಸ್ಥಾನದಲ್ಲಿದ್ದರೆ ತಮಿಳುನಾಡು 

ವಾಗಿರಬೇಕು. ಆದರೆ ಗುಜರಾತ್ ಅಭಿವೃದ್ಧಿ 
ಮೂರನೆಯ ಸ್ಥಾನದಲ್ಲಿದೆ. ಈ ಗುಂಪಿನಲ್ಲಿ ಗುಜರಾತ್ ಇಲ್ಲ. ಎರಡನೆಯ ಹಿಂದುಳಿದ ರಾಜ್ಯಗಳ ಪಟ್ಟಿಯಲ್ಲಿ ಹನ್ನೊಂದು ಮಾದರಿಯಲ್ಲಿ ಕಾರ್ಪೊರೇಟ್‌ ಪರಿಭಾಷೆಯನ್ನು 
ರಾಜ್ಯಗಳಿವೆ. ಅದರಲ್ಲಿ ಹಿಮಾಚಲ ಪ್ರದೇಶ, ಸಿಕ್ಕಿಂ, ಕರ್ನಾಟಕ ಮತ್ತು ತ್ರಿಪುರ ರಾಜ್ಯಗಳ ನಂತರ ಗುಜರಾತ್ ಬಳಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ನಾವು ಅಭಿವೃದ್ದಿ 
ಬರುತ್ತದೆ. ಅಂದಮೇಲೆ ಗುಜರಾತಿನ ಅಭಿವೃದ್ಧಿಯನ್ನು ಶ್ರೇಷ್ಠ ಮಾದರಿಯೆಂದು ಹೇಗೆ ಭಾವಿಸುವುದು ? ಮಾದರಿಯ ಬಗ್ಗೆ ಯೋಚಿಸಬೇಕು. ಅದು ರೆಟರಿಕ್ಕಿನ 
ಡಿಸೆಂಬರ್ ೨೦೧೩ – 

ಹೊಸತು ೨೧ 


ಅನುಬಂಧ - ೩ 

ಕೊಂಡಿದ್ದರೆ ಅದಕ್ಕೆ ಒಂದು ಪ್ರಬಲವಾದ ಕಾರಣವೆಂದರೆ ನೆಹರೂ 
ಲಿಂಗ ಅಸಮಾನತೆಯಲ್ಲಿ ರಾಜ್ಯಗಳ ಸ್ಥಾನ : ೨೦೧೧ 

ಅವಧಿಯಲ್ಲಿ ಅವರು ಆದ್ಯತೆಯ ಮೇಲೆ ಕಟ್ಟಿರುವ ಸಾರ್ವಜನಿಕ 
ಹೆಣ್ಣು ಶಿಶುಗಳ ಮರಣ ಪ್ರಮಾಣವು ಗಂಡು ಶಿಶುಗಳ ಲಿಂಗ ಅನುಪಾತ ಹೆಣ್ಣುಮಕ್ಕಳಿಗೆ ಉದ್ದಿಮೆಗಳು , ಮೂಲ ಸೌಲಭ್ಯಗಳು, ಶಿಕ್ಷಣ ವ್ಯವಸ್ಥೆ , ಸಂಪರ್ಕ 
ಮರಣ ಪ್ರಮಾಣಕ್ಕಿಂತ ಅಧಿಕವಿರುವ 

ಪ್ರತಿಕೂಲವಾಗಿರುವ ರಾಜ್ಯಗಳು ಜಾಲ, ಸಾರಿಗೆ ವ್ಯವಸ್ಥೆ ಇತ್ಯಾದಿ ಇತ್ಯಾದಿ. ನೆಹರೂ ಅವರನ್ನು 
ರಾಜ್ಯಗಳು ( ಅವರೋಹಣ ಕ್ರಮದಲ್ಲಿ) 

( ಅವರೋಹಣ ಕ್ರಮದಲ್ಲಿ) ಟೀಕಿಸುವುದು ಸುಲಭ. ಆದರೆ ಅವರು ತಮ್ಮ ಒಂದೂವರೆ ದಶಕಗಳ 
ಉತ್ತರಪ್ರದೇಶ 

ಹರಿಯಾಣ 

ಅಧಿಕಾರವಧಿಯಲ್ಲಿ ಭದ್ರವಾಗಿ ಕಟ್ಟಿ ನಿಲ್ಲಿಸಿರುವ ಆರ್ಥಿಕತೆಯ 
ಬಿಹಾರ | 

ಪಂಜಾಬ್ 

ಅಡಿಪಾಯ ಏನಿದೆ, ಅದನ್ನು ನಿರ್ಲಕ್ಷಿಸಲು ಬರುವುದಿಲ್ಲ. ನಮ್ಮ 

ದೇಶದಲ್ಲಿ ವೈಚಾರಿಕತೆ, ವಿಚಾರಶೀಲತೆಯ , ವೈಜ್ಞಾನಿಕತೆಯ 
ರಾಜಸ್ಥಾನ್ 

ಜಮ್ಮು ಮತ್ತು ಕಾಶ್ಮೀರ 

ಪ್ರಜ್ಞೆಯನ್ನು ಬಿತ್ತಿದವರು ನೆಹರೂ ಎಂಬುದನ್ನು ಆ ವಿಷಯದಲ್ಲಿನ 
ಗುಜರಾತ್ 

* ರಾಜಸ್ಥಾನ್ 

ಅವರ ಕೊಡುಗೆಗಳನ್ನು ನಾವು ಯಾವತ್ತೂ ಮರೆಯುವಂತಿಲ್ಲ. 
ಮಧ್ಯಪ್ರದೇಶ 

ಉತ್ತರಾಕಾಂಡ 

ಆಧುನಿಕ ಭಾರತದ ರೂವಾರಿ ನೆಹರೂ ಆಗಿದ್ದಾರೆ. 
ಛತ್ತೀಸ್‌ಗಡ 

ಗುಜರಾತ್ 

ಪ್ರಧಾನಿ ಅಭ್ಯರ್ಥಿಯಾಗಿರುವವರ ಅಭಿವೃದ್ಧಿ ನೀತಿ 
ತಮಿಳುನಾಡು 

ಮಹಾರಾಷ್ಟ್ರ 

ಸಿದ್ದಾಂತ ಏನು ? 
ಪಶ್ಚಿಮ ಬಂಗಾಳ 

ಉತ್ತರಪ್ರದೇಶ 

ಅಭಿವೃದ್ಧಿಯನ್ನು ಕುರಿತಂತೆ ಪ್ರಧಾನಮಂತ್ರಿ ಉಮೇದುವಾರ 
ಜಾರ್ಖಂಡ್ 

ಹಿಮಾಚಲಪ್ರದೇಶ 

ರಾಗಿರುವವರು ಮಾತನಾಡುತ್ತಿಲ್ಲ. ಒಂದು ಕಾಲಕ್ಕೆ ಇವರ ಪಕ್ಷವು 
ಪಂಜಾಬ್ 

ಮಧ್ಯಪ್ರದೇಶ 

ರಾಷ್ಟ್ರೀಯ ಸಮಾಜವಾದವನ್ನು ಪ್ರತಿಪಾದಿಸುತ್ತಿತ್ತು. ಇಂದು ಅದು 
ಮಹಾರಾಷ್ಟ್ರ 
ರಾಷ್ಟ್ರ 

ಒರಿಸ್ಸಾ 

ಅದರ ಬಗ್ಗೆ ಸೊಲ್ಲೆತ್ತುತ್ತಿಲ್ಲ. ಈಗ ಇವರ ಸೈದ್ಧಾಂತಿಕ ನಿಲುವೇನು ? 
ಹರಿಯಾಣ 

ಬಿಹಾರ | 

ಇವರ ಅಭಿವೃದ್ದಿ ಸಿದ್ಧಾಂತದಲ್ಲಿ ಬಂಡವಾಳ ಮತ್ತು ದುಡಿಯುವ 
ಉತ್ತರಾಕಾಂಡ 

ಆಂಧ್ರಪ್ರದೇಶ 

ವರ್ಗಗಳ ನಡುವಿನ ಸಂಬಂಧ ಯಾವ ಬಗೆಯದು ? ಕೃಷಿಗೆ 
ಕರ್ನಾಟಕ 

ಕರ್ನಾಟಕ 

ಸಂಬಂಧಿಸಿದಂತೆ ಇವರ ಆದ್ಯತೆಯು ನೀರಾವರಿಯೇ ಅಥವಾ 
ಒರಿಸ್ಸಾ 

ತಮಿಳುನಾಡು 

ಒಣಬೇಸಾಯವೇ ? ಭೂಮಾಲೀಕತ್ವ - ಭೂಮಿತಿಗಳ ಬಗ್ಗೆ ಇವರ 
ಆಂಧ್ರಪ್ರದೇಶ 

ಪಶ್ಚಿಮ ಬಂಗಾಳ 

ಧೋರಣೆಯೇನು ? ಖಾಸಗಿ ವಲಯ ಮತ್ತು ಸಾರ್ವಜನಿಕ 
ಅಸ್ಸಾಮ್ 

ಅಸ್ಸಾಮ್ 

ವಲಯಗಳ ಪಾತ್ರ ಮತ್ತು ಸ್ಥಾನಗಳ ಬಗ್ಗೆ ಇವರ ನೀತಿಯೇನು ? 
ಜಮ್ಮು ಮತ್ತು ಕಾಶ್ಮೀರ 

ಜಾರ್ಖಂಡ್ 

ಲಿಂಗ ಸಮಾನತೆ ಮತ್ತು ಅಭಿವೃದ್ಧಿಗಳ ನಡುವಿನ ಸಂಬಂಧದ 
ಹಿಮಾಚಲಪ್ರದೇಶ 

ಬಗ್ಗೆ ಇವರ ಅಭಿಪ್ರಾಯವೇನಿದೆ ? ಮಹಿಳೆಯರ ಕಾರ್ಯಕ್ಷೇತ್ರ 
ಕೇರಳ 

ಕೇವಲ ಮನೆ- ಕುಟುಂಬ ಎಂಬುದರಲ್ಲಿ ಇವರಿಗೆ ನಂಬಿಕೆ 
ಕೇರಳ 

ಛತ್ತೀಸ್‌ಗಡ 

ಇದೆಯೇ ? ಇವೆಲ್ಲ ಅಭಿವೃದ್ಧಿಗೆ ಸಂಬಂಧಿಸಿದ ತಾತ್ವಿಕ ಪ್ರಶ್ನೆಗಳು. 
ಟಿಪ್ಪಣಿ : ಪಟ್ಟಿಯ ಮೊದಲ ಭಾಗದಲ್ಲಿ ಹೆಣ್ಣು ಶಿಶುಗಳ ಮರಣ ಪ್ರಮಾಣ ಗಂಡು ಶಿಶುಗಳ ಮರಣ ಇವರಿಗೆ ಕಾಂಗ್ರೆಸ್ಸು ಹಟಾವೋ ಮುಖ್ಯವಾಗಿದೆಯೇ ವಿನಾ 
ಪ್ರಮಾಣಕ್ಕಿಂತ ಅಧಿಕವಿರುವ ರಾಜ್ಯಗಳನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿದೆ. ಈ ಪಟ್ಟಿಯಲ್ಲಿ ಬಡತನದ ನಿವಾರಣೆ, ಹಸಿವಿನ ನಿವಾರಣೆ ಮುಖ್ಯವಾಗುತ್ತಿಲ್ಲ. ಅವರ 
ಗುಜರಾತಿನ ಸ್ಥಾನ ನಾಲ್ಕನೆಯದು. ಆದರೆ ಈ ಬಗೆಯ ತಾರತಮ್ಯವು ಅತ್ಯಂತ ಕಡಿಮೆ ಪ್ರಮಾಣ ಸಮಾವೇಶಗಳಲ್ಲಿ ಇವುಗಳ ಬಗ್ಗೆ ಅವರು ತಮ್ಮ ಧೋರಣೆಯನ್ನು 
ಕೇರಳದಲ್ಲಿದೆ. ಅದೇ ರೀತಿಯಲ್ಲಿ ಪಟ್ಟಿಯ ಎರಡನೆಯ ಭಾಗದಲ್ಲಿ ಲಿಂಗ ಅನುಪಾತವು ಕೆಳಮಟ್ಟದಲ್ಲಿ ಮಂಡಿಸುತ್ತಿಲ್ಲ. ಇವುಗಳ ಬಗ್ಗೆ ಪ್ರಧಾನಮಂತ್ರಿಯಾಗಿ ಉಮೇದುವಾರ 
ಇರುವ ರಾಜ್ಯಗಳನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿದೆ. ಇಲ್ಲಿಯೂ ಗುಜರಾತ್ ಆರನೆಯ ಸ್ಥಾನದಲ್ಲಿ ರಾಗಿರುವವರು ಏಕೆ ಚರ್ಚೆ ಮಾಡುತ್ತಿಲ್ಲ ? ದೇಶಪ್ರೇಮಕ್ಕೆ 
ಇದ್ದರೆ ಕೇರಳ, ತಮಿಳುನಾಡು, ಕರ್ನಾಟಕ ಕೆಳತುದಿಯಲ್ಲಿವೆ. ಇವೆರಡೂ ಲಿಂಗ ಅಸಮಾನತೆಯನ್ನು ಸಂಬಂದಿಸಿದ ಉನಾದದಿಂದ -ಉದೇಗದಿಂದ ಅಬಿವದಿಯನು. 
ತೋರಿಸುವ ಸಂಗತಿಗಳಾಗಿವೆ. ಇಲ್ಲಿ ಗುಜರಾತಿನ ಸ್ಥಾನ ಹೇಳಿಕೊಳ್ಳುವ ಸ್ಥಿತಿಯಲ್ಲೇನು ಇಲ್ಲ. 

ಸಾಧಿಸಿಕೊಳ್ಳುವುದು ಸಾಧ್ಯವೇ ? ಇದರ ಬಗ್ಗೆ ಅವರು 
ಸಂಗತಿಯಲ್ಲ. ಗುಜರಾತಿನ ಮುಖ್ಯಮಂತ್ರಿ ಅವರನ್ನು ನಂಬುವುದಾದರೆ ಅವರ ಅಭಿವೃದ್ಧಿ ಮಾತನಾಡುತ್ತಿಲ್ಲ. ಇವರಿಗೆ ಬರಹಗಾರರು ಮತ್ತು ಬರವಣಿಗೆ ಬಗ್ಗೆ 
ಮಾದರಿಯು ಅವರ ರೆಟರಿಕ್ಕಿನಲ್ಲಿದೆಯೆ ವಿನಾ ಖಚಿತ ರೂಪದಲ್ಲಿಲ್ಲ. 

ಸಂಪೂರ್ಣವಾಗಿ ಅಪಥ್ಯ ಇರುವಂತೆ ಕಾಣುತ್ತದೆ. ಇವರ ಲಿಂಗ 
ಭಾಗ - ೪ 

ಸಮಾನತೆ, ಮಹಿಳಾ ಸಶಕ್ತಿಕರಣ, ಸಾಮಾಜಿಕ ಹೊರಗಣತನ 
ಮೋದಿ ಅಭಿವೃದ್ದಿ ಮೂಲದಲ್ಲಿರುವ ಸೈದ್ಧಾಂತಿಕ ನೆಲೆ ಯಾವುದು ? 

ಮುಂತಾದ ಸೂಕ್ಷ್ಮ ಸಮಸ್ಯೆಗಳ ಬಗ್ಗೆ ಇವರ ನಿಲುವೇನು ? ಅವರ 
ಈಗಾಗಲೆ ಹೇಳಿದಂತೆ ಈ ಮಾದರಿಯದು ತೊಡೆ ತಟುವ, ತೋಳೇರಿಸುವ ಮತ್ತು ಮಾತು - ಭಾಷಣಗಳಿಂದ ದೇಶ ಆರ್ಥಿಕವಾಗಿ ಸಮೃದ್ಧವಾಗಿ 
ವೀರಾವೇಷದ ಪರಿಭಾಷೆಯಾಗಿದೆ. ಅದರಲ್ಲಿ ಸತ್ತವೇನು ಇದ್ದಂತೆ ಕಾಣುವುದಿಲ್ಲ. ವಚನಕಾರರ ಬಿಟ್ಟರೆ, ಅದು ಸೂಪರ್ ಪವರ್ ಆಗಿಬಿಟ್ಟರೆ ಜನರ ಹಸಿವು, 
ಭಾಷೆಯಲ್ಲಿ ಹೇಳಬೇಕೆಂದರೆ ಇದು ಬರಿಯ ಮಾತಿನ ಬಳಕೆಯ ತೂತಜ್ಞಾನ ವಾಗಿದೆ. ಇದನ್ನು ಬಡತನ, ಚಾರಿತ್ರಿಕ ಅವಮಾನ, ಮಹಿಳೆಯರ ಶೋಷಣೆ 
ಅರ್ಥಪೂರ್ಣವಾಗಿ ನಗೆಯ ಮಾರಿತಂದೆ ಈ ಬಗೆಯ ಮಾತಿನ ಶೂರರನ್ನು ಕಂಡು . .. ಮಾತಿನ ಮುಂತಾದವು ತಮ್ಮಷ್ಟಕ್ಕೆ ತಾವೆ ಬಗೆಹರಿದುಬಿಡುತ್ತವೆ ಎಂಬುದು 
ಪಸರವ ಮುಂದೆ ಇಕ್ಕಿಕೊಂಡು ಮತ್ಯದ ವಕ್ತದಲ್ಲಿ ಗ್ರಾಸವ ಹಾಕುವನಂತೆ ಎಂದು ಹೇಳುತ್ತಾನೆ. ತಿಳಿದುಬರುತ್ತದೆ. ಆದರೆ ಆ ರೀತಿಯಲ್ಲಿ ನಡೆಯುವುದಿಲ್ಲ ಎಂಬುದು 
ಮಾತು ಮಾತಿಗೆ ೬೦ ವರ್ಷದ ಕಾಂಗ್ರೆಸ್ಸಿನ ಆಡಳಿತದ ಬಗ್ಗೆ ಮಾತನಾಡುತ್ತಾ ಅದು ಅಷ್ಟೂ ವರ್ಷ ಅಧ್ಯಯನಗಳಿಂದ ದೃಢಪಟ್ಟಿದೆ. ಜನರ ಭಾವನೆಗಳನ್ನು ಬಡಿದೆಬ್ಬಿಸು 
ಏನೂ ಮಾಡಿಲ್ಲ ಅನ್ನುವ ರೀತಿಯಲ್ಲಿ ಅದನ್ನು ಟೀಕಿಸುತ್ತಿದ್ದಾರೆ. ನಿಜ , ಅನೇಕ ವಿಷಯಗಳಲ್ಲಿ ವುದರಿಂದ ದೇಶವನ್ನು ಕಟ್ಟುವುದು ಸಾಧ್ಯವಿಲ್ಲ. ಸಮುದಾಯಗಳ 
ಕಾಂಗ್ರೆಸ್ಸು ಸೋತಿದೆ ಮತ್ತು ವಿಫಲವಾಗಿದೆ. ಆದರೆ ಈ ಪಕ್ಷದ ಸಾಧನೆಯು ಪ್ರಧಾನಿ ಅಭ್ಯರ್ಥಿಯು ನಡುವೆ ದ್ವೇಷವನ್ನು ಬಿತ್ತುವುದರಿಂದ ಪ್ರಬಲವಾದ ಆರ್ಥಿಕತೆಯನ್ನು 
ಹೇಳಿದ ರೀತಿಯಲ್ಲಿಲ್ಲ . ಇಂದು ನಮ್ಮ ಸಮಾಜ , ಆರ್ಥಿಕತೆ, ರಾಜಕಾರಣ ವಿಶ್ವದಲ್ಲಿ ಅಭಿಮಾನದ ಬೆಳೆಸುವುದು ಆಗುವುದಿಲ್ಲ . 
ಸಂಗತಿಯಾಗಿ ಮನ್ನಣೆ ಪಡೆಯುತ್ತಿದ್ದರೆ ಅದು ೬೦ ವರ್ಷಕ್ಕೂ ಅಧಿಕ ಕಾಲಾವಧಿಯ ಕಾಂಗ್ರೆಸ್ಸಿನ 
ಜನೋಪಯೋಗಿ ನೀತಿ ಮತ್ತು ಜನಪರ ಕಾರ್ಯಕ್ರಮಗಳಿಂದಾಗಿ ಎಂಬುದನ್ನು ನಾವು ಮರೆಯ 

ಟಿ . ಆರ್ . ಚಂದ್ರಶೇಖರ 

೩೪೦ / ೧ , ವಚನ , ಸೊಸೈಟಿ ರಸ್ತೆ , ಅಮರಾವತಿ, ಹೊಸಪೇಟೆ- ೫೮೩೨೦೧ 
ಬಾರದು. ನಮ್ಮ ದೇಶವು ೧೯೯೦ರ ನಂತರ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಸಾಧಿಸಿ . 
ಹೊಸತು ೨೨ - 

ಡಿಸೆಂಬರ್ ೨೦೧೩ 


ಶಾಸ್ತೀಯ ಎನ್ನುವ ಪದವನ್ನು ಪ್ರಾಚೀನ ಅಥವಾ ಪುರಾತನ ಎಂಬುದಾಗಿ 
ಹಾಗೂ ಜೀವಂತ ಅಥವಾ ಚೈತನ್ಯಶೀಲ ಎಂಬುದಾಗಿ ವ್ಯಾಖ್ಯಾನಿಸುವುದರ 
ಹಿಂದಿನ ಉದ್ದೇಶಗಳು ವರ್ತಮಾನದಲ್ಲಿ ಅಡಕವಾಗಿವೆ ಎನ್ನುವುದಂತೂ ಸ್ಪಷ್ಟ . 
ಇಲ್ಲ ವರ್ತಮಾನದ ಉದ್ದೇಶಗಳು ಎಂದಾಗ ಭಾಷೆ ಬಳಕೆಗೊಳ್ಳುವ ರೀತಿ, 
ಅದಕ್ಕಿರುವ ಸಾಮರ್ಥ್ಯ, ರಾಜ್ಯದ ಅಭಿವೃದ್ಧಿಗೆ ಅದು ಎಷ್ಟರಮಟ್ಟಿಗೆ 
ಪೂರಕವಾಗಿದೆ ಹಾಗೂ ಬಂಡವಾಳಕೇಂದ್ರಿತ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಭಾಷೆ 
ಹೊಂದಿರುವ ಸ್ಥಾನ ಏನು ಎನ್ನುವುದೆಲ್ಲವೂ ಮುಖ್ಯವಾಗುತ್ತವೆ. ಶಾಸ್ತ್ರೀಯತೆ 
ಎಂದಾಗ ಅದು ಕೇವಲ ಪ್ರಾಚೀನ ಸಾಹಿತ್ಯದ ಅಧ್ಯಯನ ಎಂದಲ್ಲ, ಬದಲಾಗಿ 
ಭಾಷೆಗೆ ಸಾಮರ್ಥ್ಯವನ್ನು ತುಂಬುವ ಮೂಲಕ ಅದು ಪ್ರತಿನಿಧಿಸುವ ರಾಷ್ಟ್ರ 
ಅಥವಾ ರಾಜ್ಯದ ಅಭಿವೃದ್ಧಿಯ ಕಡೆಗೆ ಮುಖ ಮಾಡುವುದು ಎನ್ನುವುದೇ ಆಗಿದೆ. 
ಹಾಗಾಗಿ ಶಾಸ್ತ್ರೀಯತೆಯನ್ನು ನಾಡು ಹಾಗೂ ನುಡಿಯ ಅಥವಾ ನಾಡವರ 
ಹಾಗೂ ಭಾಷಿಕರ ಬದುಕಿನ ಪ್ರಶ್ನೆಯಾಗಿ ನೋಡುವುದು ಹೆಚ್ಚು ಸೂಕ್ತ. 


( 
33T 3T ಆ 
android getoets a A B 


, ಅ ar – 


ಇದು ಎಂದು 


ಮಾನವನ ಆ ಆ ಆ | 

ಶಾಸ್ತ್ರೀಯ ಭಾಷೆಯ 
ಚಾರಿತ್ರಿಕ ವಿಶ್ಲೇಷಣೆ 


ಶಾಸೀ 


ವರ್ತಮಾನದ ಸ್ಪಂದನೆ ಇರುವ, ಸೃಜನಶೀಲ ಮುಂತಾದ ಅರ್ಥಗಳು 
ಬಳಕೆಗೆ ಬಂದವು. ಇವು ಆಡುಭಾಷೆಯಾಗಿ, ಆಡಳಿತದ ಹಾಗೂ 
ಅಧಿಕಾರದ ಭಾಷೆಯಾಗಿ ಇರುವಂಥವು ಹಾಗೂ ಜನರಿಂದ ದೂರವಾದ 
ಭಾಷೆಗಳಲ್ಲ. ಆದರೆ ಇದೇ ಮಾತನ್ನು ಗ್ರೀಕ್, ಲ್ಯಾಟಿನ್, ಸಂಸ್ಕೃತ 
ಮುಂತಾದ ಭಾಷೆಗಳ ಸಂದರ್ಭದಲ್ಲಿ ಹೇಳಲು ಸಾಧ್ಯವಾಗುವುದಿಲ್ಲ. 
ಇದನ್ನೇ ಭಾಷಾ ರಾಜಕಾರಣ ಎನ್ನುವುದು. ಸಮಯ ಹಾಗೂ ಸಂದರ್ಭಕ್ಕೆ 

ಅನುಗುಣವಾಗಿ ಭಾಷಿಕ ಧೋರಣೆಗಳು ಬದಲಾಗುತ್ತಿರುತ್ತವೆ. 
ಭಾಷೆಗಳು ತಮ್ಮ ಅಸ್ತಿತ್ವ ಹಾಗೂ ಅಭಿವೃದ್ಧಿಯ ಕಾರಣಕ್ಕಾಗಿ ನಡೆಸುವ ಶಾಸ್ತ್ರೀಯತೆಯ ಹಳೆಯ ವ್ಯಾಖ್ಯಾನ ಇಂದು ಬದಲಾಗಿದೆ. ಚಾರಿತ್ರಿಕವಾಗಿ 
ಹಕ್ಕೊತ್ತಾಯಗಳಿಗೆ ಶಾಸ್ತ್ರೀಯ ಸ್ಥಾನಮಾನಕ್ಕಾಗಿ ನಡೆಯುವ ಹೋರಾಟಗಳು ಉತ್ತಮ ವಿಸ್ತಾರವಾದ ಕಾಲಾವಧಿಯನ್ನು ಹೊಂದಿರುವ, ಪ್ರಾಚೀನ ಸಂದರ್ಭ 
ಉದಾಹರಣೆಗಳಾಗಿವೆ. ಪ್ರಸ್ತುತ ಲೇಖನದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದು ದಿಂದಲೇ ಸಾಹಿತ್ಯಕವಾಗಿ ಬೆಳೆದುಬಂದಿರುವ, ಚರಿತ್ರೆಯ ಆಯಾ 
ಕೊಂಡಿರುವ ಭಾಷೆಗಳಾದ ಸಂಸ್ಕೃತ, ತಮಿಳು, ಕನ್ನಡ ಹಾಗೂ ಶಾಸ್ತ್ರೀಯತೆಯ ಕಡೆಗೆ | ಕಾಲಘಟ್ಟಗಳ ವಿದ್ಯಮಾನಗಳನ್ನು ಸಮರ್ಥವಾಗಿ ಬಿಂಬಿಸುತ್ತಾ ಬಂದಿರುವ, 
ಮುಖ ಮಾಡಿರುವ ಭಾಷೆಯಾದ ತುಳು ಇವುಗಳ ಸಂದರ್ಭದಲ್ಲಿನ ಪ್ರಮುಖ ವಿದ್ಯಮಾನ | ಆದರೆ ಪ್ರಸ್ತುತ ಆಡುಭಾಷೆಯಾಗಿರದ ಭಾಷೆಗಳನ್ನು ಶಾಸ್ತ್ರೀಯ ಅಥವಾ 
ಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆಯಲೇಬೇಕು, 
ಅದು ಕೇವಲ ಪ್ರತಿಷ್ಠೆಯ ವಿಚಾರವಾಗಿರದೆ ಅಭಿವೃದ್ಧಿಯ ಮಂತ್ರವಾಗಿದೆ ಎನ್ನುವ ವ್ಯಾಖ್ಯಾನಗಳು ಬದಲಾಗುತ್ತಿರುವುದನ್ನು ಕಾಣಬಹುದಾಗಿದೆ. 
ನಿಲುವಿನತ್ತ ಹಲವಾರು ಭಾಷಾ ಪಂಡಿತರು ಹಾಗೂ ಹೋರಾಟಗಾರರು ಬಂದರು. ಶಾಸ್ತೀಯ ಎನ್ನುವ ಪದವನ್ನು ಪ್ರಾಚೀನ ಅಥವಾ ಪುರಾತನ 
ಶಾಸ್ತ್ರೀಯತೆಯನ್ನು ಪಡೆಯುವುದೆಂದರೆ ಚರಿತ್ರೆಯನ್ನೊಮ್ಮೆ ಮರು ಓದಿಗೆ ಒಳಪಡಿಸಿ ಗತ ಎಂಬುದಾಗಿ ಹಾಗೂ ಜೀವಂತ ಅಥವಾ ಚೈತನ್ಯಶೀಲ ಎಂಬುದಾಗಿ 
ಹಾಗೂ ವರ್ತಮಾನಗಳ ಮೂಲಕ ಭಾಷೆಗಿರುವ ಸಾಮರ್ಥ್ಯವನ್ನು ಸಾಬೀತುಪಡಿಸುವು ವ್ಯಾಖ್ಯಾನಿಸುವುದರ ಹಿಂದಿನ ಉದ್ದೇಶಗಳು ವರ್ತಮಾನದಲ್ಲಿ 
ದಾಗಿದೆ. ಶಾಸ್ತ್ರೀಯ ಭಾಷೆಗಿರಬೇಕಾದ ಲಕ್ಷಣಗಳನ್ನು ಚರಿತ್ರೆಯ ಮೂಲಕವೇ ಗುರುತಿಸ ಅಡಕವಾಗಿವೆ ಎನ್ನುವುದಂತೂ ಸ್ಪಷ್ಟ . ಇಲ್ಲಿ ವರ್ತಮಾನದ ಉದ್ದೇಶಗಳು 
ಲಾಗಿದೆ. ಅದೇ ರೀತಿ ಜಗತ್ತಿನಲ್ಲಿ ಶಾಸ್ತ್ರೀಯ ಭಾಷೆಗಳಾಗಿ ಗುರುತಿಸಿಕೊಂಡಿರುವ ಗ್ರೀಕ್, ಎಂದಾಗ ಭಾಷೆ ಬಳಕೆಗೊಳ್ಳುವ ರೀತಿ, ಅದಕ್ಕಿರುವ ಸಾಮರ್ಥ್ಯ, ರಾಜ್ಯದ 
ಲ್ಯಾಟಿನ್ , ಅರೇಬಿಕ್ , ಪರ್ಶಿಯನ್, ಚೈನೀಸ್ ಹಾಗೂ ಸಂಸ್ಕೃತ ಭಾಷೆಗಳನ್ನು ಅಭಿವೃದ್ಧಿಗೆ ಅದು ಎಷ್ಟರಮಟ್ಟಿಗೆ ಪೂರಕವಾಗಿದೆ ಹಾಗೂ ಬಂಡವಾಳ 
ಚರಿತ್ರೆಯಲ್ಲಿಯೇ ಹುಡುಕಲಾಗಿದೆ. ಈ ಭಾಷೆಗಳ ಸಂದರ್ಭದಲ್ಲಿ ಬಳಕೆಯಾದ ಕ್ಲಾಸಿಕಲ್ ಕೇಂದ್ರಿತ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಭಾಷೆ ಹೊಂದಿರುವ ಸ್ಥಾನ ಏನು 
ಎನ್ನುವ ಪದವೂ ಬಹುಚರ್ಚಿತವಾಗಿ ವಿದ್ವಾಂಸರಲ್ಲಿ ಈ ವಿಚಾರ ಕುರಿತು ಅಭಿಪ್ರಾಯಭೇದ ಎನ್ನುವುದೆಲ್ಲವೂ ಮುಖ್ಯವಾಗುತ್ತವೆ. ಶಾಸ್ತ್ರೀಯತೆ ಎಂದಾಗ ಅದು 
ಕಾಣಿಸಿಕೊಂಡಿತು. ಕ್ಲಾಸಿಕಲ್ ಎನ್ನುವ ಪದವನ್ನು ಪುರಾತನ ಎಂಬರ್ಥದಲ್ಲಿ ಬಳಕೆ 
ಮಾಡಲಾಯಿತು. ಆದರೆ ತಮಿಳು, ತೆಲುಗು ಹಾಗೂ ಕನ್ನಡ ಭಾಷೆಗಳಿಗೆ ಶಾಸ್ತ್ರೀಯ 

ಡಾ|| ಕೆ . ಮೋಹನ್‌ಕೃಷ್ಣ ರೈ 
ಸ್ಥಾನಮಾನ ಬಂದಾಗ ಪುರಾತನ ಎನ್ನುವ ಅರ್ಥ ಮರುವ್ಯಾಖ್ಯಾನಕ್ಕೆ ಒಳಗಾಗಿ ಜೀವಂತ, 
ಡಿಸೆಂಬರ್ ೨೦೧೩ - 

ಹೊಸತು ೨೩ 


ಕ್ರ : ಸಿಂಗ್ 


ಕೇವಲ ಪ್ರಾಚೀನ ಸಾಹಿತ್ಯದ ಅಧ್ಯಯನ ಎಂದಲ್ಲ, 

ವಿಶ್ವವಿದ್ಯಾಲಯದ ಸಂಸ್ಕೃತ ಹಾಗೂ ತಮಿಳು 
ಬದಲಾಗಿ ಭಾಷೆಗೆ ಸಾಮರ್ಥ್ಯವನ್ನು ತುಂಬುವ 

ಪ್ರಧಾನಿ ಪಟ್ಟಕ್ಕೆ ರಾಹುಲ್ 

ಪ್ರಾಧ್ಯಾಪಕರಾದ ಜಾರ್ಜ್ ಎಲ್. ಹಾರ್ಟ್ 
ಮೂಲಕ ಅದು ಪ್ರತಿನಿಧಿಸುವ ರಾಷ್ಟ್ರ ಅಥವಾ 

ಎನ್ನುವವರು ತಮಿಳು ಭಾಷೆ ಶಾಸ್ತ್ರೀಯ ಸ್ಥಾನಮಾನಕ್ಕೆ 
ರಾಜ್ಯದ ಅಭಿವೃದ್ಧಿಯ ಕಡೆಗೆ ಮುಖ ಮಾಡುವುದು 

ಅರ್ಹ ಎಂಬ ವಾದವನ್ನು ಮಂಡಿಸಿದರು. ಅವರ 
ಎನ್ನುವುದೇ ಆಗಿದೆ. ಹಾಗಾಗಿ ಶಾಸ್ತ್ರೀಯತೆಯನ್ನು 

ಪ್ರಕಾರ ತಮಿಳು ಭಾಷೆ ಶಾಸ್ತ್ರೀಯ ಭಾಷೆಯಾಗುವ 
ನಾಡು ಹಾಗೂ ನುಡಿಯ ಅಥವಾ ನಾಡವರ ಹಾಗೂ 

ಎಲ್ಲ ಅರ್ಹತೆಗಳನ್ನೂ ಪಡೆದುಕೊಂಡಿದೆ. ಅದೊಂದು 
ಭಾಷಿಕರ ಬದುಕಿನ ಪ್ರಶ್ನೆಯಾಗಿ ನೋಡುವುದು 

ಪುರಾತನ ಭಾಷೆ, ಬೇರೆ ಭಾಷೆಯಿಂದ ಪ್ರಭಾವಿತ 
ಹೆಚ್ಚು ಸೂಕ್ತ. ಸಂಸ್ಕೃತ ಹಾಗೂ ಕನ್ನಡ ಭಾಷೆಗಳ 

ಗೊಂಡಿಲ್ಲ, ಜಾಗತಿಕ ದೃಷ್ಟಿಕೋನವಿದೆ ಹಾಗೂ 
ಶಾಸ್ತ್ರೀಯ ಸ್ಥಾನಮಾನವನ್ನು ಏಕರೂಪದ್ದಾಗಿ 

# ನಿಕ 

ಭಾರತೀಯ ಸಂಸ್ಕೃತಿಗೆ ತಮಿಳು ಮೂಲ ತಳಹದಿ. 
ನೋಡಲು ಸಾಧ್ಯವಾಗುವುದಿಲ್ಲ. ಈ ವಿಂಗಡಣೆಯನ್ನು 

మరి ತಮಿಳು ಭಾಷೆ ಹಾಗೂ ಸಾಹಿತ್ಯದ ಪ್ರಾಚೀನತೆಗೆ 
ಗಮನದಲ್ಲಿಟ್ಟುಕೊಂಡೇ ಇಂದು ಜನಮುಖಿಯಾಗಿರುವ 

ಸಂಗಂ ಸಾಹಿತ್ಯವನ್ನು ಬಳಸಿಕೊಳ್ಳಲಾಯಿತು. ಅಲ್ಲಿ 
ಭಾಷೆಗಳ ಶಾಸ್ತ್ರೀಯತೆಯ ವಿಚಾರವನ್ನು ಚರ್ಚಿಸ 

ಸಂಗಂ ಸಾಹಿತ್ಯ ಪ್ರಾಚೀನ ಅಥವಾ ಗತವಾಗಿರದೆ 
ಬೇಕಾಗುತ್ತದೆ. ಪುರಾತನ ಎಂಬುದಾಗಿ ಗುರುತಿಸಿ ಅಳಬೇಕೋನಗಬೇಕೊ೭ಒಂದು ವರ್ತಮಾನದ ಸಾಹಿತ್ಯವಾಗಿ ಪರಿವರ್ತನೆಗೊಂಡಿತು. 
ಕೊಳ್ಳುವ ಭಾಷೆಗಳು - ಉದಾಹರಣೆಗೆ ಸಂಸ್ಕೃತ - ಅರ್ಥವಾಗೋಲ್ಕ . ಇದೆಲ್ಲಾ ಚುನಾವಣೆ | 

ಕೊನೆಗೂ ತಮಿಳು ಶಾಸ್ತ್ರೀಯ ಮಾನ್ಯತೆಯನ್ನು 
ಜನಮುಖಿ ನೆಲೆಯಲ್ಲಿ ಗುರುತಿಸಿಕೊಳ್ಳಲಿಲ್ಲ. ಆದರೆ 

యల్లి నాచుటచుశూచ్చనంతర 
ತಾನೇ ! 

ಪಡೆಯುವಲ್ಲಿ ಯಶಸ್ವಿಯಾಗಿ, ಶಾಸ್ತ್ರೀಯತೆಯ 
ಅವುಗಳಿಗೆ ಜೀವಂತಿಕೆಯನ್ನು ತುಂಬುವ ಹಾಗೂ 

ಲಾಭಗಳನ್ನು ಪಡೆದುಕೊಂಡಿತು. ವೈಭವಯುತವಾದ 
ದೇವ ಭಾಷೆಯನ್ನು ಜನಭಾಷೆಯನ್ನಾಗಿಸುವ ಇಲ್ಲಿ ಮೃತಭಾಷೆಯೆಂದರೆ ಜನರ ಮಧ್ಯೆ ಬಳಕೆ ಗತವನ್ನು ಕಟ್ಟುವುದರ ಮೂಲಕ ವರ್ತಮಾನದಲ್ಲಿ 
ಪ್ರಯತ್ನ ವರ್ತಮಾನದಲ್ಲಿ ನಡೆಯುತ್ತಿರುತ್ತದೆ. ಆದರೆ ಯಲ್ಲಿಲ್ಲದ ಭಾಷೆ ಎಂದರ್ಥ. ಈ ಪ್ರಕ್ರಿಯೆಯಲ್ಲಿ ಲಾಭಗಳನ್ನು ಪಡೆಯುವ ಪ್ರಯತ್ನಗಳು 
ಅದೇ ಸಂದರ್ಭದಲ್ಲಿ ಜನಮುಖಿಯಾಗಿರುವ ಸಂಸ್ಕೃತ ಭಾಷೆಯನ್ನು ಅಪರಾಧಿ ಸ್ಥಾನದಲ್ಲಿ ತಮಿಳುನಾಡಿನಲ್ಲಿ ನಡೆದವು. ತಮಿಳುನಾಡಿನಲ್ಲಿ 
ಹಾಗೂ ಜೀವಂತಿಕೆಯಿಂದ ಕೂಡಿರುವ ಭಾಷೆಗಳು ನಿಲ್ಲಿಸುವುದು ತಪ್ಪು . ಏಕೆಂದರೆ ಸಂಸ್ಕೃತ ಭಾಷೆಯನ್ನು ನಾಡು ಹಾಗೂ ನುಡಿಯ ವಿಚಾರ ಕುರಿತು ಅಲ್ಲಿನ 
ಭಾಷಾಭಿವೃದ್ಧಿಯ ಹಾಗೂ ಉದ್ಯೋಗದ ಒಂದು ಸಾಧನವನ್ನಾಗಿ ಪುರೋಹಿತಶಾಹಿ ವ್ಯವಸ್ಥೆ - ಸರ್ಕಾರ , ಜನತೆ ಹಾಗೂ ಸಂಘಟನೆಗಳಲ್ಲಿ ಒಮ್ಮತದ 
ಭಾಷೆಯಾಗಿ ರೂಪುಗೊಳ್ಳುವ ಉದ್ದೇಶದಿಂದ | ಬಳಸಿಕೊಂಡಿತು. ಸಂಸ್ಕೃತ ಭಾಷೆಯ ಮೂಲಕ - ಅಭಿಪ್ರಾಯ ಇರುವುದನ್ನು ಕಾಣಬಹುದಾಗಿದೆ. 
ಶಾಸ್ತ್ರೀಯ ಭಾಷೆಗಳಾಗುವ ಪ್ರಯತ್ನದಲ್ಲಿ ತೊಡಗಿವೆ. ಅಲೌಕಿಕ ಚಿಂತನೆಗಳನ್ನು ಹುಟ್ಟುಹಾಕಲಾಯಿತು. ಕರ್ನಾಟಕದಲ್ಲೂ ಶಾಸ್ತ್ರೀಯ ಮಾನ್ಯತೆಗಾಗಿ 
ಶಾಸ್ತ್ರೀಯತೆಯ ಕುರಿತ ಚರ್ಚೆಗಳಲ್ಲಿ ಈ ಅಂಶ ಅದೊಂದು ಬೃಹತ್ ಕಥನವಾಗಿ ರೂಪುಗೊಂಡು ಹೋರಾಟಗಳು ನಡೆದವು. ಶಾಸ್ತ್ರೀಯ ಸ್ಥಾನಮಾನ 
ಮುಖ್ಯವಾದಾಗ ಮಾತ್ರ ಪುರಾತನ - ಜೀವಂತ, ಸ್ಥಳೀಯ ಭಾಷೆ ಹಾಗೂ ಆಚರಣೆಗಳ ಮೇಲೆ ಸಿಗಬೇಕಾದರೆ ಭಾಷೆಯೊಂದು ಹೊಂದಿರಬೇಕಾದ 
ಗತ - ವರ್ತಮಾನ ಮುಂತಾದ ಪದಗಳ ಹಿಂದಿರುವ ಪ್ರಭಾವ ಬೀರಲಾರಂಭಿಸಿತು. ಈ ಪ್ರಕ್ರಿಯೆಯನ್ನು ಅರ್ಹತೆಗಳನ್ನು ಸಾಬೀತುಪಡಿಸುವ ಪ್ರಯತ್ನವನ್ನು 
ಅಜೆಂಡಾಗಳು ಗೋಚರಿಸಲು ಸಾಧ್ಯ. 

ಸಂಸ್ಕತಾನುಸರಣ ಎಂಬುದಾಗಿಯೂ ಕರೆಯ ಕರ್ನಾಟಕವೂ ಮಾಡಿತು. ಭಾರತ ಸರ್ಕಾರವು 
ಪುರಾತನವನ್ನು ಸೃಜನಶೀಲವನ್ನಾಗಿಸುವ, ಲಾಗಿದೆ. ಈ ಪ್ರಕ್ರಿಯೆಯಿಂದಾಗಿ ಸಂಸ್ಕತ ಒಂದು ಯಾವುದೇ ಭಾಷೆ ಶಾಸ್ತ್ರೀಯ ಮಾನ್ಯತೆಯನ್ನು 
ಗತವನ್ನು ವೈಭವೀಕರಿಸುವ ಹಾಗೂ ವರ್ತಮಾನ ವರ್ಗಕ್ಕಷ್ಟೇ ಸೀಮಿತಗೊಂಡು ಶ್ರೇಷ್ಠತೆಯ ಹಾಗೂ ಪಡೆಯಬೇಕಾದರೆ ಪ್ರಮುಖವಾಗಿ ನಾಲ್ಕು ಅರ್ಹತೆ 
ವನ್ನು ಸಮೃದ್ಧಗೊಳಿಸುವ ಉದ್ದೇಶಗಳೆಲ್ಲವೂ ಮಡಿವಂತಿಕೆಯ ನೆಲೆಯಿಂದ ಪ್ರತಿಪಾದನೆಗೊಂಡಿತು. ಗಳನ್ನು ಅಥವಾ ಲಕ್ಷಣಗಳನ್ನು ಹೊಂದಿರಬೇಕೆಂದು 
ಶಾಸ್ತ್ರೀಯತೆಯಲ್ಲಿ ಅಡಕವಾಗಿವೆ. ವಿದ್ವಾಂಸರು ತಮ್ಮ ಇಲ್ಲಿರುವ ತರ್ಕವೆಂದರೆ ಭಾಷೆಗೆ ವಿರೋಧಿಸುವ ಘೋಷಿಸಿತು. ಅವುಗಳೆಂದರೆ ಭಾಷೆಯ ಪಠ್ಯಗಳು 
ಸೈದ್ದಾಂತಿಕ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಅಥವಾ ಹಿಂಸಿಸುವ ಗುಣ ಇರುವುದಿಲ್ಲ ಎನ್ನುವುದು. ಒಂದು ಸಾವಿರ ವರ್ಷ ಪುರಾತನವಾಗಿರಬೇಕು ( ಈಗ 
ಶಾಸ್ತ್ರೀಯತೆಯನ್ನು ವ್ಯಾಖ್ಯಾನಿಸುತ್ತಿರುತ್ತಾರೆ . ಇಲ್ಲಿ | ಭಾಷೆಯನ್ನು ಬಳಸುವ ಜನವರ್ಗಗಳು ತಮ್ಮ ಒಂದೂವರೆ ಸಾವಿರ ವರ್ಷ ಎಂಬುದಾಗಿ ನಿಗದಿಪಡಿಸ 
ವಿದ್ವಾಂಸರು ಮಾತ್ರವಲ್ಲದೆ ಸರ್ಕಾರ, ಸಂಘಟನೆಗಳು ಹಿತಾಸಕ್ತಿಯ ಈಡೇರಿಕೆಗಾಗಿ ಭಾಷೆಯ ಮೂಲಕ ಲಾಗಿದೆ); ಪುರಾತನ ಸಾಹಿತ್ಯವು ಅತ್ಯಂತ ಮೌಲಿಕ 
ಹಾಗೂ ಜನತೆ ಶಾಸ್ತ್ರೀಯತೆಯನ್ನು ತಮ್ಮದೇ ಆದ ರಾಜಕಾರಣ ನಡೆಸುತ್ತಿರುತ್ತವೆ. 

ಪರಂಪರೆಯೆಂದು ಪರಿಗಣಿತವಾಗಿರಬೇಕು ಹಾಗೂ 
ನೆಲೆಗಳಲ್ಲಿ ಅರ್ಥೈಸಿಕೊಂಡು ಶಾಸ್ತ್ರೀಯ ಸ್ಥಾನಮಾನದ - ತಮಿಳು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ತಲೆಮಾರುಗಳಿಂದ ಜನರು ಸಾಹಿತ್ಯ / ಪಠ್ಯಗಳನ್ನು 
ಚರ್ಚೆಯಲ್ಲಿ ಭಾಗಿಯಾಗುತ್ತವೆ. ಭಾರತದಲ್ಲಿ ಸಿಕ್ಕಿರುವುದು ಹಾಗೂ ತಮಿಳುನಾಡು ತನಗೆ ತಮ್ಮ ಬದುಕಿನ ಭಾಗವೆಂದು ಪರಿಗಣಿಸಿರಬೇಕು, 
ಪುರಾತನ ಭಾಷೆ ಎಂಬುದಾಗಿ ಗುರುತಿಸಿಕೊಂಡಿರುವ ಬೇಕಾದದ್ದನ್ನು ಕೇಂದ್ರ ಸರ್ಕಾರದಿಂದ ಪಡೆದು ಸಾಹಿತ್ಯಕ ಪರಂಪರೆ ಸ್ಪೋಪಜ್ಞವಾಗಿದ್ದು , ಯಾವುದೇ 
ಸಂಸ್ಕೃತಕ್ಕೆ ಶಾಸ್ತ್ರೀಯ ಮಾನ್ಯತೆ ಸಿಕ್ಕಿರುವುದು ಕೊಳ್ಳಲು ಸಾಧ್ಯವಾಗಿರುವುದು ಅದರ ಪ್ರಾದೇಶಿಕ ಭಾಷಾ ಸಮುದಾಯದಿಂದ ಸ್ವೀಕಾರವಾಗಿರಬಾರದು , 
( ೨೦೦೫ ) ತಮಿಳು ಶಾಸ್ತ್ರೀಯ ಭಾಷೆಯಾದ ಗಟ್ಟಿತನದಿಂದಾಗಿ, ಪೆರಿಯಾರ್ ಅವರ ತಮಿಳು ಪ್ರಸ್ತುತ ಭಾಷೆ ಮತ್ತು ಸಾಹಿತ್ಯಕ್ಕಿಂತ ಶಾಸ್ತ್ರೀಯ ಭಾಷೆ 
( ೨೦೦೪) ಮೇಲೆ, ತಮಿಳು ಭಾಷೆಗೆ ಶಾಸ್ತ್ರೀಯ ಪುನರುತ್ಥಾನ ಹಾಗೂ ಹಿಂದಿ ವಿರೋಧಿ ಚಳವಳಿಗಳು ಮತ್ತು ಸಾಹಿತ್ಯ ಭಿನ್ನತೆಯನ್ನು ಹೊಂದಿರಬೇಕು. ಎಲ್ಲ 
ಸ್ಥಾನಮಾನ ಸಂಸ್ಕೃತಕ್ಕಿಂತ ಮೊದಲು ಹೇಗೆ ಲಭ್ಯ ಈ ನಿಟ್ಟಿನಲ್ಲಿ ಮಹತ್ವವನ್ನು ಪಡೆಯುತ್ತವೆ. ಅದೇ ಭಾಷೆಗಳಿಗೂ ಈ ಲಕ್ಷಣಗಳನ್ನು ಹೊಂದಿರಲು 
ವಾಯಿತು ಎನ್ನುವುದಕ್ಕೆ ಉತ್ತರಗಳು ನೇರ ಹಾಗೂ ರೀತಿ ಪ್ರಾದೇಶಿಕ ಪಕ್ಷಗಳು ರಾಜ್ಯದ ಅಭಿವೃದ್ಧಿಯಲ್ಲಿ ಸಾಧ್ಯವಿಲ್ಲ ಅಥವಾ ಸಾಧ್ಯವಾಗಬಾರದು ಎನ್ನುವ 
ಸ್ಪಷ್ಟವಾಗಿವೆ. ವೈದಿಕ ಭಾಷೆಯಾಗಿದ್ದ ಸಂಸ್ಕೃತ ಯಾವ ಪಾತ್ರವನ್ನು ವಹಿಸಬಹುದೆನ್ನುವುದನ್ನು ಧೋರಣೆಯೂ ಇದ್ದಿರಬಹುದು. ಈ ಎಲ್ಲ ಅರ್ಹತೆ 
ಜನಭಾಷೆಯಾಗಲು ಹೊರಟಾಗ ಅದಕ್ಕೆ ಜನಬೆಂಬಲ ತಮಿಳುನಾಡಿನ ಪ್ರಾದೇಶಿಕ ಪಕ್ಷಗಳು ತೋರಿಸಿಕೊಟ್ಟವು. ಗಳನ್ನು ಸಾಬೀತುಪಡಿಸುವುದರ ಮೂಲಕ ಕನ್ನಡಕ್ಕೆ 
ಪ್ರಾಪ್ತವಾಗಲಿಲ್ಲ. ಏಕೆಂದರೆ ಅದು ಹಿಂದಿನಿಂದಲೂ ತಮಿಳು ಭಾಷೆಯನ್ನು ಶಾಸ್ತ್ರೀಯ ಭಾಷೆಯನ್ನಾಗಿ ಶಾಸ್ತ್ರೀಯ ಸ್ಥಾನಮಾನವನ್ನು ೨೦೦೮ರಲ್ಲಿ (ತೆಲುಗು 
ಜನರೊಂದಿಗೆ ಬೆರೆಯಲೇ ಇಲ್ಲ. ಇದರಿಂದಾಗಿ ಘೋಷಿಸಬೇಕೆನ್ನುವ ಒತ್ತಾಯ ೧೮೮೭ರಲ್ಲಿಯೇ ಭಾಷೆಯ ಜೊತೆ) ತಂದುಕೊಡುವಲ್ಲಿ ಕರ್ನಾಟಕ 
ಒಂದು ಕಾಲಕ್ಕೆ ದೇವ ಭಾಷೆಯಾಗಿ ಮೆರೆದು ಭಾಷಿಕ ಕಾಣಿಸಿಕೊಂಡಿತ್ತು. ಪರುತ್ತಿಮಲ್ ಕಲೈಂಞ‌ ಎಂಬ ಸರ್ಕಾರ, ಸಂಘ - ಸಂಸ್ಥೆಗಳು ವಿದ್ವಾಂಸರು ಹಾಗೂ 
ಯಜಮಾನಿಕೆಯನ್ನು ಸ್ಥಾಪಿಸಿಕೊಂಡಿದ್ದ ಸಂಸ್ಕೃತ ವಿದ್ವಾಂಸರು ಈ ಬೇಡಿಕೆಯನ್ನು ಮುಂದಿಟ್ಟಿದ್ದರು. ಜನತೆ ಯಶಸ್ವಿಯಾದದ್ದುಂಟು. ಆದರೂ ಯಾವುದೇ 
ಮೃತಭಾಷೆಯಾಗಿ ಪರಿವರ್ತನೆಗೊಳ್ಳಬೇಕಾಯಿತು. ಇದಕ್ಕೆ ಪೂರಕವೆಂಬಂತೆ ಕ್ಯಾಲಿಫೋರ್ನಿಯಾ ಭಾಷಾ ಸಮುದಾಯದ ಪ್ರಭಾವಕ್ಕೆ ಒಳಗಾಗಿರಬಾರದು 
ಹೊಸತು ೨೪ 

- ಡಿಸೆಂಬರ್ ೨೦೧೩ 


ಎನ್ನುವ ಚಹರೆಯನ್ನು ಸಾಬೀತುಪಡಿಸುವುದು ಯಾವ ಸಹಜ . ಈ ಸಂದರ್ಭ ನಿರ್ಮಾಣವಾಗದಂತೆ ಆದರೆ ಇತರ ಭಾಷೆಗಳೊಂದಿಗೆ ನಿಕಟವಾದ 
ಭಾಷೆಗಾದರೂ ಕಷ್ಟಕರವೇ . ಕನ್ನಡಕ್ಕೆ ಶಾಸ್ತ್ರೀಯ ನೋಡಿಕೊಳ್ಳುವ ಜವಾಬ್ದಾರಿ ಕನ್ನಡದ್ದಾಗಿದೆ. ಸಂಬಂಧವನ್ನು ಹಾಗೂ ಸಾಮ್ಯತೆಯನ್ನು ಹೊಂದಿದೆ. 
ಸ್ಥಾನಮಾನ ಸಿಕ್ಕಿದೆ ಎನ್ನುವುದು ನಿಜ. ಆದರೆ ಶಾಸ್ತ್ರೀಯ ಶಾಸ್ತ್ರೀಯತೆಯಿಂದಾಗಿ ಕನ್ನಡದ ಸರ್ವಾಂಗೀಣ ದ್ರಾವಿಡ ಭಾಷಾವರ್ಗದಲ್ಲಿ ತುಳು ಪ್ರಮುಖವಾಗಿ 
ಮಾನ್ಯತೆಗಾಗಿ ನಡೆದ ಹೋರಾಟದ ಪ್ರಕ್ರಿಯೆಯನ್ನು ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ಕಾಣಿಸಿಕೊಳ್ಳುವ ಭಾಷೆ ಎನ್ನುವುದು ಭಾಷಾವಿಜ್ಞಾನಿಗಳ 
ಅವಲೋಕಿಸಿ ನೋಡಿದರೆ ಅದೊಂದು ಸಂಘಟಿತ ಹಂತಹಂತವಾಗಿ ಬಿಡುಗಡೆಯಾಗಲಿದೆ. ಈಗಾಗಲೇ ಅಭಿಮತ. ತುಳು ದಕ್ಷಿಣ ದ್ರಾವಿಡ ಭಾಷಾ ಗುಂಪಿನಲ್ಲಿ 
ರೂಪದ ಪ್ರಯತ್ನವಾಗಿ ಕಂಡುಬರುವುದಿಲ್ಲ. ಕರ್ನಾಟಕದ ವಿಶ್ವವಿದ್ಯಾಲಯಗಳಿಗೆ ಒಂದೊಂದು ಗುರುತಿಸಿಕೊಂಡಿರುವ ಭಾಷೆ. ಇದು ಭಾಷಾ 
ಕರ್ನಾಟಕದಲ್ಲಿ ತಮಿಳುನಾಡಿನಂತೆ ಬಲಿಷ್ಠವಾದ | ಕೋಟಿ ಹಣ ಬಿಡುಗಡೆಯಾಗಿದ್ದು, ಕರ್ನಾಟಕದ ನಾಡು ವಿಜ್ಞಾನಿಗಳ ಸಂಶೋಧನೆಯಿಂದ ಸಾಬೀತಾಗಿರುವ 
ಪ್ರಾದೇಶಿಕ ಪಕ್ಷಗಳಿಲ್ಲ. ತಮಿಳುನಾಡಿನಲ್ಲಿ ಪ್ರಾದೇಶಿಕ ನುಡಿಗೆ ಸಂಬಂಧಿಸಿದ ಕೃತಿಗಳು ಪ್ರಕಟಗೊಂಡಿವೆ. ಅಂಶ. ಇನ್ನು ಲಿಪಿಯ ವಿಚಾರ ಬಂದಾಗ ಈಗಾಗಲೇ 
ಪಕ್ಷಗಳು ದ್ರಾವಿಡ ಹಾಗೂ ಹಿಂದುಳಿದ ವರ್ಗಗಳ ಕನ್ನಡ ಭಾಷಾಭಿವೃದ್ದಿಗೆ ಬಿಡುಗಡೆಯಾದ ಅನುದಾನ ತುಳು ಲಿಪಿಯನ್ನು ಪತ್ತೆ ಹಚ್ಚಲಾಗಿದ್ದು ಆ ಲಿಪಿಯಲ್ಲಿ 
ಹೋರಾಟದ ಮೂಸೆಯಿಂದ ಬಂದಿರುವ ಕಾರಣ ಸರಿಯಾದ ರೀತಿಯಲ್ಲಿ ಬಳಕೆಯಾಗಿಲ್ಲ ಎನ್ನುವ ರಚನೆಗೊಂಡಿರುವ ಕಾವ್ಯಗಳು ಲಭ್ಯವಿವೆ. ತುಳು 
ಹೋರಾಟದ ಮನೋಭಾವವನ್ನು ಮುಂದುವರಿಸಿ ಆರೋಪವೂ ಇದೆ. ಕನ್ನಡ ಶಾಸ್ತ್ರೀಯ ಭಾಷೆಯಾಗಿ ಲಿಪಿಯನ್ನು ತುಳು - ಮಲಯಾಳಂ ಲಿಪಿ 
ಕೊಂಡು ಹೋದವು. ಪ್ರಾದೇಶಿಕ ಪಕ್ಷಗಳಿಗೆ ಅವು ಗುರುತಿಸಲ್ಪಟ್ಟ ಕಾರಣದಿಂದಾಗಿ ಇನ್ನೂ ಹಲವಾರು ಎಂಬುದಾಗಿಯೂ ಕರೆಯಲಾಗುತ್ತದೆ. ಆದರೆ ಈ 
ಪ್ರತಿನಿಧಿಸುವ ಪ್ರದೇಶದ ಅಭಿವೃದ್ದಿಯೇ ಪ್ರಥಮ | ಅನುಕೂಲತೆಗಳು ಪ್ರಾಪ್ತವಾಗಲಿವೆ. ಅವುಗಳೆಂದರೆ ಲಿಪಿ ಬ್ರಾಹ್ಮಣರ ಖಾಸಗಿ ಬರವಣಿಗೆಗಷ್ಟೆ ಯಾಕೆ 
ಆದ್ಯತೆಯಾಗಿರುತ್ತದೆ. ರಾಷ್ಟ್ರೀಯ ಪಕ್ಷಗಳು ಅವು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಶಾಸ್ತ್ರೀಯ ಸೀಮಿತವಾಯಿತು ಹಾಗೂ ತನ್ನ ನಿರಂತರತೆಯನ್ನು 
ಅಧಿಕಾರದಲ್ಲಿರುವ ಎಲ್ಲ ರಾಜ್ಯಗಳಿಗೂ ಅನ್ವಯಿಸುವ ಅಧ್ಯಯನ ಪೀಠಗಳ ಸ್ಥಾಪನೆ, ಶಾಸ್ತ್ರೀಯ ಭಾಷೆಯ ಯಾಕೆ ಕಳೆದುಕೊಂಡಿತು ಎನ್ನುವುದರ ಕುರಿತು 
ಪ್ರಣಾಳಿಕೆ ಹೊಂದಿರುತ್ತವೆ. ಹಾಗೆಯೇ ಆಯಾ ಪಕ್ಷಗಳ ಅಧ್ಯಯನಕ್ಕೆ ಒಂದು ಉನ್ನತ ಅಧ್ಯಯನ ಕೇಂದ್ರದ ಸಂಶೋಧನೆಗಳು ನಡೆಯುತ್ತಿವೆ. ತುಳು ಭಾಷೆ ಲಿಪಿ 
ಹೈಕಮಾಂಡಿನ ತೀರ್ಮಾನ ಅಂತಿಮವಾಗಿರುತ್ತದೆ. ಸ್ಥಾಪನೆ, ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಇದ್ದೂ ಇಲ್ಲದ ಹಾಗೆ ಇರುವುದಕ್ಕೆ ಪುರೋಹಿತಶಾಹಿ 
ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಈ ಬಗೆಯದು. ಪ್ರಶಸ್ತಿಗಳು , ಹಳೆಗನ್ನಡದ ಅಭಿವೃದ್ಧಿಗಾಗಿ ವಿಶೇಷ ವ್ಯವಸ್ಥೆಯ ನಿಯಂತ್ರಣ, ಕನ್ನಡದ ಯಜಮಾನಿಕೆ 
ಕರ್ನಾಟಕದಲ್ಲಿ ಎಷ್ಟೇ ಪ್ರಾದೇಶಿಕ ಪಕ್ಷಗಳು ಹುಟ್ಟಿ ಯೋಜನೆಗಳು ಮುಂತಾದವು. 

ಹಾಗೂ ರಾಜಾಶ್ರಯದ ಕೊರತೆ ಕಾರಣವಾಗಿರ 
ಕೊಂಡರೂ ಅವುಗಳಿಗೆ ಗಟ್ಟಿಯಾಗಿ ನೆಲೆಯೂರಲು ತುಳು ಭಾಷೆ ಶಾಸ್ತ್ರೀಯ ಸ್ಥಾನಮಾನವನ್ನು ಬೇಕೆಂದು ಬಹುತೇಕ ಅಧ್ಯಯನಗಳು ತೀರ್ಮಾನಿಸಿವೆ. 
ಸಾಧ್ಯವಾಗಲಿಲ್ಲ. ಸ್ವಾರ್ಥ ರಾಜಕಾರಣದ ನೆಲೆಯಲ್ಲಿ | ಪಡೆಯುವ ಸಾಮರ್ಥ್ಯವನ್ನು ಹೊಂದಿದೆಯೇ ? ಇನ್ನು ತುಳು ಲಿಪಿಯಲ್ಲಿ ರಚನೆಗೊಂಡ ಕಾವ್ಯಗಳು 
ಹುಟ್ಟಿಕೊಳ್ಳುವ ಪ್ರಾದೇಶಿಕ ಪಕ್ಷಗಳಿಂದ ಹೆಚ್ಚಿನದನ್ನೇನನ್ನೂ ಎನ್ನುವ ಪ್ರಶ್ನೆಯ ಜೊತೆಗೆ ಈಗಾಗಲೇ ಅದು ತುಳುನಾಡಿಗೆ ಲಿಖಿತ ಸಾಹಿತ್ಯ ಇರುವುದನ್ನು 
ನಿರೀಕ್ಷಿಸಲು ಸಾಧ್ಯವಿಲ್ಲ. ಇನ್ನು ವಿದ್ವಾಂಸರ ಶಾಸ್ತ್ರೀಯ ಮನ್ನಣೆಯನ್ನು ಪಡೆದಿರುವ ಭಾಷೆಯ ದೃಢೀಕರಿಸಿವೆ. ವಿಷ್ಣುತುಂಗನ ಶ್ರೀ ಭಾಗವತೊ , 
ವಲಯಗಳಲ್ಲಿ ಭಿನ್ನ ಭಿನ್ನ ನಿಲುವುಗಳು ಮನೆ ಅಧೀನದಲ್ಲಿದೆ ಎನ್ನುವುದು ಕೂಡ ಮುಖ್ಯವಾಗುತ್ತದೆ. ಅರುಣಾಬ್ರನ ಮಹಾಭಾರತೊ , ಕವಿ ಹಾಗೂ ಕಾಲ 
ಮಾಡಿರುವುದರಿಂದಾಗಿ ಶಾಸ್ತ್ರೀಯತೆಯ ಕುರಿತು ತುಳುವನ್ನು ಸಂವಿಧಾನದ ಎಂಟನೆಯ ಪರಿಚ್ಛೇದದಲ್ಲಿ ಇನ್ನೂ ನಿರ್ಣಯವಾಗದಿರುವ ತುಳು ದೇವಿ ಮಹಾತ್ಮ 
ಒಮ್ಮತದ ತೀರ್ಮಾನ ಮೂಡಿಬರಲಿಲ್ಲ. ಆದರೆ ಸೇರ್ಪಡೆಗೊಳಿಸುವ ಹಾಗೂ ಶಿಕ್ಷಣದ ಭಾಷೆಯನ್ನಾಗಿ ಹಾಗೂ ಕಾವೇರಿ ಕಾವ್ಯ ಇಲ್ಲಿಯವರೆಗೆ ಲಭ್ಯವಾದ 
ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಾಗ ಎಲ್ಲ ವಿದ್ವಾಂಸರೂ ಮಾಡುವ ಪ್ರಯತ್ನಗಳು ಆರಂಭಗೊಂಡಿವೆ. ಅದೇ ಪ್ರಮುಖ ಕಾವ್ಯಗಳು. ಇವುಗಳಲ್ಲದೆ ಇನ್ನೂ ಅನೇಕ 
(ಬಹುತೇಕ ಸಾಹಿತಿಗಳು ) ಖುಷಿಪಟ್ಟಿರುವುದಂತೂ ರೀತಿ ಶಾಸ್ತ್ರೀಯ ಸ್ಥಾನಮಾನಕ್ಕೂ ತುಳು ಭಾಷೆ, ತಾಡವಾಲೆಗಳೂ ದೊರಕಿವೆ. ಆದರೆ ಇವೆಲ್ಲವೂ 
ನಿಜ. ಇನ್ನು ವಿಜ್ಞಾನ, ತಂತ್ರಜ್ಞಾನ, ಸಮಾಜ ವಿಜ್ಞಾನ ಅರ್ಹತೆಯನ್ನು ಪಡೆದುಕೊಂಡಿದೆ ಎನ್ನುವ ತುಳುನಾಡಿನ ಲಿಖಿತ ನೆಲೆಯ ವೈಭವೀಕರಣಕ್ಕೆ 
ಹಾಗೂ ಇನ್ನಿತರ ಶಿಸ್ತುಗಳ ವಿದ್ವಾಂಸರು ಹಾಗೂ ಅಭಿಪ್ರಾಯವೂ ಇದೆ. ಮೌರ್ಯರ ಸಂದರ್ಭದ ಸಾಮಗ್ರಿಗಳಾದರೆ ಸ್ಥಳೀಯತೆಯನ್ನು ಕಂಡುಕೊಳ್ಳಲು 
ಅಧಿಕಾರಿಗಳು ಸಹಜವಾಗಿಯೇ ಕನ್ನಡದ ಮೇಲಿನ ಸತಿಯ ಪುತ್ರ ಹಾಗೂ ಸಂಗಂ ಸಾಹಿತ್ಯದ ಕೋಶರ್ ಸಾಧ್ಯವಿಲ್ಲ . ಈ ಕಾವ್ಯಗಳು ಭಾರತದಲ್ಲಿ ಪ್ರಾಚೀನ 
ಅಭಿಮಾನದಿಂದ ಸಂತೋಷಪಟ್ಟರು. ದುಡಿಯುವ ಉಲ್ಲೇಖಗಳು ತುಳುನಾಡಿನ ಪ್ರಾಚೀನತೆಯನ್ನು ಸಂದರ್ಭದಲ್ಲಿಯೇ ರಚನೆಗೊಂಡಿರುವ ವೈದಿಕ 
ವರ್ಗಗಳಿಗೆ, ಅದರಲ್ಲೂ ಕೃಷಿ ಹಾಗೂ ಕೈಗಾರಿಕಾ ಇನ್ನಷ್ಟು ಹಿಂದಕ್ಕೆ ಕೊಂಡೊಯ್ಯುತ್ತವೆ. ರಾಬರ್ಟ್ ಕಾವ್ಯಗಳ ವಿಶ್ವಾತ್ಮಕ ನಿರೂಪಣೆಯ ಪ್ರಾದೇಶಿಕ 
ಕಾರ್ಮಿಕರಿಗೆ, ತಮ್ಮ ಹೊಟ್ಟೆಪಾಡಿನ ಪ್ರಶ್ನೆಯೇ ಕಾಲ್‌ವೆಲ್ ಅಭಿಪ್ರಾಯಪಡುವಂತೆ ತುಳು ಸ್ವತಂತ್ರ ರೂಪಗಳೇ ಆಗಿವೆ. ಪ್ರಸ್ತುತ ಇವು ಮುಖ್ಯವಾಗುವುದು 
ಮುಖ್ಯವಾಗಿರುವುದರಿಂದಾಗಿ ಶಾಸ್ತ್ರೀಯತೆ ಅವರ ಭಾಷೆ ; ಅದು ಯಾವುದೇ ಭಾಷೆಯ ಉಪಭಾಷೆಯಲ್ಲ ; ಲಿಪಿಯ ವಿಚಾರದಲ್ಲಿ, ಲಿಪಿ ಇದೆ ಎನ್ನುವುದನ್ನು 
ಆದ್ಯತೆಯಾಗಿರಲಿಲ್ಲ. ಆದರೂ ಅರೆಹೊಟ್ಟೆಯಲ್ಲಿದ್ದರೂ 

ಸಾಬೀತುಪಡಿಸುವುದು ಕೂಡ ಆಡು ಭಾಷೆಗಳಿಗೆ 
ಕನ್ನಡದ ಮೇಲಿನ ಅಭಿಮಾನದಿಂದ ಸಂಭ್ರಮಿಸಿದರು. 

ತಮ್ಮ ಅಸ್ತಿತ್ವದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದೇ 
- ಕನ್ನಡ ಭಾಷೆಗೆ ಶಾಸ್ತ್ರೀಯ ಮಾನ್ಯತೆ ಸಿಕ್ಕಾಗ 

ಪ್ರೀತಿ ಮಳೆ 

ಆಗಿದೆ. ಮೌಖಿಕ ಸಾಹಿತ್ಯದ ವಿಚಾರಕ್ಕೆ ಬಂದಾಗ 
ಅದು ಕೇವಲ ಕನ್ನಡ ಭಾಷೆಗಷ್ಟೆ ಲಭಿಸಿದ ಮಾನ್ಯತೆ 

ತುಳುನಾಡಿನಷ್ಟು ಸಮೃದ್ಧವಾದ ಜನಪದ ಸಾಹಿತ್ಯ 

ಪ್ರೀತಿ ಮಳೆ 
ಅಥವಾ ಮನ್ನಣೆ ಎಂಬುದಾಗಿ ಕರ್ನಾಟಕದ ಜನತೆ 

ಬೇರೆ ಪ್ರದೇಶಗಳಲ್ಲಿ ಕಂಡುಬರುವುದಿಲ್ಲ. ಇವೆಲ್ಲ 
ಭಾವಿಸದೆ ಕನ್ನಡ ನಾಡು - ನುಡಿಗೆ ಲಭಿಸಿದ ಗೌರವ 

ನೆನಸಿ ಸುರಿಯಿತು 

ಕೇವಲ ಸಮರ್ಥನೆಗಳಾಗಿರದೆ ತುಳು ಭಾಷೆಯ 
ಎಂಬುದಾಗಿ ಭಾವಿಸಿತು. ಏಕೆಂದರೆ ಕರ್ನಾಟಕ 

ತೇವಗೊಂಡಿತು 

ಪ್ರಾಚೀನತೆ, ಜೀವಂತಿಕೆ ಹಾಗೂ ತುಳುವರ ಬದುಕನ್ನು 
ಬಹುಧಾರ್ಮಿಕ, ಬಹುಸಾಂಸ್ಕೃತಿಕ ಹಾಗೂ 

ಹೆಣ್ಣು ಇಳೆ ! 

ಬೆಸೆದುಕೊಂಡಿರುವುದರ ಚಿತ್ರಣವಾಗಿದೆ. ತುಳುನಾಡಿನ 
ಬಹುಭಾಷಿಕ ಪರಿಸರವನ್ನು ಹೊಂದಿರುವ ರಾಜ್ಯ . 

ದುಡುಕಿ ಕದಡಿತು 

ಪ್ರಧಾನ ಆಡುಭಾಷೆಯಾಗಿರುವ ತುಳು ರಾಜಾಶ್ರಯ 
ಕನ್ನಡ ಶಾಸ್ತ್ರೀಯತೆಯ ಲಾಭವನ್ನು ಕನ್ನಡ ಭಾಷೆ 

ಗಂಡು ಹೊಳೆ! 

ಸಿಗದ ಕಾರಣ ಆಡಳಿತ ಭಾಷೆಯಾಗಲು ಸಾಧ್ಯ 
ಮಾತ್ರ ಪಡೆಯುವಂತಾದರೆ ಕರ್ನಾಟಕದೊಳಗೆ 

ವಾಗಲಿಲ್ಲ ಎನ್ನುವುದು ತುಳುನಾಡಿನ ಚರಿತ್ರೆಯ 
ಇರುವ ಇತರ ಭಾಷೆಗಳಾದ ತುಳು, ಕೊಡವ, 

ಸಂಪತ್ ಬೆಟ್ಟಗೆರೆ 

ಅಧ್ಯಯನದಿಂದ ತಿಳಿದುಬರುವ ವಾಸ್ತವ ಸಂಗತಿ. 
ಕೊಂಕಣಿ, ಬ್ಯಾರಿ , ಉರ್ದು ಮುಂತಾದವು 

ಬೆಟ್ಟಗೆರೆ ಗ್ರಾಮ 

* ಕರ್ನಾಟಕದ ಭಾಗವಾಗಿರುವ ತುಳುನಾಡು 
ಶಾಸ್ತ್ರೀಯತೆಯಿಂದ ತಮಗೇನು ಲಾಭ ಎಂಬುದಾಗಿ 

ಕನ್ನಡ ಶಾಸ್ತ್ರೀಯತೆಯ ಲಾಭವನ್ನು ಯಾವ ರೀತಿ 
ಚಿಂತಿಸುವ ಸಂದರ್ಭ ನಿರ್ಮಾಣವಾಗುವುದು 

ಪಡೆಯುತ್ತದೆ ಅಥವಾ ಪಡೆಯಲು ಸಾಧ್ಯ 
ಡಿಸೆಂಬರ್ ೨೦೧೩ - 

- ಹೊಸತು ೨೫ 


ಲಾಭಗಳ ಕಣಗಳಿಂದ 


ಬರುತ್ತಾದವು 
ಮೊದಲು 
ಕನ್ನಡ 


ಎನ್ನುವುದು ಕುತೂಹಲಕರವಾದ ವಿಚಾರ. ಭಾಷಿಕ 

ಶಾಸ್ತ್ರೀಯತೆ ಎನ್ನುವುದು ಚರಿತ್ರೆಯ ಲಿಖಿತ ನೆಲೆಯಿಂದ 
ಸಂಬಂಧಗಳು ಹಾಗೂ ಬಹುಭಾಷಿಕ ಸಂಸ್ಕೃತಿಯನ್ನು 

ಅಧಿಕೃತಗೊಳ್ಳುತ್ತಾ ಹೋಗುತ್ತದೆ. ಪ್ರಾಚೀನತೆಯನ್ನು ಅಥವಾ 
ಅಧ್ಯಯನ ನಡೆಸುವ ಯೋಜನೆಗಳು ರೂಪುಗೊಂಡಾಗ 

ಪುರಾತನವನ್ನು ನಿರ್ಧರಿಸುವ ಮಾನದಂಡ ಬರವಣಿಗೆ 
ಮಾತ್ರ ಕನ್ನಡ ಹಾಗೂ ತುಳುವಿನ ನಡುವಿನ ಭಾಷಿಕ, 

ಅಥವಾ ಲಿಖಿತತೆ ಆದಾಗ ಜನಮುಖಿ ಚರಿತ್ರೆಯಾಗಲಿ 
ಸಾಹಿತ್ಯಕ ಹಾಗೂ ಸಾಂಸ್ಕೃತಿಕ ಕೊಡು-ಕೊಳ್ಳುವಿಕೆಗಳ 

ಅಥವಾ ಜನಪದ ಸಾಹಿತ್ಯವಾಗಲಿ ರಚನೆಗೊಳ್ಳುವುದು 
ಸೂಕ್ಷ್ಮ ಅಧ್ಯಯನ ಸಾಧ್ಯವಾಗುತ್ತದೆ. ಕನ್ನಡ ಶಾಸ್ತ್ರೀಯತೆ 

ಕಷ್ಟಸಾಧ್ಯವಾಗುತ್ತದೆ. ಶಾಸ್ತ್ರೀಯತೆಯ ಪ್ರಶ್ನೆ ಅಸ್ಮಿತೆಯ 
ಯಲ್ಲಿ ಕನ್ನಡ ಭಾಷೆ, ಕನ್ನಡ ಸಮುದಾಯಗಳು, ಕನ್ನಡ 

ಪ್ರಶ್ನೆಯೇ ಆಗಿರುವುದರಿಂದ ಅಲ್ಲಿ ಚರ್ಚಿತವಾಗುವ 
ಪ್ರದೇಶಗಳು ಮುಂತಾದ ವಿಂಗಡಣೆಗಳಿರುವುದಿಲ್ಲ. 

ವಿಷಯಗಳೂ ಭಾವನಾತ್ಮಕ ನೆಲೆಯಿಂದ ಹೆಚ್ಚಾಗಿ ರೂಪು 
ಕರ್ನಾಟಕದ ಗಡಿಗಳೊಳಗಿನ ಜನರೆಲ್ಲರೂ ವಿಶಾಲಾರ್ಥದಲ್ಲಿ 

ಗೊಂಡಿರುತ್ತವೆಯೇ ಹೊರತು ತರ್ಕಬದ್ದ ಗ್ರಹಿಕೆಗಳಿಂದಲ್ಲ. 
ಕನ್ನಡಿಗರೇ ಆಗಿರುವುದರಿಂದ ಅವರೆಲ್ಲರೂ ಶಾಸ್ತ್ರೀಯತೆಯ 

ಭಾವನಾತ್ಮಕ ನೆಲೆಯಿಂದ ಚರಿತ್ರೆಯ ಅಥವಾ ಸಾಹಿತ್ಯದ 
ಲಾಭಗಳ ಹಕ್ಕುದಾರರೇ ಆಗಿರುತ್ತಾರೆ. ಅದೇ ರೀತಿ 

ಪುನಾರಚನೆಯಾದರೆ ಅದರಿಂದ ಹೆಚ್ಚಿನದನ್ನೇನೂ ನಿರೀಕ್ಷಿಸಲು 
ಕರ್ನಾಟಕದ ಗಡಿಗಳಿಂದಾಚೆಗಿರುವ ಕನ್ನಡಿಗರೆಲ್ಲರೂ 

ಸಾಧ್ಯವಾಗುವುದಿಲ್ಲ. ಲಿಖಿತತೆ ಹಾಗೂ ಭಾವನಾತ್ಮಕತೆಗಳಿಗಷ್ಟೇ 
ಶಾಸ್ತ್ರೀಯತೆಯ ಚೌಕಟ್ಟಿನೊಳಗೇ ಬರುತ್ತಾರೆ. ಕರ್ನಾಟಕದೊಳಗಿನ ಎಲ್ಲ ಜಾತಿ, ಸೀಮಿತಗೊಳ್ಳದೆ ಮೌಖಿಕತೆ ಹಾಗೂ ವಾಸ್ತವತೆಯ ಕಡೆಗೂ ಶಾಸ್ತ್ರೀಯತೆಯ 
ಧರ್ಮ, ಭಾಷೆ, ಸಂಸ್ಕೃತಿ, ಆಚರಣೆ ಮುಂತಾದವು ಶಾಸ್ತ್ರೀಯತೆಯ ಅಧ್ಯಯನದ ಅಧ್ಯಯನಗಳು ಚಿಂತನೆ ನಡೆಸಬೇಕಾದ ಅನಿವಾರ್ಯತೆ ಇಂದಿನ ಸಂದರ್ಭದಲ್ಲಿದೆ. 
ವಸ್ತುಗಳೇ ಆಗಿವೆ. ಇದು ಸಾಧ್ಯವಾಗಬೇಕಾದರೆ ಎಲ್ಲದಕ್ಕಿಂತ ಮೊದಲು ಕನ್ನಡ ಭಾಷೆ ಈ ಭಾಷೆಯಲ್ಲಿ ವೈಭವದ ಹಾಗೂ ಭಾವನಾತ್ಮಕ ನೆಲೆಗಳು ಇರುವಂತೆ ವೈಜ್ಞಾನಿಕ 
ಗಟ್ಟಿಯಾದ ಅಸ್ತಿತ್ವವನ್ನು ಹೊಂದಬೇಕಾಗುತ್ತದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಹಾಗೂ ತರ್ಕಬದ್ಧ ಗ್ರಹಿಕೆಗಳೂ ಇರುತ್ತವೆ. ಆದರೆ ಭಾಷೆಯನ್ನು ಯಾರು, ಯಾವ 
ಮತ್ತು ಸಂಸ್ಕೃತಿ ಇಲಾಖೆ, ಪುಸ್ತಕ ಅಭಿವೃದ್ಧಿ ಪ್ರಾಧಿಕಾರ , ರಕ್ಷಣಾ ವೇದಿಕೆಗಳು ಸಂದರ್ಭದಲ್ಲಿ ಹಾಗೂ ಯಾವ ಉದ್ದೇಶಕ್ಕಾಗಿ ಬಳಸಿಕೊಂಡಿರುತ್ತಾರೆ ಎನ್ನುವುದರ 
ಮುಂತಾದವು ಕನ್ನಡದ ಅಭಿವೃದ್ಧಿಯನ್ನೇ ಮಂತ್ರವನ್ನಾಗಿಸಿಕೊಂಡ ವೇದಿಕೆಗಳು , ಮೇಲೆ ಭಾಷೆಯ ಸಾಮರ್ಥ್ಯ ನಿರ್ಧಾರಿತವಾಗುತ್ತದೆ. ಆಡುಭಾಷೆ ಆಡಳಿತದ ಭಾಷೆ 
ಆದರೂ ಕನ್ನಡದ ವ್ಯವಸ್ಥಿತವಾದ ಹಾಗೂ ಯೋಜನಾಬದ್ದವಾದ ಅಭಿವೃದ್ಧಿ | ಉದ್ಯೋಗದ ಭಾಷೆ, ದೇವಭಾಷೆ ಮುಂತಾದವು ಭಾಷೆಯ ಬಳಕೆಯ ವಿವಿಧ 
ಸಾಧ್ಯವಾಗಲಿಲ್ಲ. ಕನ್ನಡದ ಸ್ಥಿತಿಯೇ ಹೀಗಿರುವಾಗ ಕರ್ನಾಟಕದೊಳಗಿನ ಆಡು ವಿಧಾನಗಳು ಹಾಗೂ ಅಸ್ತಿತ್ವದ ನೆಲೆಗಳು. ಭಾಷೆಯೊಂದು ಜೀವಂತಿಕೆಯನ್ನು ಪಡೆದು 
ಭಾಷೆಗಳ ಸ್ಥಿತಿ ಹೇಗಿರಬೇಕು ! ಅವು ತಮ್ಮ ಸಾಮರ್ಥ್ಯದ ಹಿನ್ನೆಲೆಯಲ್ಲಿ ಅಸ್ತಿತ್ವವನ್ನು ಕೊಳ್ಳುವುದು ಅದು ಸಮಾಜದಲ್ಲಿ ಜನರಿಗೆ ಹತ್ತಿರವಾದಾಗ ಹಾಗೂ ಜನರ ಬದುಕಿ 
ಕಂಡುಕೊಂಡು ಜೀವಂತಿಕೆಯಿಂದ ಸೃಜನಶೀಲವಾಗಿ ಗುರುತಿಸಿಕೊಂಡು ಬಂದಿವೆ. ನೊಂದಿಗೆ ಬೆಸೆದುಕೊಂಡಾಗ, ಭಾಷೆ ಜನರ ಬದುಕನ್ನು ಬೇರ್ಪಡಿಸುವ ಹಾಗೂ 
ಸರ್ಕಾರ ಅವುಗಳ ಅಭಿವೃದ್ಧಿಗಾಗಿ ಅಕಾಡೆಮಿಗಳನ್ನು ಸ್ಥಾಪಿಸಿದೆ. ತುಳು ಸಾಹಿತ್ಯ ಮನಸ್ಸನ್ನು ಕೆಡಿಸುವ ಪ್ರಯತ್ನದಲ್ಲಿ ತೊಡಗಿದಾಗ ವಿರೋಧಿ ಸ್ಥಾನದಲ್ಲಿ ನಿಲ್ಲುತ್ತದೆ 
ಅಕಾಡೆಮಿ ತುಳು ಭಾಷೆಗೆ ರಾಷ್ಟ್ರೀಯ ಮಾನ್ಯತೆಯನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಅಥವಾ ಅದನ್ನು ನಿಲ್ಲಿಸಲಾಗುತ್ತದೆ. ಹಾಗಾಗಿ ಭಾಷೆ ಹಾಗೂ ಭಾಷಿಕರ ನಡುವಿನ 
ಕೆಲಸ ನಿರ್ವಹಿಸುತ್ತಿದೆ. ತುಳು ಸಾಹಿತ್ಯ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಪೂರಕವಾಗಿದ್ದು, ಸಂಬಂಧದ ಸ್ವರೂಪ ಇಲ್ಲಿ ಮುಖ್ಯವಾಗುತ್ತದೆ. ಪ್ರತಿಯೊಂದು ಭಾಷೆಯೂ ತನ್ನದೇ ಆದ 
ಕನ್ನಡ ಸಾಹಿತ್ಯದ ವ್ಯಾಪ್ತಿಯನ್ನು ವಿಸ್ತರಿಸುವಂತೆ ಮಾಡಿದೆ. ಅದೇ ರೀತಿ ಕನ್ನಡ ವಲಯವೊಂದನ್ನು ನಿರ್ಮಿಸಿಕೊಳ್ಳುತ್ತದೆ. ಭಾಷೆಯ ಅಸ್ತಿತ್ವದ ದೃಷ್ಟಿಯಿಂದ ಅದು 
ಸಾಹಿತ್ಯಲೋಕ ತುಳು ಭಾಷೆ ಹಾಗೂ ಸಾಹಿತ್ಯದ ಅಭಿವೃದ್ಧಿಯ ಕಡೆಗೂ ಆಲೋಚನೆ ಅನಿವಾರ್ಯವೂ ಆಗಿರುತ್ತದೆ. ಇಂಗ್ಲಿಷ್ ಭಾಷೆ ಜಾಗತಿಕ ಮಟ್ಟದಲ್ಲಿ, ಹಿಂದಿ ಭಾಷೆ 
ನಡೆಸಬೇಕಾಗುತ್ತದೆ. ಸಾಹಿತ್ಯ ಪರಸ್ಪರ ಮುಖಾಮುಖಿಯಾದಾಗ ಮಾತ್ರ ಅವುಗಳ ರಾಷ್ಟ್ರ ಮಟ್ಟದಲ್ಲಿ, ಕನ್ನಡ ಭಾಷೆ ರಾಜ್ಯ ಮಟ್ಟದಲ್ಲಿ ಹಾಗೂ ತುಳು ಭಾಷೆ ಪ್ರಾದೇಶಿಕ 
ಪುನಾರಚನೆ ಅಥವಾ ಮರು ಓದು ಸಾಧ್ಯವಾಗುತ್ತದೆ. ಕೊಡಗಿನ ಚರಿತ್ರೆ ಹಾಗೂ ಸಾಹಿತ್ಯ ಮಟ್ಟದಲ್ಲಿ ಪ್ರಭಾವ ವಲಯಗಳನ್ನು ನಿರ್ಮಿಸಿಕೊಂಡಿವೆ. ಈ ಭಾಷೆಗಳೆಲ್ಲವೂ ನಮ್ಮ 
ಕೊಡಗಿಗಷ್ಟೇ ಹಾಗೂ ತುಳುನಾಡಿನ ಚರಿತ್ರೆ ಹಾಗೂ ಸಾಹಿತ್ಯ ತುಳುನಾಡಿಗಷ್ಟೇ ವಲಯಗಳಲ್ಲಿ ಪ್ರಭಾವಶಾಲಿಯಾಗಿ ಹಾಗೂ ಜೀವಂತಿಕೆಯಿಂದ ಕೂಡಿರುತ್ತವೆ. ಮಾನವನ 
ಸೀಮಿತವಾದರೆ ಅದರಿಂದ ಕರ್ನಾಟಕದ ಬಹುತ್ವದ ನೆಲೆಗಳನ್ನು ಅರ್ಥೈಸಿಕೊಳ್ಳಲು ಬದುಕಿಗೆ ಹತ್ತಿರವಾಗುತ್ತಾ ಹೋದಂತೆಲ್ಲಾ ಭಾಷೆ ಇನ್ನಷ್ಟು ಗಟ್ಟಿಗೊಳ್ಳುತ್ತಾ ಹಾಗೂ 
ಸಾಧ್ಯವಿಲ್ಲ. ಕರ್ನಾಟಕದ ವೈಭವವನ್ನು ಸಾರುವುದಕ್ಕೆ ಮಾತ್ರ ಪ್ರಾದೇಶಿಕ ಸಂಸ್ಕೃತಿ | ಸೃಜನಶೀಲವಾಗುತ್ತಾ ಸಾಗುತ್ತದೆ. ಅದೇ ರೀತಿ ಸಾಮಾಜಿಕ ಅಥವಾ ಸಾಂಸ್ಕೃತಿಕ 
ಬಳಕೆಗೊಂಡರೆ ಅದರಿಂದ ಕರ್ನಾಟಕಕ್ಕೆ ಒಂದು ಲಾಭದಾಯಕ ಮಾರುಕಟ್ಟೆ ಅಂತರವನ್ನು ಕಾಯ್ದುಕೊಂಡು, ಶ್ರೇಷ್ಠತೆ ಹಾಗೂ ಮಡಿವಂತಿಕೆಯ ಪ್ರತಿಪಾದನೆಯಲ್ಲಿ 
ಸಿಗಬಹುದೇ ಹೊರತು ಭಾಷೆ ಹಾಗೂ ಭಾಷಿಕರ ಸಂಬಂಧವನ್ನು ಬೆಸೆಯಲು ಸಾಧ್ಯವಿಲ್ಲ. ತೊಡಗುವ ಭಾಷೆ ಸಮಾಜದಿಂದ ದೂರ ಸರಿಯುತ್ತದೆ ಹಾಗೂ ಜೀವಂತಿಕೆಯನ್ನು 

ಶಾಸ್ತ್ರೀಯತೆಯ ಕಾರಣಕ್ಕಾಗಿ ನಡೆಯುವ ಸಾಹಿತ್ಯ ಚರಿತ್ರೆಯ ಪುನಾರಚನೆ ಕಳೆದುಕೊಳ್ಳುತ್ತದೆ. ಭಾಷಾತಜ್ಞರಾದ ಕೆ. ವಿ . ನಾರಾಯಣ ಅವರು ಹೇಳುವಂತೆ ಕನ್ನಡವು 
ಸಾಹಿತ್ಯದ ಲಿಖಿತ ನೆಲೆಯ ವೈಭವೀಕರಣವಾಗಿ ಪರಿವರ್ತನೆಗೊಂಡಿದೆ. ಶಾಸ್ತ್ರೀಯ ಒಂದು ಜೀವಂತ ಶಾಸ್ತ್ರೀಯ ಭಾಷೆ ಕನ್ನಡವು ಜನರ ನಡುವೆಯೇ ಉಸಿರಾಡುವ 
ಸ್ಥಾನಮಾನವನ್ನು ಪಡೆಯಬೇಕಾದರೆ ಭಾಷೆ ಒಂದೂವರೆ ಸಾವಿರ ವರ್ಷಗಳಷ್ಟು ಭಾಷೆಯಾಗಿದ್ದು, ಲಿಖಿತವಾಗಿ ಅಥವಾ ಮೌಖಿಕವಾಗಿ, ರಾಜ್ಯಭಾಷೆಯಾಗಿ ಅಥವಾ 
ಪುರಾತನವಾಗಿರಬೇಕು ಎನ್ನುವುದು ಪ್ರಮುಖವಾದ ಮಾನದಂಡ. ಇದರಿಂದಾಗಿ | ಮಾತೃಭಾಷೆಯಾಗಿ ಜನರೊಂದಿಗೇ ಬದುಕುತ್ತಿದೆ. ಕರ್ನಾಟಕದೊಳಗೆ ಕೊಡಗು, ತುಳು, 
ಒಂದೂವರೆ ಸಾವಿರ ವರ್ಷಗಳ ಹಿಂದಿನ ಸಾಹಿತ್ಯ, ಸಂಸ್ಕೃತಿ, ಚರಿತ್ರೆ ಅಥವಾ ಕೊಂಕಣಿ ಮುಂತಾದ ಅನ್ಯಭಾಷಿಕ ಪ್ರದೇಶಗಳು ಸೇರಿಕೊಂಡಾಗ ಅವುಗಳೆಲ್ಲವನ್ನೂ 
ಒಟ್ಟಾರೆಯಾಗಿ ಜನರ ಬದುಕು ವರ್ತಮಾನದ ಗ್ರಹಿಕೆಯಲ್ಲಿ ವ್ಯಾಖ್ಯಾನಗೊಳ್ಳು ಅನ್ಯವಾಗಿ ನೋಡದೆ ಅಥವಾ ಆ ಭಾವನೆ ಬರದಂತೆ ನೋಡಿಕೊಂಡು ಎಚ್ಚರಿಕೆಯಿಂದ 
ವಂತಾಯಿತು. ಭಾಷೆ ಪುರಾತನವಾದಷ್ಟೂ ಯಜಮಾನಿಕೆಯ ಭಾಷೆಯಾಗುವ ಹಾಗೂ ಅವುಗಳೊಂದಿಗೆ ವ್ಯವಹರಿಸುತ್ತ ಬಂದಿವೆ. ಈ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಕನ್ನಡ 
ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆಯುವ ಅರ್ಹತೆಯನ್ನು ಗಳಿಸುವ ಭಾಷೆಯಾಗಿ ಎನ್ನುವುದು ಕೇವಲ ಭಾಷೆ ಮಾತ್ರ ಆಗದೆ, ಕನ್ನಡ ನಾಡು ಹಾಗೂ ಕನ್ನಡ ಜನತೆಯ 
ರೂಪುಗೊಳ್ಳುತ್ತಾ ಸಾಗುತ್ತದೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಪುನಾರಚನೆಗೊಳ್ಳುವ ಚರಿತ್ರೆ ಸಂಕೇತವೂ ಆಗಿದೆ. ಕನ್ನಡದ ಶಾಸ್ತ್ರೀಯ ಸ್ಥಾನಮಾನ ಎಂದಾಗ ಅದು ಅಖಂಡ 
ಲಿಖಿತ ಚರಿತ್ರೆಯಾಗಿರುತ್ತದೆ. ಅಷ್ಟೇ ಅಲ್ಲದೆ, ವೈಭವದ ಚರಿತ್ರೆಯೂ ಆಗಿರುತ್ತದೆ. ಚರಿತ್ರೆ ಕರ್ನಾಟಕ ಜನತೆಯ ಸ್ಥಾನಮಾನವೂ ಆಗಿದೆ. ಇದು ಕರ್ನಾಟಕದ ಚರಿತ್ರೆ ಬೆಳೆದುಬಂದ 
ಅಭಿವ್ಯಕ್ತಗೊಳ್ಳುವುದು ಭಾಷೆಯ ಮೂಲಕ. ಚರಿತ್ರೆ ನಿರ್ಮಾಣಗೊಳ್ಳುತ್ತಾ ಹೋದ| ಬಗೆಯಾಗಿದ್ದು , ಸಮಕಾಲೀನ ಸಂದರ್ಭದಲ್ಲಿಯೂ ಭಾಷಾ ಸಾಮರಸ್ಯವನ್ನು 
ಹಾಗೆ ಭಾಷೆಯೂ ಅಭಿವೃದ್ಧಿಗೊಳ್ಳುತ್ತಾ ಸಾಗುತ್ತದೆ. ಶಾಸ್ತ್ರೀಯ ಮಾನ್ಯತೆಯ ಸಾಧಿಸುವುದರ ಮೂಲಕ ಬಹುಭಾಷಿಕರ ನಡುವೆ ಕಂದಕ ಏರ್ಪಡದಂತೆ 
ಫಲವಾಗಿ ಚರಿತ್ರೆಯ ಒಂದು ಮುಖ , ಅಂದರೆ ಚರಿತ್ರೆಯ ಲಿಖಿತ ನೆಲೆ, ವಿಸ್ತಾರ ನೋಡಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಂದು ಭಾಷೆ ಹಾಗೂ ಭಾಷಿಕರ ಮೇಲಿದೆ. 
ಗೊಳ್ಳುತ್ತಾ ಸಾಗುವಂತಾಯಿತು. ತಮಿಳು ಶಾಸ್ತ್ರೀಯತೆಯ ವಿಚಾರ ಬಂದಾಗ ಸಂಗಂ 
ಸಾಹಿತ್ಯದ ವೈಭವೀಕೃತ ಚಿತ್ರಣವನ್ನು ಕಾಣಬಹುದು. ಅದೇ ರೀತಿ ಕನ್ನಡದಲ್ಲಿ 

ಡಾ|| ಕೆ. ಮೋಹನ್‌ಕೃಷ್ಣ ರೈ 
ಹಳೆಗನ್ನಡವನ್ನು ಅಧ್ಯಯನ ಮಾಡಲು ವಿಶೇಷ ಯೋಜನೆಗಳನ್ನು ರೂಪಿಸಲಾಯಿತು. ಸಹ ಪ್ರಾಧ್ಯಾಪಕರು, ಚರಿತ್ರೆ ವಿಭಾಗ, ಕನ್ನಡ ವಿಶ್ವವಿದ್ಯಾನಿಲಯ , ಹಂಪಿ ವಿದ್ಯಾರಣ್ಯ - ೫೮೩೨೭೬ 
ಹೊಸತು ೨೬ - 

ಡಿಸೆಂಬರ್ ೨೦೧೩ 


ಭೂತಾವೊ ಘೋ ನಾಂಗ್ ಪರ್ವತಗಳ ಕಥೆ 


ಸಾಕುವಳು . 


ದೇವರ ದಯದಿಂದ ಘಾ ಎಂಬ ಆ ತರುಣ ತನ್ನ 
ಘೋರಅಪರಾಧವನ್ನು ನೆನೆದು ಪಶ್ಚಾತ್ತಾಪದಿಂದ 

ಕಾಂಬೋಡಿಯಾ (ಕಾಂಭೋಜ) ದ ಒಂದು ಹಳೆಯ ಜಾನಪದ ಕಥೆ ಹೀಗಿದೆ : 

ಸಹಸ್ರಾರು ವರ್ಷಗಳ ಹಿಂದೆ, ಪರ್ವತ ತಪ್ಪಲಿನಲ್ಲಿದ್ದ ಒಂದು ಸುಂದರವಾದ 
ಮರುಗಿದೆ. ತನಗೆ ಅಷ್ಟಾಂದು ಉಪಕಾರವೆಸಗಿದ ಅರಮನೆಯಲ್ಲಿ ಕಿನ್ನಾ ಎಂಬ ಒಬ್ಬ ರಾಕ್ಷಸಿ ವಾಸವಾಗಿದ್ದಳು. ಅವಳಿಗೆ ಮಕ್ಕಳಾಗಲಿ, ಗಂಡ 

ಅಥವಾ ಇನ್ನಿತರ ಯಾವ ಸಂಬಂಧಿಗಳಾಗಲಿ ಇರಲಿಲ್ಲ. ಅವಳದು ಒಂಟಿ ಬದುಕು. ಆದರೆ 
ಆ ನತದೃಷ್ಟ ಹೆಣ್ಣಿಗೆ ತಾನು ಯಾಗ್ಯನಲ್ಲವೆಂದು 

ಪರ್ವತದ ತಪ್ಪಲಿನಲ್ಲಿ ಬಹುದೂರದವರೆಗೆ ದಟ್ಟವಾಗಿ ಬೆಳೆದ ಕಾಡಿನಲ್ಲಿ ಅಲೆದಾಡುತ್ತ ಅವಳು 
ದುಃಖಿಸಿದೆ. ಕಾಳದ ಆಚೆ ಬದಿಯಲ್ಲಿ ಅದ್ದಿದ್ದೆ. ಸುಖವಾಗಿ ಕಾಲ ಕಳೆಯುತ್ತಿದ್ದಳು. ತನ್ನ ಒಬ್ಬಂಟಿತನವನ್ನು ಮರೆಯಲು ಅವಳಿಗಿದ್ದುದು 

ಇದೊಂದೇ ಮಾರ್ಗ . ರಾಕ್ಷಸಾಕಾರದ ಮರಗಿಡಗಳ ನಡುವೆ ಸುತ್ತಿ ಬಳಸಿ ಓಡಾಡುತ್ತ, ಕಾಡಿನ 
ಅವಳು ಇನ್ನಾ ಜೀವಂತವಾಗಿರುವಳೆಂದು ಭ್ರಮಿಸಿ 

ನಡುವೆ ಹರಿಯುತ್ತಿದ್ದ ನದಿಯ ದಂಡೆಯಲ್ಲಿ ಬೆಳೆದ ಹೂಗಿಡಗಳನ್ನು ನೋಡಿ ನಲಿಯುತ್ತ, 
ಶೈತಾಪಚಾರ ಮಾಡಲು ಹೆಣಗಿ ಸಾತ, 

ದೊಡ್ಡ ಆಲದ ಮರದ ನೆರಳಿನಲ್ಲಿ ಮಲಗಿ ತೂಕಡಿಸುವಳು - ಊಟದ ಹೊತ್ತಿಗೆ ಸರಿಯಾಗಿ 
ಅರಮನೆಗೆ ಹಿಂತಿರುಗುವಳು - ಮತ್ತೆ ಕಾಡಿನಲ್ಲಿ ಅಲೆದಾಟ . ದಿನವಿಡೀ ಅವಳು ಕಾಡಿನ 

ಉದ್ದಗಲದಲ್ಲಿ ತಿರುಗಾಡುತ್ತಿದ್ದುದರಿಂದ ಕಾಡಿನ ಸಕಲ ಪ್ರಾಣಿ ಪಕ್ಷಿಗಳಿಗೆ ಅವಳೊಡನೆ ಆಪ್ತ 
ಎಚ್ . ಕೆ. ರಾಮಚಂದ್ರಮೂರ್ತಿ 

ಸ್ನೇಹ ಬೆಳೆದಿತ್ತು . ಅವಳ ಮುಂದೆ ಹಾಡಲು ಆಡಲು ಬರುತ್ತಿದ್ದ ಪಕ್ಷಿಗಳಿಗಂತೂ ಅವಳ ನಿಕಟ 
ಸಂಬಂಧ ಆಪ್ಯಾಯಮಾನವಾಗಿತ್ತು. ಕೆಲವೊಮ್ಮೆ ಅವಳು ಆನೆಗಳ ಸೊಂಡಿಲಿನ ಮೇಲೆ ಹತ್ತಿ 
ಸವಾರಿ ಮಾಡುವಳು, ಮತ್ತೆ ಇನ್ನು ಕೆಲವು ಸಲ ಜಿಂಕೆಗಳನ್ನು ಎತ್ತಿಕೊಂಡು ಮುದ್ದಾಡುವಳು, 
ಪಕ್ಷಿಗಳ ಕೂಗನ್ನು ಅಣಕಿಸಿ ಕೇಕೆ ಹಾಕುವಳು. 

ಒಂದು ಮುಂಜಾನೆ ಒಬ್ಬ ಯುವಕ ಕಾಡಿನೊಳಕ್ಕೆ ಪ್ರವೇಶಿಸುತ್ತಿರುವುದು ಅವಳ ಕಣ್ಣಿಗೆ 
ಬಿತ್ತು. ಅವನು ಇಂದ್ರಚಂದ್ರರಂತೆ ಅತ್ಯಂತ ಸುಂದರವಾಗಿದ್ದನು. ಅವನು ಹೆಗಲಿನ ಮೇಲೆ 
ನೇತು ಹಾಕಿಕೊಂಡಿದ್ದ ಚರ್ಮದ ಚೀಲದಲ್ಲಿ ಒಂದು ಬಂದೂಕವಿದ್ದುದನ್ನೂ ಸಹ ಅವಳು 
ಗಮನಿಸಿದಳು. ತನಗೊಬ್ಬ ಗಂಡು ಬೇಕೆಂದು ಬಹುದಿನಗಳಿಂದ ಹಂಬಲಿಸುತ್ತಿದ್ದ ರಾಕ್ಷಸಿಗೆ 
ಅವನನ್ನು ನೋಡಿ ಅಪರಿಮಿತ ಸಂತೋಷ ಉಕ್ಕಿತು. ಆದರೆ ತನ್ನ ರಾಕ್ಷಸ ಸ್ವರೂಪ ನೋಡಿ 
ಅವನು ಹೆದರಿ ಓಡಿಹೋಗಬಹುದೆಂದು ಅವಳಿಗೆ ಆತಂಕವಾಯಿತು. ತನಗೆ ಮಾತ್ರ ಗೊತ್ತಿದ್ದ 
ಒಂದು ಅತ್ಯಂತ ರಹಸ್ಯಮಯ ಮಂತ್ರವನ್ನು ಉಚ್ಚರಿಸಿ ಅತಿ ಸುಂದರ ಯುವತಿಯ ರೂಪ 

• ಧರಿಸಿದಳು. ಈಗ ಅವಳು ನಿರಾತಂಕವಾಗಿ ಯುವಕನನ್ನು 
* ಎದುರಿಸಿ ಮಾತುಕತೆ ಪ್ರಾರಂಭಿಸಿದಳು. 

“ ಅಣ್ಣ, ಇಲ್ಲಿಗೆ ಯಾಕೆ ಬಂದೆ ? ನಿನಗೇನು ಕೆಲಸ ಈ ಕಾಡಿನಲ್ಲಿ ? ” 
“ನಾನು ಬೇಟೆಗಾಗಿ ಬಂದಿದ್ದೇನೆ. ಅದ್ದರಿ, ಇಲ್ಲಿ ನೀನೊಬ್ಬಳೆ 
ವಾಸವಾಗಿರುವೆಯಾ ? ” ಅವನಿಗೆ ಮಹದಾಶ್ಚರ್ಯವಾಗಿತ್ತು. 

“ಹೌದು, ನಾನೊಬ್ಬಳೇ ಇಲ್ಲಿ ವಾಸಿಸುತ್ತಿರುವೆ, ಈ ಗಿಡಮರ, ಪ್ರಾಣಿಪಕ್ಷಿಗಳೇ 
ನನ್ನ ಸ್ನೇಹಿತರು, ಬಂಧು ಬಳಗ. ” 
ಆ ಆಗಂತುಕ ಯುವಕನಿಗೆ ಅವಳ ಮೇಲೆ ಅಪಾರ ಪ್ರೇಮ ಉಂಟಾಗಲು ಹೆಚ್ಚು ಕಾಲ 
ಹಿಡಿಯಲಿಲ್ಲ. ಅವಳ ಸೌಂದರ್ಯ ಲಾವಣ್ಯಗಳು ಅವನನ್ನು ಸೆರೆ ಹಿಡಿದಿದ್ದವು. 

ಇಬ್ಬರೂ ಹೂಗಿಡಗಳು ತುಂಬಿದ ನದಿಯ ದಂಡೆಯ ಮೇಲೆ ಕುಳಿತು ಸರಸ ಸಲ್ಲಾಪದಲ್ಲಿ 
ತನ್ನಯರಾದರು. ಆ ಯುವಕನ ಹೆಸರು ಘೋ . ಅವನು ತನ್ನ ಮನೆಯಲ್ಲಿನ ಬಂಧು 
ಬಳಗದವರ ವಿವರಗಳನ್ನೆಲ್ಲಾ ಅವಳಿಗೆ ಒಪ್ಪಿಸಿದ. ಕಿನ್ನಾ ಅವನು ಅಲ್ಲೆ ತನ್ನೊಡನೆ 
ಇದ್ದುಬಿಡುವಂತೆ ಬೇಡಿಕೊಂಡಳು. ಭೂ ಸಂತೋಷವಾಗಿ ಒಪ್ಪಿದ. 

ಆಮೇಲೆ ಆ ಸುಂದರ ಯುವತಿಯ ಜತೆ ಅಪರಿಮಿತ ಭೋಗ ಸುಖವನ್ನನುಭವಿಸುತ್ತ ಹೂ 
ಅಲ್ಲೇ ಇದ್ದುಬಿಟ್ಟ . ತನ್ನ ಊರಿನಲ್ಲಿ ತನ್ನ ಏಕಾಕಿ ತಾಯಿ ಕಷ್ಟ ಕಾರ್ಪಣ್ಯದಿಂದ ಕಾಲವನ್ನು 
ನೂಕುತ್ತಿರುವ ಸಂಗತಿ ಅವನಿಗೆ ಮರೆತೇಹೋಯಿತು. 

ಒಂದು ದಿನ ಕಿನ್ನಾ ಅವನಿಗೆ ಒಂದು ರಹಸ್ಯವನ್ನು ಒಡೆದು ಹೇಳಲು ನಿರ್ಧರಿಸಿದಳು: 
“ ಪ್ರಾಣಪ್ರಿಯ ಗೆಳೆಯಾ! ನನ್ನ ಬಳಿ ಒಂದು ಮಾಯಾ ಸಂಪುಟ (ಕ್ಯಾಸೆಟ್) ಇದೆ. ಅದರಲ್ಲಿ 
ನಿಂಬೆ ಹಣ್ಣುಗಳಿವೆ. ಅವು ಇನ್ನೂ ಹಸುರಾಗಿದ್ದು ಅದನ್ನು ನನ್ನ ಅಜ್ಜ ಅಜ್ಜಿಯರು ನನಗೆ 
ಉಡುಗೊರೆಯಾಗಿ ಕೊಟ್ಟಿದ್ದರು. ಅವು ಮಂತ್ರಿಸಿದ ಹಣ್ಣುಗಳು - ಅತ್ಯಂತ ಪ್ರಬಲ 
ಮಂತ್ರಶಕ್ತಿಯುಳ್ಳವು. ನೀನು ನಮ್ಮ ತೋಟವನ್ನು ನೋಡಿರುವೆಯಾ ? ” ಎಂದು ಕೇಳಿದಳು. 

“ಇಲ್ಲ - ನಿಮ್ಮ ತೋಟ ಯಾವುದು, ಎಲ್ಲಿದೆ - ನನಗೆ ಒಂದೂ ಗೊತ್ತಿಲ್ಲ. ” 
ಡಿಸೆಂಬರ್ ೨೦೧೩ - 

- ಹೊಸತು ೨೭ 


ತೋಟವನ್ನು ಮಂತ್ರಿಸಿದ ಹಣ ಅಜ್ಜ ಅಜ್ಜಿಯರು ಅದರಲ್ಲಿ 


“ ಅದು ಇಲ್ಲಿಂದ ಎರಡು ಮೈಲಿ ದೂರದಲ್ಲಿದೆ. ಆದರೆ ನೀನು ಖಂಡಿತ ಓಡಿದಳು. ಆಗ ಅವನು ಇನ್ನೊಂದು ನಿಂಬೆಹಣ್ಣನ್ನು ಹಿಂದಕ್ಕೆಸೆದ. ಇಬ್ಬರ ನಡುವೆ 
ಅದರೊಳಕ್ಕೆ ಹೋಗಬಾರದು. ತುಂಬ ಅಪಾಯಕರವಾದ ಸ್ಥಳ ಅದು...” ಎಂದು ಒಂದು ದೊಡ್ಡ ಸರೋವರವೆದ್ದು ನೀರು ಉಕ್ಕಿ ಹರಿಯಿತು. ಅಷ್ಟು ಹೊತ್ತಿಗೆ 
ಅವನನ್ನು ಎಚ್ಚರಿಸಿ ಬೇಡಿಕೊಂಡಳು. 

ಓಡಿಬರುತ್ತಿದ್ದ ಕಿನ್ನಾಳಿಗೆ ಏದುಸಿರು ಬಂದು ಸೋತು ಕೆಳಕ್ಕೆ ಬಿದ್ದು ಗೊಳೋ 
ಭೂ ಮೌನವಾಗಿದ್ದ. ಏನೋ ಆಲೋಚನೆಯಲ್ಲಿ ಮುಳುಗಿದ್ದ . 

ಎಂದು ರೋದಿಸಿದಳು. ಕೆಲವು ಕ್ಷಣಗಳ ನಂತರ ಮೇಲೆದ್ದು ಈಜುತ್ತ ಕೊಳವನ್ನು 
ಕೆಲವು ದಿನಗಳ ನಂತರ ಒಂದು ದಿನ ಸ್ವಲ್ಪ ಹೊತ್ತು ಕಿನ್ನಾ ಅವನೊಬ್ಬನನ್ನೇ ದಾಟಿ ಹೊರಗೆ ಬಂದು ಆಯಾಸದಿಂದ ಮತ್ತೆ ಕೆಳಗುರುಳಿದಳು. ಗಂಡನನ್ನು 
ಬಿಟ್ಟು ಏನೋ ಕೆಲಸಕ್ಕಾಗಿ ಎಲ್ಲೋ ಹೋಗಿದ್ದಳು. ಅವಳ ಗೈರುಹಾಜರಿಯ ಲಾಭ ಶಪಿಸುತ್ತಾ ಬಿದ್ದು ಮರಣವನ್ನಪ್ಪಿದಳು. 
ಪಡೆದು ಫೂ ಅವಳು ಹೇಳಿದ್ದ ನಿಷಿದ್ಧ , ಅಪಾಯದ ತೋಟಕ್ಕೆ ಹೋದ. ಅಲ್ಲಿ ದೇವರ ದಯದಿಂದ ಘೋ ಎಂಬ ಆ ತರುಣ ತನ್ನ ಘೋರ ಅಪರಾಧವನ್ನು 
ಮನುಷ್ಯರ ಮೂಳೆಗಳಿಂದ ತುಂಬಿದ ಒಂದು ಅಗಾಧ ಆಳದ ಗುಂಡಿಯನ್ನು ನೆನೆದು ಪಶ್ಚಾತ್ತಾಪದಿಂದ ಮರುಗಿದ. ತನಗೆ ಅಷ್ಟೊಂದು ಉಪಕಾರವೆಸಗಿದ ಆ 
ನೋಡಿದ ತಕ್ಷಣ ಅರಮನೆಗೆ ಓಡಿಬಂದು ರೂಮಿನಲ್ಲಿದ್ದ ಸಂಪುಟದ (ಕ್ಯಾಸೆಟ್) ನ್ನು ನತದೃಷ್ಟ ಹೆಣ್ಣಿಗೆ ತಾನು ಯೋಗ್ಯನಲ್ಲವೆಂದು ದುಃಖಿಸಿದ. ಕೊಳದ ಆಚೆ 
ತೆರೆದು, ನಿಂಬೆ ಹಣ್ಣುಗಳ ಸಮೇತ ಕಾಡಿನಲ್ಲಿ ಮರೆಯಾಗಿ ಪಲಾಯನ ಮಾಡಿದ. ಬದಿಯಲ್ಲಿ ಬಿದ್ದಿದ್ದ ಅವಳು ಇನ್ನೂ ಜೀವಂತವಾಗಿರುವಳೆಂದು ಭ್ರಮಿಸಿ 
- ಕಿನ್ನಾ ಹಿಂತಿರುಗಿ ಬಂದು ಕ್ಯಾಸೆಟ್ ತೆರೆದು ತನ್ನ ಮಂತ್ರದ ನಿಂಬೆಹಣ್ಣುಗಳಿಲ್ಲ ಶೈತ್ಯೋಪಚಾರ ಮಾಡಲು ಹೆಣಗಿ ಸೋತ. ಅವಳ ದೇಹದ ಮೇಲೆ ಬಿದ್ದು 
ದಿರುವುದನ್ನು ನೋಡಿ ಆಶ್ಚರ್ಯಚಕಿತಳಾದಳು. ತನ್ನ ಗಂಡ ದ್ರೋಹವೆಸಗಿ ಹೊರಳಾಡಿದ, ತಾನೂ ಸಾವನ್ನಪ್ಪಿದ. ಅವರಿಬ್ಬರ ಮೃತದೇಹಗಳು ಬಹುಕಾಲ 
ಓಡಿಹೋಗಿರಬಹುದೆಂಬುದು ಖಚಿತವಾಯಿತು. ಅವನನ್ನು ಅಟ್ಟಿಸಿಕೊಂಡು ಕೊಳದ ತಡಿಯಲ್ಲೇ ಬಿದ್ದಿದ್ದು ಕಾಲಕ್ರಮೇಣ ಅವೆರಡೂ ಪುರಾಣ ಪ್ರಸಿದ್ದ ಪೂವೋ 
ಹೊರಟಳು. ಅವಳು ತನ್ನ ಹುಟ್ಟಿಗೆ ಸಹಜವಾದ ದೈತ್ಯ ಹೆಜ್ಜೆಗಳನ್ನು ಇಡುತ್ತಾ ಮತ್ತು ಭೂ ನಾಂಗ್ ಎಂಬ ದೊಡ್ಡ ಪರ್ವತಗಳಾಗಿ ಮೇಲೆದ್ದು ನಿಂತವು. 
ಕ್ಷಿಪ್ರಗತಿಯಲ್ಲಿ ಓಡಿ ಅವನನ್ನು ಹಿಡಿದುಬಿಡುವುದರಲ್ಲಿದ್ದಳು. ಗಟ್ಟಿಯಾಗಿ ಅವನನ್ನು ಯಾರು ಬೇಕಾದರೂ ಲುವಾಂಗ್ ಪ್ರಬಾಂಗ್‌ನಿಂದ ಅವುಗಳನ್ನು ಈಗಲೂ 
ಕೂಗಿಯೇ ಕೂಗಿದಳು. “ನಿಲ್ಲು ನಿಲ್ಲು ಎಂದು ಕಿರಿಚಿಕೊಂಡಳು. ಆದರೆ ಅವನು ನೋಡಬಹುದು. 

(ಕಾಂಬೋಡಿಯಾ ಕಥಾವಳಿಯಿಂದ) 
ಎರಡು ಪಟ್ಟು ಜೋರಾಗಿ ಓಡಿದ, ಒಂದು ನಿಂಬೆ ಹಣ್ಣನ್ನು ತೆಗೆದು ಹಿಂದಕ್ಕೆಸೆದ. 
ತಕ್ಷಣ ಭೀಕರ ಬೆಂಕಿ ಎದ್ದು ಅವರ ಸುತ್ತಲೂ ಆವರಿಸಿಕೊಂಡಿತು. ಕಿನ್ನಾಳ ಕೂಗು 

ಎಚ್. ಕೆ . ರಾಮಚಂದ್ರಮೂರ್ತಿ 
ಬೆಂಕಿಯ ಮೂಲಕ ಕೇಳಿ ಬರುತ್ತಿತ್ತು. ಕೊನೆಯಲ್ಲಿ ಅವಳು ಹೇಗೋ ಬೆಂಕಿಯನ್ನು 

ನಂ . ೧೦೨ , ಶ್ರವಂತಿ ಪ್ಯಾಲೇಸ್, ೩ನೇ ಅಡ್ಡರಸ್ತೆ, ಸಿ. ಆರ್. ಬಡಾವಣೆ, ಜೆ. ಪಿ . ನಗರ 

೧ನೇ ಫೇಸ್, ಬೆಂಗಳೂರು - ೫೬೦ ೦೭೮ 
ಭೇದಿಸಿಕೊಂಡು ಹೊರಕ್ಕೆ ಬಂದು ಗಂಡನನ್ನು ಹಿಡಿಯಲು ಇನ್ನಷ್ಟು ವೇಗವಾಗಿ 


ಸಂಗೀತ ರವಿರಾಜ್ 


ರವೀಂದ್ರನಾಥ ಠಾಕೂರ್ ಅವರ ವಿಸರ್ಜನ ಮತ್ತು ಇತರ ಬಿಟ್ಟೆನೆಂದರೂ ಬಿಡದೀ ಮಾಯೆ...(ಪೌರಾಣಿಕ 
ನಾಟಕಗಳು ಅನುವಾದ : ಶ್ರೀನಿವಾಸ ವಿ. ಸುತ್ರಾವೆ ಕಾದಂಬರಿ - ದ್ರೋಣನ ಆತ್ಮ ಚರಿತ್ರೆ ) 
ಪುಟ : Xvi + ೯೦ | ಬೆಲೆ : ರೂ . ೭೫ 

ಉದಯಕುಮಾರ ಹಬ್ಬು 
ಚಂದ್ರನಾಥ ಪ್ರಕಾಶನ, ರತ್ನತ್ರಯ ೮, ೧ನೇ ಪುಟ : ೨೬೮ + io 

ಬೆಲೆ : ರೂ . ೨೦೦ 
ಅನುಭಾವದ ಬುತ್ತಿ ಪೂಜ್ಯ ಮಹಾದೇವಮ್ಮ ತಾಯಿ ಮುಖ್ಯರಸ್ತೆ, ರಜತಗಿರಿ , ಧಾರವಾಡ - ೫೮೦ ೦೦೪ ಜಾಗತಿ ಪಿಂಟರ್ , ನಂ . ೫೬ / ೧ - ೬ , ನರಸಿಂಹಯ. 
ಪುಟ : xvi + ೯೨ 

ಬೆಲೆ : ರೂ . ೬೦ ಮೈಯೇ ಸೂರು ಮನವೇ ಮಾತು (ಸಂಸ್ಕೃತಿ ಸಾಹಿತ್ಯ ಗಾರ್ಡನ್, ಕೊಟ್ಟಿಗೆಪಾಳ್ಯ , ಮಾಗಡಿ ಮುಖ್ಯರಸ್ತೆ, 
ಬಸವ ಧರ್ಮ ಪ್ರಸಾರ ಸಂಸ್ಥೆ, ಹಿರೇಮಠ ಸಂಸ್ಥಾನ, ಮತ್ತು ಸಂಶೋಧನೆ) ಬಸವರಾಜ ಕಲ್ಗುಡಿ ಬೆಂಗಳೂರು – ೫೬೦ ೦೯೧ 
ಭಾಲ್ಕಿ - ೫೮೫ ೩೨೫ , ಬೀದರ್ ಪುಟ : Koi + ೩೫೬ = ೩೭೦ ಬೆಲೆ : ರೂ . ೨೭೫ | 

ನನ್ನೊಡಲ ಮಿಹಿರ (ಕವನ ಸಂಕಲನ) 
ತೇಜಸ್ವಿ ಪರಿಸರ ಕಥಾಪ್ರಸಂಗ 

ಸುಮ್ಮನೆ ( ಸತ್ಯಕಾಮರ ಒಡನಾಟ ) 
- ಮೂಲ ಕಥೆ : ಕೆ. ಪಿ . ಪೂರ್ಣಚಂದ್ರ ತೇಜಸ್ವಿ 

ಸಮನ್ವಯ : ವೀಣಾ ಬನ್ನಂಜೆ 

ಪುಟ : xii + ೬೮ = ೮೦ ಬೆಲೆ : ರೂ . ೫೦ 
ನಾಟಕ ರೂಪ: ಅ. ನಾ , ರಾವ್ ಜಾದವ್ ಪುಟ : Xxxii + ೪೧೨ = ೪೪೪ ಬೆಲೆ : ರೂ . ೩೫೦ 

ರಚನ ಪ್ರಕಾಶನ, ನಂ . ೭೯೧/ ಎಸ್., ೨೫/ ೭ನೇ 
ಪುಟ : ೮೪ 

ಬೆಲೆ : ರೂ . ೫೦ ಪುತ್ರವಾತ್ಸಲ್ಯ . ವಿಜಯನಾಥ ಶೆಣೈ ಅಡ್ಡರಸ್ತೆ, ಹೆಬ್ಬಾಳ ೨ನೇ ಹಂತ, ಮೈಸೂರು - ೧೭ 
ಬಾಲಂಕೃತ ಚುಕ್ಕಿ ಧೂಮಕೇತು ಬಿ. ಎಸ್. ಶೈಲಜಾ ಪುಟ : ೨೧೨ 

ಯಕ್ಷ ತರು (ಲೇಖನ ಸಂಚಯ ) 
ಪುಟ : ೧೧೨ ಬೆಲೆ : ರೂ . ೮೦ ಮಲೆನಾಡ ಗಾಂಧಿ - ಎಚ್. ಜಿ. ಗೋವಿಂದ ಗೌಡ 

- ಪ್ರೊ | ಅಮೃತ ಸೋಮೇಶ್ವರ 
ಒಂದು ಆಪ್ತ ಚಿತ್ರ 

ಗಿರೀಶ ಜಕಾಪುರೆ 
ಮೇಲಿನ ಎರಡು ಪುಸ್ತಕಗಳ ಪ್ರಕಾಶಕರು 

ಪುಟ : Xvi + ೧೩೬ ಬೆಲೆ : ರೂ . ೯೦ 
ಪುಟ : ೨೨೪ 

ಬೆಲೆ : ರೂ . ೧೫೦ 
ನವಕರ್ನಾಟಕ ಪ್ರಕಾಶನ, ಎಂಬೆಸಿ ಸೆಂಟರ್‌, 

ಯಕ್ಷಗಾನ ಅಧ್ಯಯನ ಕೇಂದ್ರ, ಮಂಗಳೂರು 
ಮೇಲಿನ ನಾಲ್ಕು ಪುಸ್ತಕಗಳ ಪ್ರಕಾಶಕರು 
ನಂ . ೧೧ , ಕ್ರೆಸೆಂಟ್ ರಸ್ತೆ , ಕುಮಾರ ಪಾರ್ಕ್ , 

ವಿಶ್ವವಿದ್ಯಾನಿಲಯ , ಮಂಗಳ ಗಂಗೋತ್ರಿ, ದಕ್ಷಿಣ 
ಅಭಿನವ, ೧೭/ ೧೮ - ೨ , ಮೊದಲನೆಯ ಮುಖ್ಯರಸ್ತೆ, 
ಬೆಂಗಳೂರು - ೫೬೦ ೦೦೧ 

ಕನ್ನಡ - ೫೭೪ ೧೯೯ 
ಮಾರೇನಹಳ್ಳಿ , ವಿಜಯನಗರ, ಬೆಂಗಳೂರು - ೪೦ 
ಮುಂಬಯಿ ಕನ್ನಡ ಕಥಾ ಸಾಹಿತ್ಯ - ಒಂದು ಅಧ್ಯಯನ ಅಲೆಮಾರಿ ಮುದುಕ ಥೇಲಿಸ್ ( ಮಕ್ಕಳ ನಾಟಕ ) 

ಕನ್ನಡ ಸಾಹಿತ್ಯ ಪರಂಪರೆ ಡಾ|| ಎಸ್. ಪ್ರಸಾದಸ್ವಾಮಿ 
- ಡಾ|| ಮಮತಾ ರಾವ್ 

ನಿಂಗ್ ಮೂಲಕ ಪುಟ : xxii + ೩೬೨ = ೩೮೪ ಬೆಲೆ : ರೂ . ೨೦೦ 
ಪುಟ : Xi + ೩೫೪ ಬೆಲೆ : ರೂ . ೩೦೦ ಪುಟ : Vi + ೨೨ = ೨೮ ಬೆಲೆ : ರೂ . ೨೫ ಕ ಪಬ್ಲಿಕೇಷನ್ಸ್ ಪ್ರೈವೆಟ್ ಲಿಮಿಟೆಡ್, ನಂ . ೭೭೭ , 
ಕನ್ನಡ ಅಧ್ಯಯನ ವಿಭಾಗ , ಮುಂಬಯಿ ಚಿಲಿಪಿಲಿ ಪ್ರಕಾಶನ, # ೫೬, ೪ನೇ ಅಡ್ಡರಸ್ತೆ, ನೆಲಮಹಡಿ, ೭ನೇ ಅಡ್ಡರಸ್ತೆ, ೫ನೇ ಮುಖ್ಯರಸ್ತೆ , 
ವಿಶ್ವವಿದ್ಯಾಲಯ , ವಿದ್ಯಾನಗರಿ , ಮುಂಬಯಿ - ೯೮ ಶಿವಾನಂದ ನಗರ, ಧಾರವಾಡ - ೫೮೦ ೦೦೧ ಎಂ . ಸಿ. ಲೇಔಟ್, ವಿಜಯನಗರ - ೫೬೦ ೦೪೦ 


ಬೆಲೆ : 


ಹೊಸತು ೨೮ - 


- ಡಿಸೆಂಬರ್ ೨೦೧೩ 


ಕ 


+ 
+ + + + 


+ + + + + + 


+ 
+ + + 
+ + 
+ 
+ 
+ + + + + + + + 


++ 


4 


+ + + + 


+ 
+ 


4 


d 


+ 


4444 
+ 
+ 

+ + 
+ 
+ 


+ 


+ + 


+ 


+ 


+ 


+ 


+ + 


+ 


+ 


+ 


+ 


+ + 


+ 


+ 
+ + + 


+ 
+ 


+ 


+ 


++ 
+ + + 
+ 


+ 
+ 


+ + 
+ + 


+ + 


+ 


+ + 
+ 
+ + + 


+ 
+ + 


+ 
+ + 


+ 


+ 


+ 


+ 


+ + 


+ 


+ 


+ 


+ 
+ 


+ 


+ + 


+ + 


+ + + + 


+ 
+ 
+ 
+ + + + 
+ + + ++ + + ++ 
+ 
+ 


+ 


+ 


+ 


+ + ++ 
+ + 


+ + 
+ + 
+ 


+ 


+ 


+ 


+ + 


+ + 


+ 


222 


These 


ಬಡತನದ 
ರೇಖೆಯ 
ಬವಣೆ 


by+ hasy 


weeks 


++ + + + 


+ 


+ 


+ + +++ ++ + 


+ + + 


4 


## ####### 

# 


# 


= 


+ 


= 


= 


- - 


+ 


< 


+ 


>••••••••• 


- 


= = 


- - 


+ 


+ 


> 


+ 


< 


- 


+++ 


<< 


= = = 


+ + 


++++ 


2 


++ +++ + + ++ + + 


+ 


+ 


+ 


+ 
+ ++ + + + + + 


M 


wise 


* * 


++ 


+ ++ + ++ + + 

< 
< 


+ 
+ + + + + 

+ 


++ 


==== 


+++ 


++ 


+< < 


+ 


+ 


+ 
> < > 


+ +++ 


++++ 


= 


# 


++ 


++++++ 


# 


+ 


+ 


+ 


+ 


= 


> < 


+ 


+ 


+ 
+ + 


++++ 


++ 


S 


< 
+ 


+++ 


+ + + 
+ 


+ 


# ## # # 
# # # # ## # # 


+ + ++++ + + ++ 

+ + ++ 
. 
# # ## # # 


+ + 
+ 


+ + + 


# 


+ 


+ 


# 
se 


++ 


s 


+++ 


+ 


+ + + + + 


+ + +++ ++ 


++++ 


+ + ++ 


+ 


+ + 


+++ 


edi 


Akky 


+ 


+++ 


< 


+ 


Newstv 


+++++ 


+ 
+ + + 


+ + ++ + + 


+ 


> 


< 


ಎಂದು 


+ 


++ 


222 


+ ++ 


> > 


#### 


+ 


- 


ಕ 


< 


< 


- 


+ + 


+ 


•••••••••• 

••••••• 


+ ++ + 


< < 


let 


deews 
deeಳಲ್ಲಿ 

* * 
* 


> > 


+ +++ 


=== 


G + 


.G 


> 


+ 


= 


+ 


< 
< 


22 


< 


+ 


ಅನಂತ ಕಲ್ಲೋಳ 
30ಗಳ ಕಥೆ 

ಮತ್ತೆ ಬ್ರಷ್‌ದಿಂದ ಆ ಭಾಗದಲ್ಲಿ ಸಾರಣೆ ಮಾಡಿ 
ಅಭಿನವ ಭಾರತದಲ್ಲಿ ದೈತ ಸಿದ್ದಾಂತ ನೊರೆ ಪೇರಿಸುತ್ತ ಮತ್ತೆ ಪ್ರಶ್ನೆಯೊಂದನ್ನು ಎಸೆದೆ. ರಕ್ತಕ್ರಾಂತಿಯನ್ನು ಶಮನಗೊಳಿಸಬಯಸಿದೆ. 
ಒಂದು ಬಲು ರಾದ್ದಾಂತ ನಡೆಸಿದೆ “ ಪಿಚಕ್ ” ಎಂದು ಗುಂಡಣ್ಣ ಗುಟ್ಕಾದ ರಸವನ್ನು “ಏ ರಾಮಣ್ಣ ; ಬಡತನದ ರೇಖೆ, ಬಡತನ 
ಅಂಧಾಂಗಾಯ್ತು ” ಎಂದೆನ್ನುತ್ತ ಗೆಳೆಯ ಗುಂಡಣ್ಣ ಕೋಣೆಯ ಕಿಟಕಿಯಿಂದ ರಸ್ತೆಗೆ ತೂರಿದ. ಸದ್ಯ ಅಲ್ಲಿ ರೇಖೆ ಎಂಬ ಅರಿಸಮಾಸದಿಂದಾಗಿಯೇ ದೋಷ 
ತನ್ನ ಕೈಲಿದ್ದ ಪತ್ರಿಕೆಯನ್ನು ತಳ್ಳಿದ. ನಾನು ಮುಖ ಯಾರೂ ಆ ವೇಳೆಯಲ್ಲಿ ಹಾಯ್ದಿರಲಿಲ್ಲ; ರಸ್ತದ ವಾಗೋದು. ಚೊಕ್ಕ ಕನ್ನಡದ ಬಡತನಕ್ಕೆ ಸಕ್ಕದದ 
ಕ್ಷೌರ ಮಾಡಿಕೊಳ್ಳುವ ಸಂದರ್ಭದಲ್ಲಿಯೇ ಆತ ಮೇಲೆಯೇ ಥಳಿ ಹಾಕಿದಂಗಾಯ್ತು. ಆತನಿಗೆ ಸಂಕೋಲೆ ಯಾಕ ಬಿಗಿದಿ ನಡುವೆ ? ರೇಖೆ, ರೇಷೆ 
ಯಾವುದೋ ಸುದ್ದಿಯನ್ನು ಓದಿಕೊಂಡು ಮಾತನಾಡಲು ಬಾಯಿ ಸನ್ನದ್ದವಾಯ್ತು, ಬಾಯ್ದಿಟ್ಟ : ಎಂಬುವು ಸಂಸ್ಕೃತ ಪದಗಳು; ಗೆರೆ ಅಂತ ಅನ್ನು ...” 
ಯಾರನ್ನೋ ನುಣ್ಣಗೆ ಬೋಳಿಸುವ ಉಮೇದಿನಲ್ಲಿ “ದೈತ ಸಿದ್ದಾಂತ ಅಂತಂದ್ರ ಎ.ಪಿ.ಎಲ್. ಮತ್ತು ಬರೆ ಎಳೆದವರಂತೆ ಗುಂಡಣ್ಣ ಬಿಸಿ ತಟ್ಟಿಸಿದ. 
ಇದ್ದಾನೆ ಎಂಬುದು ಅರಿವಾಯ್ತು. ನಾನು ನನ್ನ ಬಿ . ಪಿ.ಎಲ್. ಆ ಸಂಕ್ಷೇಪಾಕ್ಷರಗಳನ್ನು ವಿಸ್ತರಿಸಿ “ ಖರೇ ಅದು ನಿನ್ನ ಮಾತು. ಗೆರೆ ಅಂತ 
ಕೆನ್ನೆಗೆ, ಗದ್ದಕ್ಕೆ ಗಡ್ಡ ಬೋಳಿಸುವ ರಾಳ ಯಾನೆ | ಹೇಳಬೇಕಂದ್ರ, ಬಿಲೋ ಪಾವರ್ಟಿ ಲೈನ್ ಮತ್ತು ಜೋಡಿಸಿದರೆ ಬಡತನದ ಗೆರೆ ಅಂಬೂದು 
ಶೇವಿಂಗ್ ಪೇಸ್ಟ್ ಸವರಿ ಕಿರು ಉಡುಗೋಲಿನಿಂದ ಅಬೌ ಪಾವರ್ಟಿ ಲೈನ್...” 

ಮತ್ತಷ್ಟು ಮಸಕು ಆದೀತಲ್ಲ ಅಂತ ರೇಖೆ ಸಂಗಾತಿ 
ಯಾನೆ ಬ್ರಷ್‌ದಿಂದ ಹದವಾಗಿ ಸಾರಿಸುವ “ ಫೈನ್ ಫೈನ್, ಆ ದ್ವಂದ್ವ ಸಿದ್ದಾಂತಗಳ ಬಗ್ಗೆ ಮಾಡಿಧಾಂಗ ಕಾಣದೆ. ರೇಖಾ ಎಂದೊಡನೆ ಕಣ್ಣೆ 
ಮಣಿಹದಲ್ಲಿ ನಿರತನಾಗಿದ್ದರಿಂದ ಪತ್ರಿಕೆಯನ್ನು ಭಾಳ ಭಾಳ ಚರ್ಚೆ ನಡೆದದಪ್ಪ . ” ನಾನು ಗೆರೆ ಕೋರೈಸುತ್ತದಲ್ಲ ! ” ಎಂದೆನ್ನುತ್ತ ನನ್ನ ಗಡ್ಡವನ್ನು 
ಎತ್ತಿಕೊಂಡು ವಿಷಯವೇನೆಂಬುದನ್ನು ನೋಡುವ ಎಳೆದಂತೆ ನನ್ನ ಗದ್ದದ ಒಂದು ಪಾರ್ಶ್ವದ ಮೇಲೆ ಕೆರೆಯುವ ಕಾಯಕ ಮುಂದುವರಿಸಿದೆ. 
ಎತ್ತುಗಡೆಗೆ ಹೋಗದೆ ಆತನನ್ನುದ್ದೇಶಿಸಿ , “ ಏನು ಕತ್ತಿಯ ಅಲಗನ್ನು ಸಾವಧಾನದಿಂದ ಹರಗಿದೆ, ನೀನು ಇನ್ನೂ ರೇಖಾ, ದೀಪಿಕಾ ಎಂದು 
ವಿಶೇಷ ಸಂಗತಿಯನ್ನು ಕಂಡೀ , ಪೇಪರಿನಾಗ ? ಒಂದು ಲೈನ್‌ದಾಗ, 

ಸಿನಿಮಾ ನಟಿಯರನ್ನು ನೆನೆಸಿಕೊಳ್ಳುತ್ತ ಕಾಲೇಜು 
ಅಭಿನವ್ ಭಾರತ್ ಎಂಬ ಸಂಘಟನೆಯ “ಬಡತನದ ರೇಖೆಯನ್ನು ನಿಖರವಾಗಿ ರೋಡಿನೊಳಗ ಹುಡಿಗೇರ ಮ್ಯಾಲ ಲೈನ್ 
ಕುರಿತೇನು ? ” ಎಂದು ಕೇಳಿದೆ. ಮೊನ್ನೆ ಪುಣೇದಾಗ ನಮೂದಿಸಲಿಕ್ಕೆ ನಮ್ಮ ಅರ್ಥಶಾಸ್ತ್ರಜ್ಞರು ಹೆಣಗಾಡಲಿಕ್ಕೆ ಹೊಡೆಯೂದಕ್ಕೆ ಪಟಾಯಿತನಾಗಿದ್ದಿ; ಈಗ ನಾನ 
ನರೇಂದ್ರ ದಾಭೋಲ್ಕರ್‌ರನ್ನು ಗುಂಡಿಟ್ಟು ಕೊಂದವರು ಹತ್ತಾರಂತ...” ಗುಂಡಣ್ಣ ವಿಷಯದ ಸೂತೋವಾಚ ಹೇಳಿದ್ದುದು ಪಾವರ್ಟಿ ಲೈನ್‌ದ ಬಗ್ಗೆ. ಗಂಡಸರು 
“ ಅಭಿನವ್ ಭಾರತ್ ಎಂಬ ಸಂಸ್ಥೆಯವರು ಎಂಬ ಮಾಡಿದ. 

ಗಡ್ಡ ಬೋಳಿಸಿಕೊಳ್ಳೋ ಹೊತ್ತಿನಾಗ ಮತ್ತು 
ವದಂತಿ ಹರಡಿತ್ತಲ್ಲ; ಆ ಸಂಘಟನೆಯನ್ನು ಕಟ್ಟಳೆ “ ಛೇ ಛೇ ; ಅದು ಭಾಳ ಕಷ್ಟದ್ದು ಅದು ನೋಡು. ಹೆಂಗಸರು ಸ್ನಾನ ಮಾಡುವ ಕಾಲಕ್ಕೆ ಭಾಳ 
ಯಿಂದ ಪ್ರತಿಬಂಧಿಸಬೇಕು ಎಂದು ಲೋಕಸಭೆಯಲ್ಲಿ ಒಂದು ವೇಳ್ಯಾ ಮ್ಯಾಕ್‌ಮೋಹನ್ ಲೈನ್, ಡ್ಯುರಾಂಡ್ ರೋಮ್ಯಾಂಟಿಕ್ ಮೂಡ್ನಾಗೆ ಇದ್ದಾರ ಅಂಬೂದು 
ಹಲ ಸದಸ್ಯರು ಒತ್ತಾಯಿಸಿದ್ದನ್ನು ಬಾನುಲಿಯ ಲೈನ್ ಮೊದಲಾದ ಅಂತರರಾಷ್ಟ್ರೀಯ ಗಡಿಗಳ ತಂಟೆ, - ಎಲ್ಲರಿಗೂ ತಿಳಿದ ಸಂಗತಿಯೇ ...” ಗುಂಡಣ್ಣ 
ಸುದ್ದಿಯಲ್ಲಿ ಕೇಳಿದ್ದೆ . 

ತಕರಾರು, ಸಮರಗಳು ಸಮಾರೋಪಗೊಂಡರೂ ಝಾಡಿಸಿದ. 
“ಊ , ಹೂಂ ಅದರ ಬಾಬತ್ತಲ್ಲ ” ಎಂದು ನಮ್ಮಲ್ಲಿಯ ಬಡತನ ರೇಖೆಯ ಸಮಸ್ಯೆಯ ಕಗ್ಗಂಟು “ಆಯ್ತಪ್ಪಾ ಮಾರಾಯ; ಗೆರೇನೂ ಬೇಡ, 
ಚುಟುಕಾಗಿ ಉತ್ತರಿಸಿದ ಗುಂಡಣ್ಣ ಗುಟ್ಕಾದ ಮಾತ್ರ ಉಳಿದೇ ಇರದೇನೋ ...” ಎಂದು ನಾನು ರೇಖಾ 

ಮಾತ್ರ ಉಳಿದೇ ಇರದೇನೋ ...” ಎಂದು ನಾನು ರೇಖಾನೂ ಬೇಡ, ಪಾವರ್ಟಿ ಲೈನ್‌ದ ರಾದ್ದಾಂತ 
ಹುಡಿಯನ್ನು ಬಾಯಿಗಿಕ್ಕಿಕ್ಕೊಂಡ. 

ಪ್ರತಿಕ್ರಿಯಿಸುತ್ತ ಈ ಕಡೆಯ ಕೆನ್ನೆಯ ಮೇಲೆ ಏನು ? ” ನಾನು ನನ್ನ ಕಷ್ಟದ ಕೊನೆಯ ಹಂತಕ್ಕೆ 
- “ ಹಾಂಗಾಂದ್ರ ದೈತ ಸಿದ್ದಾಂತದ ರಾದ್ದಾಂತ ರೇಝರ್‌ದ ಲೈನ್ ಗೀಚಿದೆ. ಸ್ವಲ್ಪ ಆತುರದಿಂದ ಬಂದದ್ದರಿಂದ ಮುಗಿತಾಯದ ಮಂಗಳಾರಿಗಾಗಿ 
ಅಂತ ಏನೋ ಅಂದಿಯಲ್ಲ...” ಮೊಗದ ಮೇಲೆ ಗೀಚಿದೆನೇನೋ , ತುಸ ಗಾಯವಾಗಿ ರಕ್ತ ಒಸರಿತು. ಮುಂದಾಗಿದ್ದೆ. 
ಡಿಸೆಂಬರ್ ೨೦೧೩ - 

ಹೊಸತು ೨೯ 


ಅ 


d ? 


“ನಮ್ಮ ಸರಕಾರಕ್ಕೆ ಸಮಯಾನುಸಾರ ಸಮ ಆಗಿರಲಿಲ್ಲ ಎಂದು ಕೊಚ್ಚಿಕೊಂಡಿದ್ದಾರಂತೆ ಸರಕಾರೀ ನಾನೂ ಹೊರಬೀಳಲು ಸಿದ್ಧನಾಗಬೇಕಾಯ್ತು. 
ಯೋಚಿತವಾದ ಅಂಕಿ - ಸಂಖ್ಯೆಗಳನ್ನು ಸರಿಜೋಡಿಸಿ, ವಕ್ತಾರರು. ಒಂದು ರೂಪಾಯಿಯ ನೆಗೆತದ “ ನನ್ನ ದೈನಿಕ ಆದಾಯ ತಲಾ ಮುವ್ವತ್ತೂರು 
ಹೊಂದಿಸಿಕೊಡುವ ಸಮಿತಿಗಳು ಬೇಕಾಗ್ತದ. ಆದಾಯದಿಂದ ಕೋಟಿಕೋಟಿ ಬಡವರ ಗರೀಬಿ ರೂಪಾಯಿ ಅರವತ್ತೇಳು ಪೈಸಾ ಅದಪಾss 
ಹೀಗಾಗಿ ವಿಭಿನ್ನ ಯೋಜನೆಗಳ ಸಂಬಂಧದಲ್ಲಿ ಹಟಾವೋ ಯಶಸ್ವೀ ಆಯ್ತಲ್ಲ! ” ಗುಂಡಣ್ಣ ಗುಂಡಣ್ಣ. ನೀ ಹೇಳಿದಂಥ ಲೈನ್ ನನ್ನಂಥವರಿಗೆ 
ನಿಯೋಜಿಸಲಾಗಿದ್ದ ಸಮಿತಿಗಳು ಪಾವರ್ಟಿ ಉಪರೋಧಿಕವಾಗಿ ಟಿಪ್ಪಣಿಸಿದ. 

ವೈನಲ್ಲ ” ಎಂದು ಗೊಣಗಿದೆ. 
ಲೈನ್‌ ಅನ್ನು ಸಂದರ್ಭಕ್ಕೆ ತಕ್ಕಹಾಂಗ ಎಳೆದಾಡ್ತಾರ . “ ಅಂಕಿ - ಸಂಖ್ಯೆಗಳ ಮಾಯಾಜಾಲ ಬೀಸಿ “ವಚನೇಷು ಕಿಂ ದರಿದ್ರತಾ ? ಅಂತ 
ಗ್ರಾಮೀಣ ಭಾಗದವರಿಗೆ ದಿನಕ್ಕೆ ಇಪ್ಪತ್ತಾರು ಜನರನ್ನು ಮೋಸಗೊಳಿಸಿ ಬಲಿ ಹಾಕುವುದು ಸುಭಾಷಿತಕಾರ ಹೇಳಿಲ್ಲ ...? ಮಾತಿಗೆ ಬಡತನದ 
ರೂಪಾಯಿಗಳ ಕೆಳಗೆ ಆದಾಯವಿದ್ದಲ್ಲಿ ಅವರು ಸದಾಕಾಲಕ್ಕೂ ನಡೆಯುವಂತಹುದೇ ! ವರದಿ ರೇಖೆಯ ಶಾಪವಿಲ್ಲ. ಮಾಡಿ ತೋರಿಸೋದು 
ಬಿಲೋ ಪಾವರ್ಟಿ ಲೈನ್ , ನಗರವಾಸಿಗಳಿಗೆ ಆ ನಿವೇದನೆಗಾಗಿ ( ರಿಪೋರ್ಟ್ ಓರಿಯೆಂಟೆಡ್), ಆಗದಿದ್ದರೂ ಆಡಿ ತೋರಿಸಲು ಹರಕತ್ತಿಲ್ಲ. ಅದಕ್ಕೆ 
ಲೈನ್‌ದ ಪರಿಮಿತಿ ದಿನಕ್ಕೆ ಮುವ್ವತ್ನಾಲ್ಕು ರೂಪಾಯಿ ಅಭಿಪ್ರೇತ ಫಲಸಾಧನೆಗಾಗಿ ( ರಿಸಲ್ಟ್ ಓರಿಯೆಂಟೆಡ್) ನಮ್ಮ ದೇಶದಾಗ ನಾನಾ ವಿಧದ ಲೈನ್ ಹೊಡೆಯುವ 
ಗಳಿಗಿಂತ ಕಡಿಮೆ ಇದ್ದರೆ ಸಿಗ್ತದಂತೆ. ” 

ಅಲ್ಲ , ನಮ್ಮ ಕಾಯಕವೆಲ್ಲ ಎಂಬ ಧೋರಣೆಯೇ ರಾಷ್ಟ್ರೀಯ ಚಾಳಿ ಹಬ್ಬೇದ. ಅದು ನಮ್ಮ ಜನ್ಮಸಿದ್ದ 
“ ಈ ದೈತ ಸಿದ್ದಾಂತ ಸಾಧು ಅದು ಅಲ್ಲ ; ಸಾರ್ವತ್ರಿಕವಾಗಿ ಕಂಡುಬರುತ್ತದೆ. ಹೀಗಾಗಿ ಹಕ್ಕು, ಏಳಿ, ಎದ್ದೇಳಿ, ಎಳೀತಾ ಇರಿ ಗೆರೆಗಳನ್ನು 
ಅದಕ್ಯಾಕ ನಿನ್ನ ತಕ್ರಾರು ? ” ನನ್ನ ಮುಖ ಕ್ಷೌರ ಪಾವರ್ಟಿ ಲೈನ್ ಎಂಬುದು ಹಾಗೂ ಹೀಗೂ , ಯದ್ವಾ ತದ್ವಾ ” ಎಂದು ಹೇಳುತ್ತ ಗುಂಡಣ್ಣ ನನ್ನನ್ನು 
ಕರ್ಮ ಮುಗಿದಿತ್ತು. ಮುಖ ತೊಳ್ಕೊಂಡು ಬೇಕಾಬಿಟ್ಟಿ ಎಳೆಯುವ ಚಾಳಿ ಚಾಲ್ತಿಯಲ್ಲಿದೆ. ಅದಕ್ಕೆ ಎಳೆದುಕೊಂಡು ನಡೆದ ಕೃಷ್ಣವಿಲಾಸ ಹೊಟೇಲಿಗೆ. 
ಟವೆಲ್ಲಿನಿಂದ ಒರೆಸಿಕೊಳ್ಳುತ್ತಿದ್ದಾಗ ಕೇಳಿದೆ. ಅಧಿಕೃತತೆಯ ಒತ್ತಾಸೆ ಒದಗಿಸಲೆಂದು ವಿವಿಧ ಬಡತನದ ಕುರಿತ ನಮ್ಮ ಚರ್ಚೆ ಎಬಡತನ 

“ ಆದ್ರ ಪ್ರಚಲಿತ ಪಂಚವಾರ್ಷಿಕ ಯೋಜನೆಯು ವಿಧಾನಗಳನ್ನು ವಿಶದಪಡಿಸುವ, ಪರಸ್ಪರ ವಾಯಿತೆ ? ಎಂದು ಸಂದೇಹ ಸುಳಿಯಿತು; ಆದರೆ 
ಕೊನೆಗಾಣುವ ಕಾಲದಾಗ ಹಳ್ಳಿಗರನೇಕರ ವಿರೋಧಿ ಎಂದೆನಿಸುವ ತೆರನಲ್ಲಿ ಬೇರೆ ಬೇರೆ ಪನ್ಯಾಯವಿರಲಿಲ್ಲ; ಗುಂಡಣ್ಣ ನನ್ನ ಕೈ ಹಿಡಿದು 
ಆದಾಯ ದಿನಕ್ಕೆ ಇಪ್ಪತ್ತಾರು ರೂಪಾಯಿಗಳ ಗಡಿ ಅರ್ಥಶಾಸ್ತ್ರಜ್ಞರು ಬೇರೆ ಬೇರೆ ಬಗೆಯ ವಿಧಾನ ಎಳೆಯುತ್ತ ಸಾಗಿದ್ದ. ಕೃಷ್ಣವಿಲಾಸದ ಬದಲು ರಸ್ತೆ 
ದಾಟಿ ಇಪ್ಪತ್ತೇಳು ಆಗಿದೆಯಂತೆ. ಭಾರತದಲ್ಲಿ ಗಳನ್ನು ನಮೂದಿಸಿದ್ದು ಅನುಕೂಲವಾಗುತ್ತದೆ...” ಪಕ್ಕದ ದರ್ಶಿನಿಗೆ ಹೋದರೆ ವೈನ ಆಗಬಹುದಲ್ಲ 
ಹದಿನಾಲ್ಕು ಕೋಟಿ ಬಡವರು ಒಮ್ಮೆಲೆ ಬಡತನದ ಎಂದು ನಾನಂದೆ. 

ಎಂದು ಮನದಲ್ಲಿಯೇ ಲೈನ್ ಹೊಡೆದೆ. 
ರೇಖೆಯನ್ನು, ಅಲ್ಲಲ್ಲ … ಸಾರೀ , ಮತ್ತೂ ಅಲ್ಲಲss “ಸರಿಯಾಗಿ ಹೇಳಿದೆ ನಡಿ; ನಾಷ್ಟಾ ಮಾಡಲಿಕ್ಕೆ 
ಡಬಲ್ ಸ್ಟಾರಿ , ಪಾವರ್ಟಿ ಲೈನ್‌ದ ಮೇಲ್ಗಡೆ ಹೋಗುಣಂತ, ದಾಲ್ಯಾಗ ಎಷ್ಟು ಬೇಕಾದರೂ 

- ಅನಂತ ಕಲ್ಲೋಳ 
ನೆಗೆದಿದ್ದಾರೆ. ಇಷ್ಟೊಂದು ದೊಡ್ಡ ಸಾಧನೆ ಇನ್ನಾವ ಲೈನ್ ಹೊಡಿ, ಡಿಕ್ಕಿ ಹೊಡಿ, ಕಣ್ಣು ಹೊಡಿ...” 

“ರಮಾರಮಣ", ನಂ . ೫೦೬ , ಕುಲಕರ್ಣಿ ಬೀದಿ 

ಬೆಳಗಾವಿ - ೫೯೦ ೦೦೨ 
ಪಂಚವಾರ್ಷಿಕ ಯೋಜನೆಯ ಕಾಲಾವಧಿಯಲ್ಲೂ ಗುಂಡಣ್ಣ ಎದ್ದ. 


ಕಾವ್ಯಲೋಕ 


ನಾ 


ನೆ ... . 


ನೀನು ಹೊತ್ತಿಸಿದ ಕಿಡಿ ಜ್ವಾಲೆಯಾಯಿತು 
ತಣಿಸಿತು ನಿನ್ನ ದನಿ 
ಕಾವ್ಯದ ಪಲ್ಲವಿಯಾಗಿ 


ನಾ ನಿನ್ನ ಕಂಡ ದಿನ 
ರವಿ ಇನ್ನಷ್ಟು ಪ್ರಖರನಾದ 
ಜಗತ್ತು ಇನ್ನಷ್ಟು ಹಸಿರಾಯಿತು 
ನೀನು ನನ್ನ ಹೃದಯದ 
ಗುಪ್ತಕೋಣೆಗಳೊಳಗೆ 
ಬೆಳಗಿದೆ ದೀಪ 
ಅಂದಿನಿಂದ ನಾವು ಬೇರೆಯಾಗಿಲ್ಲ 


ನಾ ನಿನ್ನ ಕಂಡ ದಿನ 
ನನ್ನಾತ್ಮ ಜನಿಸಿತು ಮತ್ತೆ 
ನವೀಕರಿಸಿಕೊಂಡಿತು ವಿಶ್ವ 
ಸೃಷ್ಟಿ ಕಂಡಿತು ಸುಧಾರಣೆ 


cesededo 


ನಾ ನಿನ್ನ ಕಂಡ ದಿನ 
ಕಲಿತೆ 
ನಿನ್ನ ಕಣ್ಣ ಭಾಷೆ 
ನಿನ್ನ ನಗೆಯ ಶ್ರುತಿ 
ನಿನ್ನ ನಿಡುಸುಯಿಲ ಸಂಗೀತ 


ನಾ ನಿನ್ನ ಕಂಡ ದಿನ 
ಹಿಡಿದೆ ನೀನು ನನ್ನ ಕೈಗಳನ್ನು 
ನಿನ್ನ ಕೈಗಳಲ್ಲಿ 
ಅಂದಿನಿಂದ ನಾವು ಬೇರೆಯಾಗಿಲ್ಲ 


ಆಂಗ್ಲ ಮೂಲ: ಟೆರನ್ ಅಯಂ ಕನ್ನಡಕ್ಕೆ : ಬಿಂಡಿಗನವಿಲೆ ಭಗವಾನ್ 
೩೬ ಬಿ , ೯ನೇ ಮುಖ್ಯರಸ್ತೆ, ಬನಶಂಕರಿ ಮೊದಲ ಹಂತ, ೨ನೇ ಬ್ಲಾಕ್ , ಬೆಂಗಳೂರು - ೫೬೦ ೦೫೦ 


ಹೊಸತು ೩೦ - 


ಡಿಸೆಂಬರ್ ೨೦೧೩ 


ಅಮರ ಗಾಯಕ 


ಮನಾ ಡೇ 


೧ ೫೦ರ ದಶಕದಿಂದ ಚಲನಚಿತ್ರಗಳನ್ನು ನೋಡುತ್ತಿರುವವರು, 
ರೇಡಿಯೋ ಆಲಿಸುತ್ತಿರುವವರು ಚಿತ್ರಗೀತೆಗಳ ಬಗ್ಗೆ ಒಲವಿರುವ 
ಯಾರಾದರೂ ಸಹ ಈ ಕೆಲವು ಗೀತೆಗಳನ್ನು ಕೇಳಿರಲೇಬೇಕು : 

“ಸುರ್ ... ನಾ ... ಸಜೇ ... ಕ್ಯಾ ಗಾವೂಂ ... ಮೈಂ...”, “ ಏ ಮಾಲೀಕ್ 
ತೇರೆ ಬಂದೇ ಹಂ ...”, “ ತುಂ ಗಗನ್ ಕೀ ಚಂದ್ರಮಾ ಹೋ ...”, “ ಬಾಜೂ 
... ಸಂ ಇಶಾರೇ ... ಹಾರನ್ ಪುಕಾರೇ ... ಪಂ ಪಂ ಪಂ ...”, “ ತೂ 
ಛುಪೀ ಹೈ ಕಹಾಂ ... ಮೈ ತಡಪತಾ ಯಹಾಂ ...”, “ರಾತ್ ಗಯೀ ... “ ತಲ್ಲಾ .. ತಲ್ಲಾ .. ನಾಚ್ ದಿಖಾನಾ ಯಹಾಂ ಪಡ್ತಾ ಹೈ ... ! ಹೀರೋ ಸೆ ಜೋಕರ್ 
ಫಿರ್ ದಿನ್ ಆತಾ ಹೈ ...”, “ ಮುಡ್ ಮುಡ್ ಕೆ ನ ದೇಖ್ ಮುಡ್ ಬನ್‌ಜಾನಾ ಪಡ್ತಾ ಹೈ ! ” 
ಮುಡ್ ಕೆ ...”, “ ಪ್ಯಾರ್ ಹುವಾ ಇಕರಾರ್ ಹುವಾ ಹೈ | 

- ಇದು ಮೇರಾ ನಾಮ್ ಜೋಕರ್‌ ಚಿತ್ರದ “ ಏ ಭಾಯ್, ಜರಾ 
...”, “ ಆಜಾ ಸನಂ ಮಧುರ ಚಾಂದನೀ ಮೆ ಹಂ ...”, | ಕೆ . ಸಿ . ರಮೇಶ್ ದೇಖ್ ಕೆ ಚಲೋ ...” ಹಾಡಿನ ಎರಡು ಸಾಲುಗಳು. ಬಾಲಿವುಡ್‌ನ, 
“ ಯೇ ರಾತ್ ಭೀಗೀ ಭೀಗೀ ...”, “ ಮಾಮ ... ಓ ಮಾಮ 

ಅಷ್ಟೇಕೆ ಇಡೀ ಚಿತ್ರರಂಗದ ಕತೆಯೇ ಅಷ್ಟು ! ರಾಜ್‌ಕಪೂರ್‌ ಮತ್ತು ಸಂಗೀತ 
... ಓ ಮಾಮ ಮಾಮ ಮಾಮಾ ...”, “ ಚುನರೀ ಸಂಭಾಲ್ ಗೋರಿ... ನಿರ್ದೆಶಕರಾದ ಶಂಕರ್ - ಜೈಕಿಷನ್ ಮನ್ನಾ ಡೇ ಅವರಿಂದ ಈ ಹಾಡು ಹಾಡಿಸಿ ಆತನೊಬ್ಬ 
ಉಡೀ ಚಲೀ ಜಾಯೆರೇ ...”, “ಆವೋ ಟ್ವಿಸ್ಟ್ ಕರೇಂ ... ಜಿಂದಗೀ ಹೈ ಸ್ಟಾರ್ ಗಾಯಕನಲ್ಲವೆಂಬಂತೆ ಸರಳವಾಗಿಯೇ ಇದ್ದ ಮನ್ನಾ ಡೇ ಅವರಿಗೇ ಸ್ವತಃ ತನ್ನ 
ಯಹೀ ...”, “ ನಾ ಚಾಹೂಂ ಸೋನಾ ಚಾಂದಿ ... ನಾ ಚಾಹೂಂ ಹೀರಾ ಸಂಗೀತ ಪಯಣದಲ್ಲಿ ಹೇಗಿರಬೇಕಿತ್ತು ಅಥವಾ ಹೇಗಿರಬೇಕು ಎಂದು ತಿಳಿಸಿದರೇನೋ 
ಮೋತಿ ...”, “ ಯಾರೀ ಹೈ ಇಮಾನ್ ಮೇರಾ ... ಯಾರ್ ಮೇರೀ ಅನ್ನಿಸುತ್ತದೆ. ಆದರೆ , ಆ ವೇಳೆಗಾಗಲೇ ಮನ್ನಾ ಡೇ ತಮ್ಮ ಸಂಗೀತ ಜೀವನದಲ್ಲಿ ಮೂರು 
ಜಿಂದಗೀ ...”, ಮಲೆಯಾಳಿ ಭಾಷೆಯ ಚೆಮೀನ್ ಚಿತ್ರದ “ ಮಾನಸ ದಶಕದಷ್ಟು ಕಾಲ ಕಳೆದಿದ್ದರು ಮತ್ತು ಇಡೀ ಭಾರತದ ಸಿನೆಮಾ ಸಂಗೀತ ವಲಯದಲ್ಲಿ 
ಮೈನ... ವರುಂ ...”, ಕನ್ನಡ ಚಿತ್ರಗಳ “ಕುಹು ಕುಹೂ ... ಎನ್ನುತ ಹಾಡುವ ಅವರ ಹೆಸರು ಚಿರಪರಿಚಿತವಾಗಿತ್ತು. ತಾನೊಬ್ಬ ವಿಶಿಷ್ಟ ಹಾಗೂ ಸಮರ್ಥ ಗಾಯಕನೆಂದು 
ಕಿನ್ನರ ಕಂಠದ ...”, “ಕಲ್ಪವೃಕ್ಷ ಚಿತ್ರದ “ ಸತ್ಯಮೇವ ಜಯತೇ ...” ಆದಾಗಲೇ ಅವರು ನಿರೂಪಿಸಿದ್ದರು. ಆ ವೇಳೆಗೆ ಸುಮಾರು ೩ ಸಾವಿರದಷ್ಟು ಹಾಡುಗಳನ್ನು 

- ಅದೆಂತಹ ವೈವಿಧ್ಯಮಯ ಹಾಡುಗಳು ! ಎಲ್ಲವೂ ಮನ್ನಾ ಡೇ ಹಾಡಿದ್ದರು. ಎಲ್ಲಾ ಪ್ರಸಿದ್ಧ ಗಾಯಕಿಯರ ಜೊತೆ ಹಾಡಿದ್ದರು. ಕೆಲವು ಚಿತ್ರಗಳಿಗೆ ಸಂಗೀತ 
ಹಾಡಿರುವ ಹಾಡುಗಳೇ ! ಎಲ್ಲದರಲ್ಲೂ ಅವರದೇ ಛಾಪು. ಶಾಸ್ತ್ರೀಯ ಸಂಯೋಜನೆಯನ್ನೂ ಮಾಡಿದ್ದರು. ಕಲ್ಕತ್ತಾದಲ್ಲಿ ಒಳ್ಳೆಯ ಕುಸ್ತಿಪಟುವಾಗಿದ್ದು, ಜೊತೆಗೆ 
ಆಧಾರಿತ ಹಾಡುಗಳಲ್ಲಂತೂ ಅವರದೇ ಸಂಗೀತಮಯ ಗತ್ತು ! ಸಂಗೀತವನ್ನೂ ಕಲಿಯುತ್ತಿದ್ದ ಯುವಕ ಮನ್ನಾಡೇ ಕಾರಣಾಂತರದಿಂದ ಸಂಗೀತ ಕ್ಷೇತ್ರದಲ್ಲೇ 


ಚಲನಚಿತ್ರ ಸಂಗೀತದಲ್ಲಿ ಎಲ್ಲಾ ರೀತಿಯ ವೈವಿಧ್ಯಮಯ ರಸಾನುಭಾವಗಳಿಗೆ ಧ್ವನಿಯಾಗಿದ್ದವರು ಮನ್ನಾ ಡೇ . 
ಸಾಮಾನ್ಯ ಗಾಯಕರು ಹಾಡಲಾಗದಂತಹ ಕ್ಲಿಷ್ಟಕರವಾದ ಹಾಗೂ ವಿಶೇಷ ಮಾಧುರ್ಯಪೂರಿತ ಹಾಡುಗಳಿಗೆ 
ಮನ್ನಾ ಡೇಯವರ ಕಂಠಸಿರಿಯೇ ಅಗತ್ಯವಾಗಿತ್ತು. ಅವರು ಹಾಡಿರುವ ಬಹಳಷ್ಟು ಗೀತೆಗಳು 

ಯಾವುದೇ ಗಾಯಕರಿಗೆ ಸವಾಲಾಗಿದ್ದು, ಚಿರಸ್ಥಾಯಿಯಾಗಿ ನಿಲ್ಲುವಂತಹವು. 


ಡಿಸೆಂಬರ್ ೨೦೧೩ - 


ಹೊಸತು ೩೧ 


ಮುಂದುವರಿಯಲು ನಿರ್ಧರಿಸಿದರೆನ್ನಿ . ಆ ವೇಳೆಗೆ ಬೊಂಬಾಯಿಯಲ್ಲಿ ಸಿನೆಮಾ ಸಾಹಸಗಾಥೆ ! ಕ್ರಮೇಣ, ಹಾಡುಗಳನ್ನು ಪ್ರತ್ಯೇಕವಾಗಿ ಧ್ವನಿಮುದ್ರಿಸಿ, ಚಿತ್ರೀಕರಣದಲ್ಲಿ 
ಸಂಗೀತ ಕ್ಷೇತ್ರದಲ್ಲಿದ್ದು, ಸಂಗೀತ ನಿರ್ದೇಶನ ಮತ್ತು ಗಾಯನ ಕಲಾವಿದರಾಗಿದ್ದ ಕಲಾವಿದರು ಅದಕ್ಕೆ ತಕ್ಕಂತೆ ಕೇವಲ ತುಟಿ ಚಾಲನೆ ಮಾಡುವ ಪದ್ಧತಿ ಬಂತು. 
ಚಿಕ್ಕಪ್ಪ ಕೆ. ಸಿ. ಡೇ ಅವರ ಆಶ್ರಯಕ್ಕೆ ಬಂದರು. ಆಗ ಆರಂಭವಾಯಿತು ಇವರ ಪ್ರಾರಂಭದ ದಿನಗಳಲ್ಲಿ ತಮ್ಮ ಪಾತ್ರಗಳನ್ನು ನಟಿಸುತ್ತಲೇ ತಾವೇ ಹಿನ್ನೆಲೆ 
ಚಲನಚಿತ್ರಗೀತೆ ಗಾಯನದ ಜೀವನ ಪಯಣ. 

ಹಾಡುಗಳನ್ನು ಹಾಡುತ್ತಿದ್ದರು. ಅವರಲ್ಲಿ ಅಗ್ರಗಣ್ಯರೆಂದರೆ ಕೆ . ಎಲ್. ಸೈಗಾಲ್, 
ಇಷ್ಟಾದರೂ ಚಿತ್ರ ಸಂಗೀತ ಇಷ್ಟಪಡುವವರು, ಸಾಮಾನ್ಯ ಕೇಳುಗರು ಮತ್ತು ಪಂಕಜ್ ಮಲ್ಲಿಕ್, ಸುರೇಂದ್ರ , ಶ್ಯಾಮ್ ಮುಂತಾದವರು. ಅಶೋಕ್ ಕುಮಾರ್ 
ಚಿತ್ರಗೀತೆಗಳ ಕಾರ್ಯಕ್ರಮ ನಡೆಸುವವರ ಮೊದಲ ಆಯ್ಕೆ ಮತ್ತು ಪಾಪ್ಯುಲರ್ ಮುಂತಾದ ನಾಯಕ ನಟರೂ ತಮ್ಮ ಪಾತ್ರದ ಹಾಡುಗಳನ್ನು ಒಮ್ಮೊಮ್ಮೆ ತಾವೇ 
ಎಂಬ ಮಾನದಂಡದಲ್ಲಿ ಮನ್ನಾ ಡೇ ಅವರು ಮೊದಲಿಗರಾಗಿರಲಿಲ್ಲ. ಇದೊಂದು ಹಾಡುತ್ತಿದ್ದರು. ಹಿನ್ನೆಲೆ ಗಾಯಕ ತಲತ್ ಮೆಹಮೂದ್ ಸಹ ತಾನು ನಟಿಸಿದ 
ವಾಸ್ತವಾಂಶದಿಂದ ಕೂಡಿದ ಸಾರ್ವತ್ರಿಕ ಅಭಿಪ್ರಾಯ. ಮನ್ನಾ ಡೇ ಅವರ ಅನೇಕ ಪಾತ್ರಗಳಿಗೆ ತಾನೇ ಹಿನ್ನೆಲೆ ಗಾಯನ ನೀಡಿದ್ದಾರೆ. ಕಿಶೋರ್ ಕುಮಾರ್ 
ವಂಶವೃಕ್ಷವನ್ನು , ಅವರ ಗುರುಪರಂಪರೆಯನ್ನು, ಅವರು ಶಾಸ್ತ್ರೀಯ ಸಂಗೀತವನ್ನು ಬಗ್ಗೆಯಂತೂ ಇತ್ತೀಚಿನವರಿಗೂ ತಿಳಿದಿದೆ. 
ಅಭ್ಯಾಸ ಮಾಡಿದ್ದನ್ನು ಅಥವಾ ತಮ್ಮ ಸಂಗೀತದ ಬದುಕನ್ನು ಕಟ್ಟಿ ಬೆಳೆಸಿಕೊಳ್ಳಲು ಚಿತ್ರಗಳ ಸಂಖ್ಯೆ ಹೆಚ್ಚುತ್ತಿದ್ದಂತೆ, ಅದಕ್ಕೆ ತಕ್ಕಂತೆ ಹೆಚ್ಚು ಮಾಧುರ್ಯಭರಿತ 
ಯಾಲ್ಯಾರ ಬಳಿ ಶ್ರಮಿಸಿದರು ಎಂಬುದನ್ನು ತಿಳಿಸುವುದು ಈ ಲೇಖನದ ಉದ್ದೇಶ ಗೀತೆಗಳ ಅವಶ್ಯಕತೆ ಉಂಟಾಗುತ್ತಿದ್ದಂತೆಯೇ ಹಿನ್ನೆಲೆ ಗಾಯಕರ ದಂಡೇ ಚಿತ್ರರಂಗಕ್ಕೆ 
ಅಲ್ಲ. ಪ್ರಾಸಂಗಿಕವಾಗಿ ಆ ಕೆಲವು ಅಂಶಗಳು ಇಣುಕುಹಾಕಬಹುದು. ಎಲ್ಲಾ ಬಂದು ಸೇರಿತು. ಆದರೆ, ಕೆಲವೇ ಗಾಯಕರು ತಮ್ಮ ಸ್ಥಾನವನ್ನು ಭದ್ರಪಡಿಸಿ 
ವಿವರಗಳೂ ನಮಗೆ ಅಗತ್ಯಕ್ಕಿಂತಲೂ ಹೆಚ್ಚಾಗಿ ಅಂತರ್ಜಾಲದಲ್ಲಿ ದೊರೆಯುತ್ತವೆ. ಕೊಂಡರು. ಚಿತ್ರಕ್ಕೆ , ಪಾತ್ರಕ್ಕೆ , ನಿರ್ದಿಷ್ಟ ಸನ್ನಿವೇಶಕ್ಕೆ ತಮ್ಮ ಅಗತ್ಯತೆಯನ್ನು 

ಚಿತ್ರರಂಗದಲ್ಲಿ ಪ್ರಸಿದ್ದಿ ಪಡೆದ ಉನ್ನತ ಮಟ್ಟದ ಗಾಯಕರುಗಳ ಪರಂಪರೆಯನ್ನು ಮನಗಾಣಿಸಿದರು. ಕೆಲವು ನಿರ್ದಿಷ್ಟ ಸನ್ನಿವೇಶ ಅಥವಾ ಪಾತ್ರಗಳಿಗೆ ಇಂತಹ 
ಅವಲೋಕಿಸಹೊರಟರೆ ಹಿಂದಿ ಚಿತ್ರ ಸಂಗೀತವು ಮನ್ನಾ ಡೇ ಅವರಲ್ಲಿ ತನ್ನ ಗಾಯಕರೇ ಬೇಕೆನ್ನುವ ಮಟ್ಟಿಗೆ ಅನೇಕ ಗಾಯಕರುಗಳು “ ಫಿಕ್ಸ್ ” ಆಗಿಹೋದರು. 
ಚಿರಸ್ಥಾಯಿ ಗಟ್ಟಿತನವನ್ನು ಕಂಡುಕೊಂಡಂತಹ ಅದ್ಭುತ ಬೆಳವಣಿಗೆ ತಿಳಿಯುತ್ತದೆ. ಅವರಲ್ಲಿ ಪ್ರಮುಖರು ಮಹಮದ್ ರಫಿ, ಮುಖೇಶ್, ಕಿಶೋರ್ ಕುಮಾರ್ , ತಲತ್ 
ಇದುವರೆಗೆ ಚಲನಚಿತ್ರ ಹಿನ್ನೆಲೆ ಗಾಯಕರಲ್ಲಿ ಇವರಷ್ಟು ದೀರ್ಘಕಾಲ ಮೆಹಮೂದ್ ಮತ್ತು ಮಹೇಂದ್ರ ಕಪೂರ್, ಹೇಮಂತ್ ಕುಮಾರ್ ಅವರಂತೂ 
ಬಾಳಿದವರಿಲ್ಲ. ಇವರಷ್ಟು ದೀರ್ಘ ಕಾಲ ಹಾಡಿದವರೂ ಇಲ್ಲ. 

ಸಂಗೀತ ನಿರ್ದೇಶಕರಾಗಿದ್ದುಕೊಂಡು ಹಾಡುಗಾರರಾಗಿಯೂ ಸಾಕಷ್ಟು ಪ್ರಸಿದ್ದ 
- ಮೂಕಿ ಚಿತ್ರಗಳ ಕಾಲ ಸರಿದು, ಟಾಕಿ ಚಿತ್ರಗಳು ಬರುತ್ತಿದ್ದಂತೆಯೇ ಅದರಲ್ಲಿ ರಾಗಿದ್ದವರು. ಕೆಲವೊಮ್ಮೆ ಇತರ ಸಂಗೀತ ನಿರ್ದೇಶಕರುಗಳಾದ ಸಿ . ರಾಮಚಂದ್ರ, 
ಸಂಗೀತದ ಅಗತ್ಯ ಮತ್ತು ಪ್ರಾಧಾನ್ಯತೆ ಕಂಡುಬಂದವು. ಚಿತ್ರದಲ್ಲಿನ ಕತೆಯ ಎಸ್ . ಡಿ. ಬರ್ಮನ್ ಅಂಥವರೂ ಸಹ ಅನೇಕ ಹಾಡುಗಳನ್ನು ತಾವೇ ಹಾಡಿದ್ದಾರೆ. 
ಜೋಡಣೆ ಮತ್ತು ಬೆಳವಣಿಗೆಗೆ ಸಾಧನವಾಗಿ ಮತ್ತು ಆಯಾ ಸಂದರ್ಭಗಳ ಮನ್ನಾ ಡೇ ಮಾತ್ರ ಯಾವ ನಿರ್ದಿಷ್ಟ ನಾಯಕನಟನಿಗಾಗಿ “ ಫಿಕ್ಸ್ ” ಆಗಲಿಲ್ಲ ! 
ತೀವ್ರತೆಯನ್ನು ಸೂಚಿಸಲು, ಪ್ರಮುಖ ಪಾತ್ರಗಳು ತಮ್ಮ ಎಲ್ಲಾ ತರಹದ ಭಾವನೆಗಳನ್ನು ಚಲನಚಿತ್ರ ಸಂಗೀತದಲ್ಲಿ ಎಲ್ಲಾ ರೀತಿಯ ವೈವಿಧ್ಯಮಯ ರಸಾನುಭಾವಗಳಿಗೆ 
ಪರಸ್ಪರರಿಗೆ ವ್ಯಕ್ತಪಡಿಸಲು ಹಾಗೂ ಅದನ್ನು ಪ್ರೇಕ್ಷಕರಿಗೆ ತಲುಪಿಸಲು ಸಂಗೀತವು ಧ್ವನಿಯಾಗಿದ್ದವರು ಮನ್ನಾ ಡೇ . ಸಾಮಾನ್ಯ ಗಾಯಕರು ಹಾಡಲಾಗದಂತಹ 
ಅವಶ್ಯಕ ಸಾಧನವಾಗಿ ಮೂಡಿಬಂದಿತು. ಅದೂ ಅಲ್ಲದೆ, ಬರೀ ಮಾತಿನ ಕ್ಲಿಷ್ಟಕರವಾದ ಹಾಗೂ ವಿಶೇಷವಾದ ಮಾಧುರ್ಯಪೂರಿತ ಹಾಡುಗಳಿಗೆ ಮನ್ನಾ 
ಏಕತಾನತೆಯನ್ನು ಮುರಿಯಲು ಮತ್ತು ಕಥೆಯನ್ನು ಹೆಚ್ಚು ಪರಿಣಾಮಕಾರಿ ಮತ್ತು ಡೇಯವರ ಕಂಠಸಿರಿಯೇ ಅಗತ್ಯವಾಗಿತ್ತು. ಅವರು ಹಾಡಿರುವ ಬಹಳಷ್ಟು ಗೀತೆಗಳು 
ರಂಜನೀಯವಾಗಿಸಲೂ ಸಹ ಸಂಗೀತದ ಅವಶ್ಯಕತೆ ಕಂಡುಬಂದಿತು. ಅನೇಕ ಯಾವುದೇ ಗಾಯಕರಿಗೆ ಸವಾಲಾಗಿದ್ದು , ಚಿರಸ್ಥಾಯಿಯಾಗಿ ನಿಲ್ಲುವಂತಹವು. 
ದಶಕಗಳವರೆಗೆ ಭಾರತೀಯ ಸಿನೆಮಾಗಳಲ್ಲಿ ಸಂಗೀತವೇ ಬೇರೆಲ್ಲಾ ಅಂಶಗಳಿಗಿಂತಲೂ ೧೯೫೨ರಲ್ಲೇ ಹಾಡಿರುವ ದೋ ಬೀಗಾ ಜಮೀನ್ ಚಿತ್ರದ “ ಧರ್‌ ತೀ ಕಣೇ 
ಹೆಚ್ಚು ಪ್ರಧಾನವಾಯಿತು. ಕೆಲವು ಚಿತ್ರಗಳಂತೂ (ಈಗಿನ ಹಾಲಿವುಡ್ ಭಾಷೆಯಲ್ಲಿ ಪುಕಾರ್ ಕೆ ” ಆಗಲೀ , ಬಸಂತ್ ಬಹಾರ್‌ ಚಿತ್ರದ ಗೀತೆಯಾಗಲೀ , ಕಾಬೂಲಿವಾಲಾ 
ಹೇಳುವುದಾದರೆ " ಫಾಲ್ಕು” ಚಿತ್ರಗಳು !) ಕೇವಲ ಸಂಗೀತದಿಂದಲೇ ಗೆದ್ದವು. ಚಿತ್ರದ “ ಐ ಮೇರೆ ಪ್ಯಾರೇ ವತನ್ ”, ರಫಿ ಅವರೊಡನೆ “ಕಲನಾ ಚಿತ್ರದಲ್ಲಿ 
ಉದಾಹರಣೆಗೆ, ದೇಖ್ ಕಬೀರ ರೋಯಾ ಮತ್ತು ಮೇರಿ ಸೂರತ್ ತೇರೀ ಹಾಡಿರುವ “ ತೂ ಹೈ ಮೇರಾ ಪ್ರೇಮ್ ದೇವತಾ..." ದಂತಹ ಅನೇಕ ಹಾಡುಗಳು 
ಆಂಖೇಂ... ಮುಂತಾದುವು ( ಮನ್ನಾ ಡೇ ಅವರ ಹಾಡುಗಳಿರುವ ಚಿತ್ರ ಮತ್ತು ಗೀತೆ ... ದಿಲ್ ಹೀ ತೋ ಹೈ ಚಿತ್ರದ “ ಲಾಗಾ ಚುನರೀ ಮೆ ದಾಗ್ ...”, “ಮೇರೆ 
ಗಳನ್ನು ಇಲ್ಲಿ ಸ್ಮರಿಸೋಣ). ಈಗಂತೂ ಸದ್ದುಗದ್ದಲವೇ ಚಿತ್ರ ಸಂಗೀತವಾಗಿದೆ. ಹುಜೂರ್ ಚಿತ್ರದ “ಝನಕ್ ಝನಕ್‌ ತೋರೆ... ಬಾಜೆ ಪಾಯಲಿಯಾ ...”, 

ಮೊದಮೊದಲು ಆಯಾ ಕಲಾವಿದರೇ ತಮ್ಮ ಹಾಡುಗಳನ್ನು ಚಿತ್ರೀಕರಣದ “ಉಪಕಾರ್ ಚಿತ್ರದ “ಕನ್ನೇ ವಾದೇ ಪ್ಯಾರ್ ವಫಾ ”, “ ಝಂಜೀರ್‌ ಚಿತ್ರದ “ ಯಾರೀ 
ಸಮಯದಲ್ಲಿ ಅಭಿನಯಿಸುತ್ತಲೇ ಹಾಡುತ್ತಿದ್ದರು. ಅದರ ಚಿತ್ರೀಕರಣದ್ದೇ ಒಂದು ಹೈ ಇಮಾನ್ ಮೇರಿ...”, “ ವಕ್ ಚಿತ್ರದ “ ಐ ಮೆರೆ ಜೊಹ್ರಾ ಜಬೀನ್”, “ಉಜಾಲಾ 

ಚಿತ್ರದ “ಅಬ್ ಕಹಾಂ ಜಾಯೇ ಹಂ ...” - ಎಂತಹ ಅಮೋಘ ಗೀತೆಗಳು ! 
ಇವನ್ನು ಬೇರೆ ಯಾರ ಕಂಠದಲ್ಲೂ ಊಹಿಸಲೂ ಅಸಾಧ್ಯ . ಮನ್ನಾ ಡೇ ಅವರ 
ವಿಶೇಷತೆಯೆಂದರೆ ಅನೇಕ ಜನಪ್ರಿಯ ನಾಯಕರಿಗೆ ಮತ್ತೆ ಮತ್ತೆ ಹಿನ್ನೆಲೆ ಗಾಯನ 
ನೀಡದೆ ಪ್ರಖ್ಯಾತ ಗಾಯಕರಾದದ್ದು ! ಚಲನಚಿತ್ರದಲ್ಲಿ ಜನಪ್ರಿಯ ನಾಯಕರು ಸ್ವತಃ 
ಆಯ್ಕೆ ಮಾಡಿಕೊಳ್ಳದೆ ಅವರಿಗಾಗಿ ಹಾಡುವುದು ಗಾಯಕರಿಗೆ ಸಾಧ್ಯವಾಗದು. ಹಾಗಾಗಿ 
ಅನೇಕ ಸಂಗೀತ ನಿರ್ದೇಶಕರು ಇವರನ್ನು ಸಾಂದರ್ಭಿಕವಾಗಿ, ಎಕ್ಸ್ಪರ್ಟ್ ಮತ್ತು 
ಸಿಚ್ಯುಯೇಷನಲ್ ಸಿಂಗರ್ ಆಗಿ ಬಳಸಿಕೊಂಡಿದ್ದಾರೆ. ಇಷ್ಟಾದರೂ ಇವರು ಹಿರಿಯ 
ನಟರಾದ ಬಲರಾಜ್ ಸಾಹನಿ, ಅಶೋಕ್ ಕುಮಾರ್, ರಾಜ್ ಕಪೂರ್ ಅವರ 
ಪಾತ್ರಗಳಿಗೆ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ವಿಶೇಷವೆಂದರೆ, ರಾಜ್ ಕಪೂರ್ 
ಅವರಿಗೆ ಇವರ ಕಂಠವು ಮುಕೇಶ್ ಅವರ ಕಂಠಕ್ಕಿಂತಲೂ ಹೆಚ್ಚು ಹೊಂದುತ್ತಿತ್ತು. 
ಈ ಅಂಶವು ೧೯೫೦ರ ದಶಕದ ಪರ್ವರಿಶ್ , ಚೋರಿ ಚೋರಿ ಮತ್ತು ಶ್ರೀ 
೪೨೦ ಚಿತ್ರಗಳಲ್ಲಿ ಸಾಬೀತಾಗಿತ್ತು. ಹಾಗಾಗಿಯೇ ರಾಜ್ ಕಪೂರ್ ಮನ್ನಾ 
ಡೇರವರ ಗಾಯನವನ್ನು ತಮ್ಮ ಬೂಟ್‌ಪಾಲಿಶ್ ಮತ್ತು ಬಾಬಿ ಚಿತ್ರಗಳಲ್ಲಿ 
ಬಳಸಿಕೊಂಡಿದ್ದಾರೆ. ನಂತರದ ದಿನಗಳಲ್ಲಿ ಮನ್ನಾ ಡೇ ಅವರು ಹಾಡಿದ ಹೆಚ್ಚು 

ಹಾಡುಗಳು ಸೂಪರ್ ಸ್ಟಾರ್ ರಾಜೇಶ್ ಖನ್ನಾ ಅವರಿಗಾಗಿ ! 
ಪತ್ನಿ ಸುಲೋಚನಾರೊಂದಿಗೆ ಮನ್ನಾ ಡೇ 

ಮನ್ನಾ ಡೇ ಅವರು ೯೩ ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಬಾಳಿದರು ಮತ್ತು 
ಹೊಸತು ೩೨ - 

ಡಿಸೆಂಬರ್ ೨೦೧೩ 


MAAY 


ತಮ್ಮ ೮೫ನೇ ವಯಸ್ಸಿನವರೆಗೂ ಚೆನ್ನಾಗಿಯೇ ಹಾಡುವ ಸಾಮರ್ಥ್ಯವನ್ನು ಕಾಪಾಡಿ 
ಕೊಂಡಿದ್ದರು. ಆದರೂ ಕಡೆಯ ೨೦ಕ್ಕೂ ಹೆಚ್ಚು ವರ್ಷಗಳು - ಚಲನಚಿತ್ರ 
ತಯಾರಿಕೆಯ ಕಾರ್ಖಾನೆ ಬಾಲಿವುಡ್‌ನಿಂದ ದೂರವೇ ಉಳಿದರು. ಈ ಅವಧಿಯಲ್ಲಿ 
ಅವರನ್ನು ಬಾಲಿವುಡ್ ಮಂದಿ ಕರೆದು ಹಾಡಿಸಲೂ ಇಲ್ಲ. ಬಾಲಿವುಡ್‌ಗೆ ತನ್ನ 
ಅಗತ್ಯವಿಲ್ಲವೆಂದು ಸ್ವತಃ ಮನ್ನಾ ಡೇ ಅವರೇ ಹೇಳುತ್ತಿದ್ದರು. ಬಹಳಷ್ಟು ಹಿನ್ನೆಲೆ 
ಗಾಯಕರು ಚಿತ್ರ ಸಂಗೀತಕ್ಕೆ ಸೀಮಿತವಾದವರು. ಆದರೆ, ಮನ್ನಾ ಡೇ ಇಡೀ ಸಂಗೀತ 
ಕ್ಷೇತ್ರಕ್ಕೆ ಸೇರಿದವರು. ಅವರು ಶಾಸ್ತ್ರೀಯ ಸಂಗೀತ, ಜಾನಪದ, ಲಲಿತ ಸಂಗೀತ 
ಕ್ಷೇತ್ರಗಳಲ್ಲೂ ಶ್ರಮಿಸಿದವರು ಮತ್ತು ಚಲನಚಿತ್ರ ಹಿನ್ನೆಲೆ ಗಾಯಕರಾಗಿಲ್ಲದಿದ್ದರೆ, 
ಪ್ರಸಿದ್ದ ಶಾಸ್ತ್ರೀಯ ಸಂಗೀತಗಾರರಾಗುವ ಸಾಮರ್ಥ್ಯ ಹೊಂದಿದ್ದವರು. 

ಚಲನಚಿತ್ರಗಳಲ್ಲೂ ಕೆಲವು ರೀತಿಯ ಹಾಡುಗಳಿಗಷ್ಟೇ ಅವರು ಸೀಮಿತರಾಗಿರಲಿಲ್ಲ. 
ಅವರನ್ನು ಪ್ರಸಿದ್ದಿಗೆ ತಂದು ನಿಲ್ಲಿಸಿದ ಮೊದಲ ಗೀತೆ ಮಶಾಲ್ ಚಿತ್ರದ, ಎಸ್. ಡಿ . 
ಬರ್ಮನ್ ಸಂಗೀತ ನಿರ್ದೇಶನದ “ಊಪರ್ ಗಗನ್ ವಿಶಾಲ್ ” ನಂತೆಯೇ ಅವರ 
ಗಾಯನ ಸಾಮರ್ಥ್ಯ ಮತ್ತು ವಿಸ್ತಾರ “ ಗಗನ್ ವಿಶಾಲ್ ” ಆಗಿತ್ತು. ನಂತರ ಅವರಿಗೆ 
ಖ್ಯಾತಿ ತಂದದ್ದು ಹಿಂದಿ, ಮರಾಠಿ ದ್ವಿಭಾಷಾ ಚಿತ್ರ ರಾಮರಾಜ್ಯ ದ ಹಾಡುಗಳು. 
ಎಲ್ಲಾ ಗಾಯಕರಿಗೂ ಅನ್ವಯಿಸುವ ಸತ್ಯವೆಂದರೆ “ಸುರ್ ನಾ ಸಜೆ , ಕ್ಯಾ ಗಾವೂಂ 
ಮೈ ” - ಇದನ್ನು ಅದ್ಭುತವಾಗಿ ಹಾಡಿದ ಮನ್ನಾ ಡೇ ಸುರ್ ಕೆ ಬಿನಾ ಜೀವನ ದಶಕದಲ್ಲಿ ಶಾಸ್ತ್ರೀಯ ಸಂಗೀತ ದಿಗ್ಗಜ ಭೀಮ್‌ಸೇನ್ ಜೋಷಿಯಾಗಲೀ , 
ಸೂನಾ ಎಂಬುದನ್ನು ಅರಿತವರಂತೆ ಶಾಸ್ತ್ರೀಯ ಸಂಗೀತದ ಆರಾಧಕ - ಸಾಧಕ | ೧೯೪೦ರ ದಶಕದಲ್ಲಿ ತನ್ನ ಜೊತೆ ಸ್ಕೂಲ್ ಮೇಲೆ ನಿಂತು ಹಾಡಿದ ಬಾಲಕಿ 
ರಾಗಿದ್ದರು. ಚಲನಚಿತ್ರಗಳಿಗಾಗಿ ಮಹಾನ್ ಕವಿಗಳು ಬರೆದಂತಹ ಜೀವನಸತ್ಯ ದ ( ಮುಂದೆ ಪ್ರಖ್ಯಾತಳಾದ ಸಿಂಗಿಂಗ್ ಸ್ಟಾರ್ ಸುರೈಯಾ) ಯಾಗಲೀ , ಮಹಮದ್ 
ಅದೆಷ್ಟೋ ಹಾಡುಗಳನ್ನು ತಮ್ಮ ಅದ್ಭುತ ಕಂಠ ಮತ್ತು ಸಮರ್ಥ ಗಾಯನದಿಂದ ರಫಿ ಸಾಬ್ ಆಗಲೀ , ಇವರಿಗೇನೂ ವ್ಯತ್ಯಾಸ, ಅಳುಕು, ಜಂಭ ಎಂಬುದಿರಲಿಲ್ಲ. 
ಅಮರವಾಗಿಸಿದವರು ಮನ್ನಾ ಡೇ . ಅವರು ಹಾಡಿನ ರಾಗ ಮತ್ತು ಸಾಹಿತ್ಯದ ಕಡೆ ಇವರು ನಾಯಕ ನಟರಿಗೆ ( ಹೀರೋಗಳಿಗೆ) ಮಾತ್ರ ಹಾಡಿ ಪ್ರಖ್ಯಾತರಾಗಲಿಲ್ಲ. 
ವಿಶೇಷ ಗಮನ ನೀಡುತ್ತಿದ್ದರು. ಯಾವ ಅಕ್ಷರವನ್ನೂ ನುಂಗದೆ, ತೇಲಿಸದೆ ಸ್ಪಷ್ಟವಾಗಿ ಅನೇಕ ಸಿನೆಮಾಗಳಲ್ಲಿ ಹೀಗೆ ಬಂದು ಹಾಗೆ ಹೋಗಿಬಿಡುವ ಭಿಕ್ಷುಕ , ಸಂದೇಶ 
ಹಾಡುತ್ತಿದ್ದರು. ವಿ. ಶಾಂತಾರಾಮ್ ಅವರ ಝನಕ್ - ಝನಕ್‌ ಪಾಯಲ್ ಬಾಜೆ , ವಾಹಕ ಅಥವಾ ಸಾಧುಗಳ ಪಾತ್ರಗಳಿಗೂ ಹಾಡಿ ಇವರು ಪ್ರಖ್ಯಾತರಾಗಿದ್ದಾರೆ. 
ಸೀ , ನವರಂಗ್ , ದೋ ಆಂಖೇ ಬಾರಾ ಹಾತ್‌ ಚಿತ್ರಗಳಲ್ಲಿನ ಮನ್ನಾ ಡೇ ಉದಾಹರಣೆಗೆ ಪಿ. ಓ, ಬಾಕ್ಸ್ ೯೯೯ನ “ಜೋಗಿ ಆಯಾ ಲೇಕೇ ಸಂದೇಸಾ”, 
ಅವರ ಹಾಡುಗಳು ಅತ್ಯಂತ ಪರಿಣಾಮಕಾರಿಯಾಗಿವೆ. ಸೀಮಾ ಚಿತ್ರದ “ ತೂ ಚಂದಾ ಔರ್ ಬಿಜಲೀ ಚಿತ್ರದ “ಕಾಲ್ ಕಾ ಪಹಿಯಾ, ಭೂಮೇ ಭಯ್ಯಾ ”, 
ಪ್ಯಾರ್ ಕಾ ಸಾಗರ್ ಹೈ ” ಗೀತೆ ಕೇಳಿದ ಯಾರಾದರೂ ಅದನ್ನು ಮರೆಯಲಾದೀತೇ ? “ರಾಮಕೃಷ್ಣ ಹರೀ ” ಎಂಬ ಭಜನೆ ಮುಂತಾದುವು. ಹಾಸ್ಯನಟನೆಂದೇ ಪ್ರಖ್ಯಾತರಾಗಿದ್ದ 
ಸಂಗೀತ ಕ್ಷೇತ್ರದಲ್ಲಿ ಅವರೊಬ್ಬ ಕರ್ಮಯೋಗಿ, ಸಾಮಾನ್ಯರಿಗೂ ಶಾಸ್ತ್ರೀಯ ಸಂಗೀತ ಮೆಹಮೂದ್ ಅವರ ಚಿತ್ರಗಳಲ್ಲಿ ಅವರಿಗಾಗೇ ಹಾಡಿದ್ದು ಇವರ ಹೃದಯವೈಶಾಲ್ಯತೆ 
ವನ್ನು ಚಿತ್ರಗೀತೆಗಳ ಮೂಲಕ ತಲುಪಿಸಿದ ಮಹಾನ್ ಗಾಯಕ, ಹಿಂದೂಸ್ತಾನಿ/ ಮತ್ತು ತಮಗೆ “ಸಂಗೀತ ಮಾತ್ರವೇ ಮುಖ್ಯ ” ಎಂಬುದನ್ನು ನಂಬಿದ್ದಕ್ಕೆ ಕುರುಹಾಗಿದೆ. 
ಶಾಸ್ತ್ರೀಯ ಸಂಗೀತಕ್ಕೆ ವಿಶಾಲ ಜನಮನ್ನಣೆ ಗಳಿಸಿಕೊಟ್ಟ ಗಾಯಕ ಮನ್ನಾ ಡೇ . ಮನ್ನಾ ಡೇ ಅವರ ಕಂಠದಿಂದ ಹೊರಹೊಮ್ಮಿರುವ ಹಾಡುಗಳು ಎಷ್ಟೊಂದು 
- ಮೊದಲ ನೋಟಕ್ಕೆ ಇವರನ್ನು ಮಾತಾಡಿಸುವುದು ಹೇಗಪ್ಪಾ ಎಂದು ಅಳುಕು ವೈವಿಧ್ಯಮಯವಾಗಿವೆ ಎಂದರೆ ಅವನ್ನು ಕೇಳಿಯೇ ಅನುಭವಿಸಬೇಕು. 
ವಂತಹ ಗಂಭೀರ ವ್ಯಕ್ತಿಯಾಗಿದ್ದರೂ ಒಮ್ಮೆ ಪರಿಚಯವಾದರೆ ಬಹು ಆತ್ಮೀಯರಾಗಿ ಕರ್ನಾಟಕ - ಬೆಂಗಳೂರಿನೊಡನೆ ವಿಶೇಷ ಬಂಧ 
ಬಿಡುತ್ತಿದ್ದಂತಹ ಸರಳ ವ್ಯಕ್ತಿಯಾಗಿದ್ದರು. ಏನೇ ಪರಿಸ್ಥಿತಿಯಿರಲಿ, ಯಾವುದೇ ಘಟನೆ ಮನ್ನಾ ಡೇ ಅವರಿಗೆ ಬಹಳ ಹಿಂದಿನಿಂದಲೂ ಬೆಂಗಳೂರಿನ ನಂಟು. ಹಿರಿಯರ 
ನಡೆಯಲಿ, ಎಲ್ಲೇ ಇರಲಿ, ಸಂಗೀತವೇ ಅವರ ಉಸಿರಾಗಿತ್ತು. ಕಡೆಯ ದಿನಗಳಲ್ಲಿ ಒಪ್ಪಿಗೆಯಿಂದಲೇ ಮಲೆಯಾಳಿ ಕನ್ಯ ಸುಲೋಚನಾ ಅವರೊಡನೆ ಪ್ರೇಮವಿವಾಹ 
ಅನಾರೋಗ್ಯದಿಂದ ಆಸ್ಪತ್ರೆಗೆ ಸೇರುವವರೆಗೂ ಅವರ ಸಂಗೀತಾಭ್ಯಾಸ ನಡೆಯುತ್ತಲೇ ಮಾಡಿಕೊಂಡ ಇವರು ವಿವಾಹಪೂರ್ವದ ದಿನಗಳಿಂದಲೂ ಬೆಂಗಳೂರಿನ 
ಇತ್ತು ! ಎಷ್ಟೋ ಹೀರೋಗಳಿಗೆ ಅವರು ಅನೇಕ ಹಾಡುಗಳನ್ನು ಹಾಡಿದ್ದರೂ ಕಂಟೋನ್ಸೆಂಟ್‌ನಲ್ಲಿ ಸುತ್ತಾಡಿ ಲಾಲ್‌ಬಾಗ್, ಕಬ್ಬನ್ ಪಾರ್ಕ್‌ಗಳಲ್ಲಿ ವಿಹರಿಸಿದವರು. 
ಅವರು ಸ್ಟಾರ್ ವಾಯ್ಸ್ ಆಗಲಿಲ್ಲ, ಬದಲಿಗೆ ಕ್ಯಾರೆಕ್ಟರ್ ವಾಯ್ ಆದರು, ೬೦ರ ದಶಕದಲ್ಲೇ ಕನ್ನಡದ ಕಲಾವತಿ , ಕಲ್ಪವೃಕ್ಷ , ಮಾರ್ಗದರ್ಶಿ ಮುಂತಾದ 
ಸಿನೆಮಾ ಸಂಗೀತದ ವಾಟ್ಸ್ ಆದರು. 

ಚಿತ್ರಗಳಲ್ಲಿ ಹಾಡಿದವರು. ದೀರ್ಘಕಾಲ ಸಂಗೀತ ಜೀವನ ನಡೆಸಿದ ಬೊಂಬಾಯಿಯ 
ಮನ್ನಾ ಡೇ ಅವರ ಕಂಠವನ್ನು ಬಳಸಿಕೊಳ್ಳದ ಸಂಗೀತ ನಿರ್ದೇಶಕರುಗಳೇ | ಹೊರತಾಗಿ ಇವರಿಗೆ ಬೆಂಗಳೂರು ಎರಡನೆಯ ಅಚ್ಚುಮೆಚ್ಚಿನ ಮನೆ, ಬೆಂಗಳೂರಿನಲ್ಲೇ 
ಇಲ್ಲವೆನ್ನಬಹುದು. ಸ್ವತಃ ತಾವೇ ಹಾಡುತ್ತಿದ್ದ ಸಂಗೀತ ನಿರ್ದೇಶಕರಾದ ಕಿಶೋರ್ ವಾಸವಾಗಿರುವ ತಮ್ಮ ಕಿರಿಯ ಮಗಳು ಮತ್ತು ಅಳಿಯರೊಂದಿಗೆ ತಮ್ಮ ಜೀವನದ 
ಕುಮಾರ್, ಹೇಮಂತ್ ಕುಮಾರ್ ಅವರ ಹೊರತಾಗಿ ೧೯೪೦ರಿಂದ ೧೯೮೦ರ ಕಡೆಯ ಅವಧಿಯಲ್ಲಿ ಪತ್ನಿ ಸಮೇತ ನೆಲೆಸಿದ್ದರು ( ೨೦೦೦ದ ವರ್ಷದಿಂದ). ತಮ್ಮ 
ದಶಕದವರೆಗೂ ಸಕ್ರಿಯರಾಗಿದ್ದ ಸಲೀಲ್ ಚೌಧರಿ , ಎಸ್ . ಡಿ . ಬರ್ಮನ್, ರವಿ ಅವರು ಬಗ್ಗೆ ಯಾವ ಪ್ರಚಾರ ಮಾಡಿಕೊಳ್ಳದೆ, ತಾನಾಗಿ ಒದಗಿಬಂದ ಕಾರ್ಯಕ್ರಮಗಳಲ್ಲಿ 
ಗಳಿಗಂತೂ ಮನ್ನಾಡೇ ಅಚ್ಚುಮೆಚ್ಚಿನ ಹಾಡುಗಾರರಾಗಿದ್ದರು. ತುಂಬ ಸರಳ ವ್ಯಕ್ತಿತ್ವದ, ಹಾಡುತ್ತಾ ತಮ್ಮ ನೆಚ್ಚಿನ ಹವ್ಯಾಸವಾದ ಸಂಗೀತಾಭ್ಯಾಸ ಮಾಡುತ್ತ ಒಂದು ರೀತಿಯ 
ಯಾವುದೇ ಅಹಂ ಇಲ್ಲದವರಾದ್ದರಿಂದ ಎಲ್ಲರಿಗೆ, ಎಲ್ಲಾ ರೀತಿಯ ಹಾಡುಗಳಿಗೆ ಅಜ್ಞಾತವಾಸದಲ್ಲಿ ಕಾಲ ಕಳೆದರು. ದೀರ್ಘಕಾಲದ ಬಾಳಸಂಗಾತಿ ಪತ್ನಿ ಸುಲೋಚನಾ 
ಇವರು ಧ್ವನಿಯಾಗುತ್ತಿದ್ದರು. ಆಗ ತಾನೇ ಸಂಗೀತ ನಿರ್ದೇಶಕರಾಗಿದ್ದ ರವಿ ಒಂದೂವರೆ ವರ್ಷದ ಹಿಂದೆ ತೀರಿಕೊಂಡ ಮೇಲೆ ಅಂತರ್ಮುಖಿಯಾಗಿಬಿಟ್ಟರು. 
ಅವರಿಗಾಗಿ ನರ್‌ಸೀ ಭಗತ್ ಸಿನೆಮಾದಲ್ಲಿ ಹೇಮಂತ್ ಕುಮಾರ್, ಸುಧಾ ಮಲ್ನೋತ್ರ ಅಕ್ಷರಶಃ ಬೆಂಗಳೂರಿನವರೇ ಆಗಿಹೋಗಿದ್ದ ಇವರು ೨೪. ೧೦ .೨೦೧೩ರಂದು ತಮ್ಮ 
ಅವರ ಜೊತೆಗೆ “ ದರ್ಶನ್ ದೋ ಘನಶ್ಯಾಮ್ ” ಎಂಬ ಹಾಡಿಗೆ ಒಂದೇ ಒಂದು ಚರಣ ಇಹಲೋಕದ ಸಂಗೀತಾಭಿಯಾನದ ಜೀವನ ಮುಗಿಸಿದರು. ಎಲ್ಲಾ ರೀತಿಯಲ್ಲೂ 
ವನ್ನು ಹಾಡಿರುವುದು ಹಾಗೂ ಶಂಕರ್ ಜೈಕಿಷನ್‌ರ ಮೇಲಿನ ಮಮತೆಯಿಂದ ಉನ್ನತಮಟ್ಟದವರೇ ಆಗಿದ್ದರೂ ಸರಳವಾಗಿಯೇ ಬಾಳಿ, ಕಡೆಗೆ ಬಾಲಿವುಡ್‌ನಿಂದ 
ಚೋರಿಚೋರಿ ಚಿತ್ರದ “ ಪಂಛಿ ಬನೂಂ ಉಡ್ತಿ ಫಿರೂಂ ” ಹಾಡಿಗೆ ಒಂದು ಸಾಲು ದೂರವೇ ಉಳಿದಿದ್ದ ಇವರ ಮರಣಾನಂತರದ ಸಂಸ್ಕಾರಗಳೂ ಸರಳವಾಗಿಯೇ 
ಕೋರಸ್ಸನ್ನು ಗಮ್ಮತ್ತಾಗಿ ಹಾಡಿರುವುದು ಇವರ ಸರಳತೆಯನ್ನು ಸೂಚಿಸುತ್ತದೆ. ನಡೆದುಹೋದವು. 
ಸಹ ಗಾಯಕರು ಯಾರೇ ಇರಲಿ ಅವರಿಗೆ ಗೌರವ ನೀಡಿ, ತಲ್ಲೀನತೆಯಿಂದ 

ಕೆ. ಸಿ. ರಮೇಶ್ 
ತಾವು ಹಾಡುವುದರ ಕಡೆಗೆ ಮಾತ್ರ ಗಮನ ನೀಡುತ್ತಿದ್ದರು ಮನ್ನಾ ಡೇ . ೧೯೫೦ರ 

ನೆಲೆ , ನಂ . ೫೫ / ೧ , ೬ನೇ ಮುಖ್ಯರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು – ೫೬೦ ೦೦೩ 
ಡಿಸೆಂಬರ್ ೨೦೧೩ - 

- ಹೊಸತು ೩೩ 


ಶಿವ 


ಶನಿ ಮತ್ತು ಚಂದ್ರರ ಸಮಾಗಮ 


ಈಶನ / 


ಹ 


ಐಸನ್ ಧೂಮಕೇತು ನಿರಾಶೆಗೊಳಿಸಿದೆ (ನವೆಂಬರ ೧೬ರ ಪ್ರಕಾರ). ಆದರೆ ಇನ್ನೊಂದು ಧೂಮಕೇತು ಲವ್‌ಜಾಯ್ ಆಸೆಯನ್ನು 

ಹುಟ್ಟಿಸಿದೆ. ಸೆಪ್ಟೆಂಬರ್‌ನಲ್ಲಿ ಆಸ್ಟ್ರೇಲಿಯಾದ ಟೆರಿ ಲವ್‌ಜಾಯ್ ಕಂಡುಹಿಡಿದ ಈ ಧೂಮಕೇತು ಐಸನ್‌ಗಿಂತ ಪ್ರಕಾಶ ಪಡೆದಿದೆ. 
ಡಿಸೆಂಬರ್ ೨೬ರಂದು ಸೂರ್ಯನನ್ನು ಸುತ್ತಿ ಹಿಂದಿರುಗಲಿದೆ. ಇದು ಸೂರ್ಯನನ್ನು ಸುಮಾರು ಒಂದು ಮಿಲಿಯನ್ ಕಿ . ಮೀ . ದೂರದಿಂದಲೇ 
ಸಮೀಪಿಸಿ ಹಿಂದಿರುಗಲಿದೆ. ಆದರೂ ಇದರ ಪ್ರಕಾಶ ಈಗಾಗಲೇ ಹೆಚ್ಚಿರುವುದರಿಂದ ಬರಿಗಣ್ಣಿಗೇ ಕಾಣಬಹುದು ಎಂಬ ಆಸೆ ಮೂಡಿದೆ. ಇದು ಉತ್ತರಕ್ಕೆ 
ಸಾಗುತ್ತಿರುವುದು ಇನ್ನೊಂದು ಅನುಕೂಲ ಎನ್ನಬಹುದು. ಸಪ್ತರ್ಷಿಮಂಡಲ ಮತ್ತು ಸಹದೇವ (ಬೂಟಸ್ ) ಈ ಪುಂಜಗಳ ನಡುವೆ ಡಿಸೆಂಬರ್ ಮೊದಲ 
ವಾರದಲ್ಲಿ ಇದನ್ನು ಹುಡುಕುವ ಪ್ರಯತ್ನ ಮಾಡಬಹುದು. ಇದಾದರೂ ಬರಿಗಣ್ಣಿಗೆ ಕಾಣುವಂತಾಗುತ್ತದೆಯೇ ಎಂದು ಕಾದು ನೋಡೋಣ. 


ಪಾರ್ಥ * 


ರಾಜಹಂಸ 


+ + 


+ 


+ 
+ + + + + 


ವೃಷಭ , 


+ 
+ 
+ + + + + 
+ 


ಮೇಷ 


ಗರುಡ 


తిమింగల 


ಶುಕ್ರ 1 


kash 


+ 


V 
+ 


+ 
++ 
+ 
+ 


ಚಂದ್ರ ಒಂದು ತಿಂಗಳಿನ ತನ್ನ ಯಾತ್ರೆಯಲ್ಲಿ ಎಲ್ಲ ಗ್ರಹಗಳಿಗೂ ಭೇಟಿಕೊಟ್ಟು ೨೧ರ ರಾತ್ರಿ ೨೨: ೪೧ಕ್ಕೆ ಉತ್ತರಾಯಣ. ಅಂದರೆ ಸೂರ್ಯ ದಕ್ಷಿಣದ 
ಬರುವಾಗ ಕೆಲವನ್ನಾದರೂ ಮರೆ ಮಾಡುವುದು ಸಾಧ್ಯವಿದೆ. ರೋಹಿಣಿ, ಉ ಅಂಚನ್ನು ಮುಟ್ಟಿ ಉತ್ತರಕ್ಕೆ ಮರಳುವ ಘಟನೆ. ಅದು ಅತಿ ಚಿಕ್ಕ ಅವಧಿಯ 
ಚಿತ್ರಾ, ಮಘಾ, ಹೀಗೆ ಕೆಲವು ಪ್ರಕಾಶಮಾನ ನಕ್ಷತ್ರಗಳು 

* ಹಗಲಿನ ದಿನ ಎಂದು ನಮಗೆ ಪರಿಚಿತ . ಶೃಂಗೇರಿಯ ವಿದ್ಯಾಶಂಕರ 
ಆಗಿಂದಾಗ್ಗೆ ಮರೆಯಾಗುವ ಸಂದರ್ಭ ಬರುತ್ತದೆ. 

* ದೇವಾಲಯದಲ್ಲಿ ಉದಯಿಸುವ ಸೂರ್ಯನ ಕಿರಣಗಳು 
ಶುಕ್ರಗ್ರಹವನ್ನು ಮರೆಮಾಡಿದ ಸಂದರ್ಭಗಳೂ ಇವೆ. 

4 . ಮಕರ ಎಂಬ ಚಿಹ್ನೆ ಹೊತ್ತ ಕಂಬದ ಮೇಲೆ ಬೀಳುತ್ತವೆ. 

ವಿಜಯಸಾರಥಿ 
ಇದೀಗ ಶನಿಗ್ರಹಕ್ಕೆ ಈ ಅವಕಾಶ ಸಿಕ್ಕಿದೆ. 

* ಉತ್ತರಾಯಣ ಮತ್ತು ಮಕರ ಸಂಕ್ರಮಣ ಎರಡೂ 
ಮುಂದಿನ ವರ್ಷದುದ್ದಕ್ಕೂ ಪ್ರತಿ ತಿಂಗಳೂ 

* . ಒಂದೇ ಆಗಿದ್ದ ಕಾಲದ ದೇವಸ್ಥಾನ ಅದು. ಇನ್ನೂ 
ಶನಿಯನ್ನು ಚಂದ್ರ ಮುಚ್ಚಿಹಾಕುವ ಆಚ್ಛಾದನೆ 

ಮುಖ್ಯವಾದ ಅಂಶವೆಂದರೆ ಆ ಮುಂಜಾವಿಗೆ 
ಗಳಿವೆ. ಡಿಸೆಂಬರ್ ೧ರಂದು ಮತ್ತು ೨೯ರಂದು | 

ಮಾತ್ರ ದಕ್ಷಿಣದ ಬಾಗಿಲಿನಿಂದಲೂ ಬಿಸಿಲು 
ನಡೆಯಲಿರುವ ಆಚ್ಛಾದನೆಗಳಲ್ಲಿ ಎರಡನೆಯದು . 

ನಕುಲ 

ಒಳಗೆ ಪ್ರವೇಶಿಸುವುದು. ನಿಮ್ಮ ಊರಿನ 
ಸ್ವಲ್ಪ ನಮಗೆ ನೋಡಲು ಅನುಕೂಲಕರ ಪೂ 

# ಮಹಾವ್ಯಾಧ 4 / 
. 

ಪ ದೇವಾಲಯಗಳಲ್ಲಿಯೂ ಹೀಗೆ ಉತ್ತರಾಯಣ 
ವಾಗಿದೆ. ಆ ಎರಡೂ ದಿನಗಳಂದು ಬೆಳಗಿನ 

. ಗುರುತಿಸುವ ಏರ್ಪಾಡು ಇರಬಹುದೇ 
ಜಾವ ರೇಖಾಚಂದ್ರನ ಸನಿಹದಲ್ಲೇ ಕಾಣುವ 

ಎಂದು ಗಮನಿಸಿ. ಬಹುಶಃ ಇದೇ ಕಾರಣ 
ಪ್ರತರಣಿ 
ಚುಕ್ಕೆಯೇ ಶನಿ , ಬಹಳ ನಿಧಾನವಾಗಿ ಚಲಿಸುವ 

+ ಮಕರ - - 

ದಿಂದಲೋ ಏನೋ ಎಲ್ಲಾ ದೇವಸ್ಥಾನಗಳಲ್ಲಿ 
ಈ ಗ್ರಹವನ್ನು ನಕ್ಷತ್ರವೆಂದೇ ತಿಳಿಯಬಹುದು. 

ದಕ್ಷಿಣ ಮೀನ . 

ಡಿಸೆಂಬರ್‌ನಲ್ಲಿ ( ಧನುರ್ಮಾಸ ಎಂಬ ಹೆಸರಿನಿಂದ) 
ಆದ್ದರಿಂದ ೨೮ ದಿನಗಳ ಅಂತರದಲ್ಲಿ ಚಂದ್ರ ಪುನಃ 

ಮುಂಜಾವಿನಲ್ಲೇ ಪೂಜೆ ಆರಂಭವಾಗುತ್ತದೆ. 
ಅದೇ ಸ್ಥಾನಕ್ಕೆ ಹಿಂತಿರುಗುತ್ತದೆ. ಚಂದ್ರ ಚಿತ್ರಾ ನಕ್ಷತ್ರದ 

೧೨ - ೧೩ ಈ ಅವಧಿಯಲ್ಲಿ ಬೆಳಗಿನ ಜಾವ 
ಸನಿಹವೇ ೨೭ರಂದು ಕಾಣುವುದು. ಈ ವರ್ಷದುದ್ದಕ್ಕೂ 

/ ಉಿಗಳ ಸಂಖ್ಯೆ ಹೆಚ್ಚಾಗುವುದನ್ನು ಗಮನಿಸಬಹುದು. ಇದಕ್ಕೆ 
ಪ್ರತಿ ತಿಂಗಳೂ ( ಅಂದರೆ ೨೮ ದಿನಗಳ ಅಂತರದಲ್ಲಿ) ಚಂದ್ರ , 

/ ಜೆಮಿನಿಡ್ ಉಲ್ಕಾವೃಷ್ಟಿಯೇ ಕಾರಣ. ಮಿಥುನ ರಾಶಿಯ 
ಚಿತ್ರಾ ನಕ್ಷತ್ರವನ್ನು ಮರೆಮಾಡುವ ಆಚ್ಛಾದನೆಗಳು ನಡೆದಿದ್ದವು. ದ ದಿಕ್ಕಿನಿಂದ ಹೊರಟಂತೆ ಕಾಣುತ್ತವೆ. ಗಂಟೆಗೆ ೫೦ - ೧೦೦ ಉಲ್ಕೆಗಳು ಬಿದ್ದ 
ಭೂಮಿಯನ್ನು ಸುತ್ತಲು ಚಂದ್ರನಿಗೆ ೨೮ ದಿನಗಳೇ ಸಾಕು ಎಂಬುದನ್ನು ಈ ದಾಖಲೆ ಇದೆ. ಆದರೆ ಈ ಬಾರಿ ಚಂದ್ರನ ಬೆಳಕು ಹೆಚ್ಚಾಗಿರುವುದರಿಂದ ಕ್ಷೀಣ 
ಎರಡೂ ಉದಾಹರಣೆಗಳು ಸ್ಪಷ್ಟವಾಗಿ ತೋರಿಸಿಕೊಡುತ್ತವೆ. ಹಾಗಾದರೆ ಉಲ್ಕೆಗಳು ಕಾಣದಂತಾಗಬಹುದು. 
ಹುಣ್ಣಿಮೆಯಿಂದ ಹುಣ್ಣಿಮೆಗೆ ೨೯ ಅಥವಾ ೩೦ ದಿನಗಳೇಕೆ ? ಈ ಪ್ರಶ್ನೆಗೂ ಡಿಸೆಂಬರ್ ಖಗೋಳ ದಿನಚರಿ : 
ಉತ್ತರ ಆಕಾಶದಲ್ಲಿಯೇ ಇದೆ. ಚಂದ್ರ , ನಕ್ಷತ್ರಗಳ ಜೊತೆಗೆ ಸೂರ್ಯನನ್ನೂ ೧ ಮುಂಜಾವು ಶನಿ - ಚಂದ್ರ ಜೋಡಿ* ( ಆಚ್ಛಾದನೆ ಕಾಣುವುದಿಲ್ಲ) 
ಲೆಕ್ಕಕ್ಕೆ ತೆಗೆದುಕೊಂಡರೆ ಉತ್ತರ ಸರಳವಾಗಿ ಸಿಗುತ್ತದೆ. 

- ೧ ಬುಧ - ಚಂದ್ರ ಜೋಡಿ 
ಸಂಜೆಯ ಆಕಾಶದಲ್ಲಿ ಎದ್ದುಕಾಣುವ ಪ್ರಕಾಶಮಾನವಾದ ಚುಕ್ಕೆಯೇ ಶುಕ್ರ , ನೀಲಿ 

೩ ಅಮಾವಾಸ್ಯೆ ೦೫:೫೨ಕ್ಕೆ 
ಬಣ್ಣದ ಶುಭ್ರ ಆಕಾಶದಲ್ಲಿ ಇದನ್ನು ಹಗಲಿನಲ್ಲೇ ಗುರುತಿಸಬಲ್ಲ ಹವ್ಯಾಸಿ ವೀಕ್ಷಕರಿದ್ದಾರೆ . 

೪ ಚಂದ್ರ - ಭೂಮಿ ನಡುವಿನ ಅಂತರ ಕನಿಷ್ಠ 
ಸಂಜೆ ನಾಲ್ಕು ಗಂಟೆಯ ಹೊತ್ತಿಗೆ ಸೂರ್ಯನ ಬಿಸಿಲು ಇರುವಾಗಲೂ ಈ ಗ್ರಹವನ್ನು 

೬ ಸಂಜೆ ಚಂದ್ರ - ಶುಕ್ರ ಜೋಡಿ* 
ಗುರುತಿಸಬಹುದು. ಪ್ರಯತ್ನಿಸಿ. ಸ್ವಲ್ಪ ಪೂರ್ವಸಿದ್ಧತೆ ಅಗತ್ಯ . ರಾತ್ರಿ ಒಂಬತ್ತು ಗಂಟೆಯ 

೯ ಚಾಂದ್ರಮಾಸದ ಮೊದಲ ಪಾದ ( ಚಂದ್ರಾಸ್ತ ನಡುರಾತ್ರಿಗೆ) 
ನಂತರ ಗುರುಗ್ರಹ ಪೂರ್ವ ದಿಕ್ಕಿನಲ್ಲಿ ಕಾಣತೊಡಗುತ್ತದೆ. ೧೯ರಂದು ಚಂದ್ರನ ಪಕ್ಕವೇ - ೧೨ - ೧೩ ಮುಂಜಾವು ಜೆಮಿನಿಡ್ ಉಲ್ಕಾವೃಷ್ಟಿ 
ಇರುತ್ತದೆ . ಮಂಗಳ ಗ್ರಹ ಮಧ್ಯರಾತ್ರಿಯ ನಂತರ ಉದಯಿಸುತ್ತದೆ . ಬೆಳಗಿನ ಜಾವಕ್ಕೆ ನೆತ್ತಿಗೆ ೧೭ ಹುಣ್ಣಿಮೆ ೧೪:೫೮ಕ್ಕೆ 

ಬಂದಿರುತ್ತದೆ. ೨೬ರಂದು ಚಂದ್ರ ಇದರ ೧೯ ರಾತ್ರಿ ಗುರು - ಚಂದ್ರ ಜೋಡಿ* ಚಂದ್ರ -ಭೂಮಿ ನಡುವಿನ ಅಂತರ ಗರಿಷ್ಠ 
ಪಕ್ಕವೇ ಕಾಣುತ್ತದೆ. ೨೭ರಂದು ಮುಂದೆ ೨೦ ಶುಕ್ರಗ್ರಹದ ಹಿನ್ನಡೆ ಆರಂಭ 
ಸರಿದು ಚಿತ್ರಾ ನಕ್ಷತ್ರದ ಪಕ್ಕ ಕಾಣುತ್ತದೆ . ೨೧ ಉತ್ತರಾಯಣ ೨೨: ೪೧ಕ್ಕೆ 

ಕಳೆದ ತಿಂಗಳು ಬೆಳಗಿನ ಜಾವ ೨೫ ಚಾಂದ್ರಮಾಸದ ಕೊನೆಯ ಪಾದ - ( ಚಂದ್ರೋದಯ ನಡುರಾತ್ರಿಗೆ) 
ಕಾಣುತ್ತಿದ್ದ ಬುಧ ಈಗ ಸೂರ್ಯನತ್ತ 

ಲವ್ ಜಾಯ್ ಧೂಮಕೇತು ಪುರರವಿಯಲ್ಲಿ 
ಸರಿದಿದೆ. ೧ರಂದು ಶನಿ , ಚಂದಗಳ ೨೯ ಮುಂಜಾವು ಚಂದ್ರ - ಶನಿ ಜೋಡಿ(ಆಚ್ಛಾದನೆ ಕಾಣುವುದಿಲ್ಲ) 
ಕೆಳಗೇ ಕಾಣುತ್ತದೆ. ಆ ಮುಂದೆ ಕಾಣುವ 

ಬುಧಗ್ರಹದ ಯುತಿ 

(* ಛಾಯಾಗ್ರಹಣಕ್ಕೆ ಸದವಕಾಶ) 
6ರ ಸಂಜೆ ಶುಕ್ರ - ಚಂದ್ರರ ಜೋಡಿ 

ಡಾ|| ಬಿ . ಎಸ್ . ಶೈಲಜಾ, ಜವಾಹರಲಾಲ್ ನೆಹರು ತಾರಾಲಯ , ಹೈಗೌಂಡ್ಸ್ , ಬೆಂಗಳೂರು - ೧ 
ಹೊಸತು ೩೪ 

- ಡಿಸೆಂಬರ್ ೨೦೧೩ 


ಆಟ 


ಪೂರ್ವ ದಿಕ್ಕಿನಲ್ಲಿ ಪೂರ್ವಸಿದ್ಧತೆ ಅಗಳಿರುವಾಗಲೂ ಹೇಳಿದ್ದಾರೆ . 


ಕೊಡವ ಭಾಷೆ 
ಕನ್ನಡ ಭಾಷಾಜನ್ಯವೇ ? 


ಕೊಡವ ಭಾಷೆ ಕನ್ನಡದ 
ಉಪಭಾಷೆಯಲ್ಲ. ಕನ್ನಡದಷ್ಟೇ 
ಸ್ವತಂತ್ರವಾದ ದ್ರಾವಿಡ ಭಾಷೆಯೆಂದು 

ಈ ಮೇಲೆ ಹೇಳಿರುವ 

ಅಭಿಪ್ರಾಯಗಳಿಂದ 

ತಿಳಿಯಬಹುದಾಗಿದೆ. ಈ ಭಾಷೆ 
ಕನ್ನಡ ಮತ್ತು ಕೊಡವ ದ್ರಾವಿಡ ಭಾಷಾವರ್ಗಕ್ಕೆ ಸೇರಿರುವ ಭಾಷೆಗಳು, ಪೂರ್ವ ದ್ರಾವಿಡ ಭಾಷೆಯಿಂದ 
ಒಂದು ಕಾಲಘಟ್ಟದಲ್ಲಿ ಬೇರ್ಪಟ್ಟ ಈ ಎರಡೂ ಭಾಷೆಗಳು ಬೇರೆ ಬೇರೆ ಅವಸ್ಥಾ ಭೇದಗಳನ್ನು ದಾಟಿ ಆಧುನಿಕ 

ಬರೆವಣಿಗೆಗೆ ಕನ್ನಡ ಅಪಿಯನ್ನು 
ಕಾಲಘಟ್ಟಕ್ಕೆ ಬಂದು ನಿಂತಿವೆ. ಕನ್ನಡದಲ್ಲಿ ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ ಹಾಗೂ ಹೊಸಗನ್ನಡ 

ಅವಲಂಬಿಸಿದ್ದರೂ ದ್ರಾವಿಡ ಭಾಷೆಗಳ 
ಎಂಬ ಭಾಷಾ ಮಜಲುಗಳನ್ನು ಹೇಗೆ ಗುರುತಿಸುತ್ತೇವೆಯೋ ಹಾಗೆಯೇ ಕೊಡವ ಭಾಷೆಯಲ್ಲೂ ಈ ರೀತಿಯ 
ಭಾಷಾ ಹಂತಗಳಿದ್ದು, ಕನ್ನಡ ಭಾಷೆಯಂತೆ ನಿರ್ದಿಷ್ಟವಾದ ಕಾಲಘಟ್ಟದಲ್ಲಿ ಗುರುತಿಸಲು ಬರುವದಿಲ್ಲ. ಕಾರಣ ಅಧ್ಯಯನಕ್ಕೆ ತಮಿಳು, ಮಲಯಾಳ , 
ಕನ್ನಡ ಭಾಷೆಗೆ ಲಿಪಿ ಮತ್ತು ಸಾಹಿತ್ಯ ಆಕರವಾದರೆ ಕೊಡವ ಭಾಷೆ ಕೇವಲ ಆಡುಭಾಷೆಯ ನೆಲೆಯಲ್ಲಷ್ಟೇ ಇದೆ. 
ಕೊಡವ ಭಾಷೆಯ ಬಗ್ಗೆ ಅನೇಕ ಭಾಷಾಶಾಸ್ತ್ರಜ್ಞರು ಮತ್ತು ಭಾಷಾವಿಜ್ಞಾನಿಗಳು ನೀಡಿರುವ ವ್ಯಾಖ್ಯಾನಗಳು 

ಕನ್ನಡ, ತೆಲುಗು ಮತ್ತು ತುಳು 
ಈ ಕೆಳಕಂಡಂತಿವೆ : 

ಭಾಷೆಗಳಷ್ಟೇ ಶಕಾರಿಯಾಗಿದೆ. 
- “ಕೊಡವ ಭಾಷೆ ಸ್ವತಂತ್ರವಾದ ದ್ರಾವಿಡ ಭಾಷೆಯಲ್ಲವೆಂದೂ ಇದು ಕನ್ನಡದ ಉಪಭಾಷೆ ಎಂದು 
೧೮೧೬ರಲ್ಲಿ ಎಲ್ಲಿಸ್ ಹೇಳಿದರೆ; ಕೊಡವ ಭಾಷೆ ತಮಿಳು ಮತ್ತು ಮಲಯಾಳಂ ಭಾಷೆಗೆ ಹತ್ತಿರವಾಗಿದೆ ” 
ಎಂದು ೧೮೫೫ರಲ್ಲಿ ಮೋಗ್ಲಿಂಗ್ ಅಭಿಪ್ರಾಯ ಪಟ್ಟಿದ್ದಾರೆ. 

ಅ) ದೇಹದ ಭಾಗಗಳು 
ಆದರೆ ೨೦ನೇ ಶತಮಾನದ ಆರಂಭದಲ್ಲಿ ಭಾಷಾ ವಿಜ್ಞಾನಿಗಳು ಇದೊಂದು ಸ್ವತಂತ್ರವಾದ ದ್ರಾವಿಡ 

ಕನ್ನಡ ಕೊಡವ 
ಭಾಷೆಯೆಂದು ಗುರುತಿಸಿದರು. 

೧ . ತಲೆ, ಮಂಡೆ ಮಂಡೆ 
- “ಕೊಡವ ಭಾಷೆ ಇತರೆ ದ್ರಾವಿಡ ಭಾಷೆಗಳಿಗಿಂತ ವಿಭಿನ್ನವಾದ ಸ್ವರ ವಿಶೇಷತೆಯನ್ನು ಹೊಂದಿದೆ. ಹೆಚ್ಚಿನ 

೨ . ಕಾಲ್, ಕಾಲು ಕಾಲ್ 
ದ್ರಾವಿಡ ಭಾಷೆಗಳು ಐದು ಪ್ರಸ್ವ ಸ್ವರ ಮತ್ತು ಐದು ದೀರ್ಘ ಸ್ವರಗಳನ್ನು ಹೊಂದಿದ್ದರೆ, ಕೊಡವ ಭಾಷೆ ಈ 

೩ . ಕರ್ಣ, ಕಣ್ಣು 
ಐದೈದು ಸ್ವರಗಳೊಂದಿಗೆ ಇನ್ನೆರಡು ಹೆಚ್ಚಿನ ಸ್ವರಗಳನ್ನು ಹೊಂದಿರುತ್ತದೆ. ಅವುಗಳೆಂದರೆ ಅರ್ಧಸಂವೃತ ಅವೃತ್ತ 

೪ . ಮೂಗು 

ಮೂಕ್ 
ಮಧ್ಯಸ್ವರ ಮತ್ತು ಅರ್ಧ ವಿವೃತ ಅವೃತ್ತ ಮಧ್ಯಸ್ವರ ” ಎಂದು ೧೯೭೬ರಲ್ಲಿ ಬಾಲಕೃಷ್ಣ ಅವರು ತಮ್ಮ 

೫. ಕಿವಿ 

ಕೆಮಿ 
ಅಧ್ಯಯನದ ಮೂಲಕ ಗುರುತಿಸಿದ್ದಾರೆ. 

ಆ ) ಸಂಬಂಧವಾಚಿ ಶಬ್ದಗಳು 
ಒಂದು ಭಾಷೆಯ ವಿಶಿಷ್ಟತೆಯನ್ನು ಗುರುತಿಸಬೇಕಾದರೆ ಆ ಭಾಷೆಯ ಧ್ವನಿ, ಅರ್ಥ, 

೧ . ಅಪ್ಪ, ಅಯ್ಯ ಅಪ್ಪ, ಅಯ್ಯ 

KODAGU 
ವಾಕ್ಯ , ಪದಕೋಶ ಮತ್ತು ನುಡಿಗಟ್ಟುಗಳೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ಅಧ್ಯಯನ 

೨. ಅಮ್ಮ , ಅವ್ವ ಅಮ್ಮ , ಅವ್ವ 
ಮಾಡಬೇಕಾಗುತ್ತದೆ. ಕೊಡವ ಭಾಷೆ ಕನ್ನಡ ಭಾಷೆಯಿಂದ ಹುಟ್ಟಿದೆಯೋ ಅಥವಾ 

೩ . ಮಗ ಮೋಂವ 
ಅದಕ್ಕೆ ಹತ್ತಿರವಾಗಿದೆಯೋ ಹೇಗೆಂಬುದನ್ನು ನಿರ್ಣಯಿಸುವಾಗ ಸಾಮಾನ್ಯ ವ್ಯವಹಾರಕ್ಕೆ 

೪. ಮಗಳು ಮೋವ 
ಅಗತ್ಯವಾಗಿ ಬೇಕಾಗುವ ಪದಗಳನ್ನು ಅವುಗಳ ಸಾಮ್ಯ - ವೈಷಮ್ಯಗಳ ಆಧಾರದ ಮೇಲೆ 

ಇ) ಸಂಖ್ಯಾ ವಾಚಕಗಳು 
ಗಮನಿಸಬೇಕು. 

೧ . ಒಂದು ಒಂದ್ 
೨. ಎರಡು ದಂಡ್ , ಈರಂಡ್ 
೩ . ಮೂರು ಮೂಂದ್ 

೪. ನಾಲ್ಕು ನಾಲ್ 
ಈವರೆಗೂ ಕೊಟ್ಟಿರುವ ಸಾಮಾನ್ಯ ವ್ಯವಹಾರದಲ್ಲಿ 
ಬಳಸುವ ಪದಗಳನ್ನು ಗಮನಿಸಿದರೆ ಕೆಲವು ಕಡೆ 
ಸಾಮ್ಯತೆಯಿದ್ದು ಕೆಲವು ಪದಗಳು ಕನ್ನಡಕ್ಕಿಂತ 
ಬೇರೆಯಾಗಿವೆ ಅಥವಾ ವ್ಯತ್ಯಾಸದಿಂದ ಕೂಡಿವೆ. 

ಕೊಡವ ಭಾಷೆ ಕಾಲಸೂಚಕ ಪ್ರತ್ಯಯವನ್ನು ತೆಗೆದು 
ಕೊಳ್ಳುವ ಸಂದರ್ಭದಲ್ಲಿ ಆಗುವ ಬದಲಾವಣೆಯನ್ನು 
ಗಮನಿಸಬೇಕು. ಇದು ಕನ್ನಡ ಭಾಷೆಯಲ್ಲಿರುವ ವ್ಯವಸ್ಥೆ 
ಗಿಂತಲೂ ತೀರಾ ಭಿನ್ನವಾಗಿದೆ. ಕನ್ನಡ ವಾಕ್ಯಗಳನ್ನು 
ಕೊಡವ ಭಾಷೆಯ ವಾಕ್ಯಗಳೊಂದಿಗೆ ಹೋಲಿಸಿ 
ನೋಡಿದಾಗ ವ್ಯತ್ಯಾಸವನ್ನು ತಿಳಿಯಬಹುದು : 


ಕಣ್ 


COORG 


burad 


ಡಾ || ಎಂ . ಟಿ . ರತಿ 


ಡಿಸೆಂಬರ್ ೨೦೧೩ 


ಹೊಸತು ೩೫ 


೧. ಅವನು ತೋಟಕ್ಕೆ ಹೋದನು ಅಂವ ತೋಟಕ್ಸ್ ಪೋಚಿ ವ್ಯತ್ಯಾಸಗಳಿವೆ. ಕನ್ನಡ ಭಾಷೆಯಲ್ಲಿ ಮನುಷ್ಯ ಮತ್ತು ಪ್ರಾಣಿವರ್ಗಗಳಿಗೆ ಬೇರೆ 
೨. ಅವಳು ತೋಟಕ್ಕೆ ಹೋದಳು ಅವ ತೋಟಕ್ಕೆ ಪೋಚಿ 

ಬೇರೆ ಪ್ರತ್ಯಯಗಳು ಬಳಕೆಯಾಗುತ್ತವೆ. 
೩ . ಅದು ತೋಟಕ್ಕೆ ಹೋಯಿತು ಅದ್ ತೋಟಕ್ಕೆ ಪೋಚಿ 

ಅತ್ತೆ - ಅತ್ತೆಯವರು, ಅತ್ತೆಯಂದಿರು 
೪ . ಅವರು ತೋಟಕ್ಕೆ ಹೋದರು ಅಯಿಂಗ ತೋಟಕ್ಕೆ ಪೋಚಿ ಹುಡುಗಿ - ಹುಡುಗಿಯರು 
೫ . ಅವು ತೋಟಕ್ಕೆ ಹೋದವು ಅವುತೋಟಕ್ಕೆ ಪೋಚಿ 

ಕತ್ತೆ - ಕತ್ತೆಗಳು 
೬ . ನಾನು ತೋಟಕ್ಕೆ ಹೋದೆನು ನಾನ್ ತೋಟಕ್ಕೆ ಪೋನ 

ನಾಯಿ - ನಾಯಿಗಳು 
೭. ನೀನುತೋಟಕ್ಕೆ ಹೋದೆ ನೀನ್ ತೋಟಕ್ಕೆ ಪೋಯ 

ತಂಗೆ ( ತಂಗಿ ) - ತಂಗೆಯ ( ತಂಗಿಯರು/ ತಂಗಿಯಂದಿರು) 
೮. ನಾವು ತೋಟಕ್ಕೆ ಹೋದೆವು ನಂಗ ತೋಟಕ್ಕೆ ಪೋಚಿ 

ಮೂಡಿ ( ಹುಡುಗಿ) - ಮೂಡಿಯ ( ಹುಡುಗಿಯರು) 
೯ . ನೀವುತೋಟಕ್ಕೆ ಹೋದಿರಿ ನಿಂಗ ತೋಟಕ್ಸ್ ಪೋಯಿರ ಕತ್ತೆ - ಕತ್ತೆಯ ( ಕತೆಗಳು) 

ಕನ್ನಡ ಭಾಷೆಯಲ್ಲಿ ಕಾಲವಾಚಕ ಕ್ರಿಯಾಪದದ ಸಹಾಯದಿಂದ ಪ್ರಥಮ , ನಾಯಿ - ನಾಯಿಯ ( ನಾಯಿಗಳು ) 
ಮಧ್ಯಮ ಮತ್ತು ಉತ್ತಮ ಪುರುಷಗಳ ಪುಲ್ಲಿಂಗ, ಸ್ತ್ರೀಲಿಂಗ , ನಪುಂಸಕಲಿಂಗ ಕನ್ನಡದಲ್ಲಿ ಎ ಕಾರ ಮತ್ತು ಇ ಕಾರದಿಂದ ಕೊನೆಗೊಳ್ಳುವ ಪದಗಳಿಗೆ 
ಏಕವಚನ ಮತ್ತು ಬಹುವಚನ ಸರ್ವನಾಮವನ್ನು ನಾವೇ ಊಹಿಸಬಹುದು. ಬಹುವಚನ ಪ್ರತ್ಯಯ ಮನುಷ್ಯ ಮತ್ತು ಪ್ರಾಣಿವರ್ಗಗಳಿಗೆ ಬೇರೆಯಾಗಿರುತ್ತದೆ. 
ಆದರೆ ಕೊಡವ ಭಾಷೆಯಲ್ಲಿ ಇದು ಸಾಧ್ಯವಿಲ್ಲ. ಏಕೆಂದರೆ ಇಲ್ಲಿ ಉತ್ತಮ ಹಾಗೂ ಆದರೆ ಕೊಡವ ಭಾಷೆಯಲ್ಲಿ ಯಾವುದೇ ವರ್ಗಕ್ಕೆ ಸೇರಿದ್ದರೂ ಬಹುವಚನ 
ಮಧ್ಯಮಪುರುಷಗಳ ಏಕವಚನ ಮತ್ತು ಬಹುವಚನ ಕಾಲಪ್ರತ್ಯಯಗಳನ್ನು ಪ್ರತ್ಯಯ ಮಾತ್ರ ಒಂದೇ ಆಗಿರುತ್ತದೆ. 
ಹೊರತುಪಡಿಸಿದರೆ ಉಳಿದೆಲ್ಲ ಪುರುಷವಾಚಿಗಳಿಗೆ ಕಾಲವಾಚಕ ಕ್ರಿಯಾಪದ ಕೊಡವ ಮತ್ತು ಕನ್ನಡ ಭಾಷೆಗಳಲ್ಲಿ ಕೆಲವು ಪದಗಳು ಮೇಲ್ನೋಟಕ್ಕೆ ಒಂದೇ 
ಒಂದೇ ಆಗಿರುತ್ತದೆ. 

ರೀತಿಯಂತಿದ್ದರೂ ಧ್ವನಿ ಉಚ್ಚಾರಣೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ. 
ಕೊಡು ಮತ್ತು ತಾ ಎಂಬ ಕ್ರಿಯಾಧಾತುಗಳ ಬಳಕೆಯಲ್ಲಿ ಈ ಎರಡೂ ಉದಾಹರಣೆ : ಕಾಲ್, ಕಣ್, ಅಪ್ಪ , ಅವ್ವ ಇತ್ಯಾದಿ. 
ಭಾಷೆಗಳಲ್ಲಿರುವ ವ್ಯತ್ಯಾಸವನ್ನು ಕೆಳಗೆ ಕೊಟ್ಟಿರುವ ವಾಕ್ಯಗಳ ಮೂಲಕ oll UDLEJ9F Joer ets (Comparitive grammar of the Dravidian 
ತಿಳಿಯಬಹುದು : 

languages - 1856) ಅವರು ಕೊಡವ ಭಾಷೆಯ ಬಗ್ಗೆ ಅಧ್ಯಯನ ಮಾಡಿ 
೧ . ನನಗೆ ತಿಂಡಿ ಕೊಡು ನಾಕ್ ತಿಂಡಿ ತಾ 

ಹೇಳಿರುವ ಮಾತುಗಳೇನೆಂದರೆ : “ಕೊಡವ ಭಾಷೆಗೆ ಸ್ವತಂತ್ರವಾದ ಸ್ಥಾನವನ್ನು 
೨ . ನಿನಗೆ ತಿಂಡಿ ಕೊಡಲಿ ನೀಕ್ ತಿಂಡಿ ತರಡ್ 

ಕೊಡಲಾಗಿದ್ದಿಲ್ಲ. ಕನ್ನಡ ಭಾಷಾ ವಿಭಾಗದಲ್ಲಿ ಅದನ್ನು ಸೇರ್ಪಡೆ ಮಾಡಲಾಗಿತ್ತು. 
೩ . ನಮಗೆ ತಿಂಡಿ ಕೊಡು ನಂಗಕ್ ತಿಂಡಿ ತಾ 

ಅದು ಕನ್ನಡದ ಉಪಭಾಷೆಯೆಂದೂ ತುಳುಭಾಷೆಯಿಂದ ಮಾರ್ಪಾಡು 
೪. ನಿಮಗೆ ತಿಂಡಿ ಕೊಡಲಿ ನಿಂಗಕ್ ತಿಂಡಿ ತರಡ್ 

ಹೊಂದಿತೆಂದೂ ಗಣಿಸಲಾಯಿತು. ಆದರೆ ಸ್ವತಂತ್ರ ಭಾಷೆಯೆಂದಲ್ಲ. ಕೊಡಗರ 
೫. ಅವನಿಗೆ ತಿಂಡಿ ಕೊಡು ಅವಂಗ್ ತಿಂಡಿ ಕೊಡ್ಕಡ್ ಭಾಷೆಯು ಕನ್ನಡಕ್ಕಿಂತಲೂ ತಮಿಳು - ಮಲಯಾಳ ಭಾಷೆಗಳಿಗೆ ನಿಕಟ ಸಂಬಂಧ 
೬ . ಅವಳಿಗೆ ತಿಂಡಿ ಕೊಡು ಅವಕ್ ತಿಂಡಿ ಕೊಡ್ಕಡ್ 

ಇದೆಯೆಂಬ ಅಭಿಪ್ರಾಯವನ್ನು ಮೋಗ್ಲಿಂಗ್ ಹೇಳಿದ್ದರು. ಆದರೆ ಕೊಡವ 
೭ . ಅವರಿಗೆ ತಿಂಡಿ ಕೊಡು ಅಯಿಂಗಕ್ ತಿಂಡಿ ಕೊಡ್ಕಡ್ ಭಾಷೆಯು ದ್ರಾವಿಡ ಮೂಲದ ಭಾಷೆಗಳಲ್ಲಿ ಯಾವುದರ ನಿಕಟ ಸಂಬಂಧ 
೮. ಅವುಗಳಿಗೆ ತಿಂಡಿ ಕೊಡು - ಅಯಿಂಗಕ್ ತಿಂಡಿ ಕೊಡ್ಕಡ್ ಪಡೆದಿದೆಯೆಂಬುದು ನನಗೆ ಇನ್ನೂ ನಿಚ್ಚಳವಾಗಿಲ್ಲ. ಒಟ್ಟಿನಲ್ಲಿ ಹಳಗನ್ನಡ ಮತ್ತು 
ಕನ್ನಡ ಭಾಷೆಯಲ್ಲಿ ಉತ್ತಮ , ಮಧ್ಯಮ ಮತ್ತು ಪ್ರಥಮ ಪುರುಷವಾಚಿಗಳಿಗೆ | ತುಳು ಇವುಗಳ ಮಧ್ಯದಲ್ಲಿ ಅದಕ್ಕೆ ಸ್ಥಾನವಿರುವುದೆಂದೆಣಿಸುವುದು ಸುರಕ್ಷಿತವೆಂದು 
ಕೊಡು ಎಂಬ ಕ್ರಿಯಾಪದ ಬಳಕೆಯಾದರೆ ಕೊಡಗು ಭಾಷೆಯಲ್ಲಿ ಉತ್ತಮ ಕಾಣುತ್ತಿದೆ. ಉಚ್ಚಾರಣೆಯ ವಿಶಿಷ್ಟತೆಗಳಿಂದ ಪರರನ್ನು ಗೊಂದಲಕ್ಕೀಡು 
ಮತ್ತು ಮಧ್ಯಮ ಪುರುಷವಾಚಿಗಳಿಗೆ ತಾ ಧಾತುವಿನಿಂದ ಬಂದ “ತರು ಎಂಬ ಮಾಡುವ ಗುಣ ತುಳುವಿನಂತೆ ಈ ಭಾಷೆಗೂ ಇದೆ. ” 
ಕ್ರಿಯಾಪದ ಬಳಕೆಯಾಗುತ್ತದೆ. ಆದರೆ ಪ್ರಥಮ ಪುರುಷವಾಚಿಗೆ ಏಕವಚನ, ಕಾಲ್‌ವೆಲ್ಲರ ಅಭಿಪ್ರಾಯಗಳಲ್ಲಿ ಕೊನೆಯ ಸಾಲನ್ನು ಗಣನೆಗೆ ತೆಗೆದುಕೊಂಡು 
ಬಹುವಚನವೆಂಬ ವ್ಯತ್ಯಾಸವಿಲ್ಲದೆ ಕೊಡು ಕ್ರಿಯಾಪದ ಬಳಕೆಯಾಗುವುದನ್ನು ಹೇಳುವುದಾದರೆ “ಉಚ್ಚಾರಣೆಯ ವಿಶಿಷ್ಟತೆಗಳಿಂದ ಗೊಂದಲಕ್ಕೀಡುಮಾಡುವ 
ಕಾಣಬಹುದು. 

ಗುಣ ಈ ಭಾಷೆಗೂ ಇದೆ. ” 
ಕನ್ನಡ ಮತ್ತು ಕೊಡವ ಭಾಷೆಗಳ ವಚನ ಪ್ರತ್ಯಯಗಳ ಬಳಕೆಯಲ್ಲಿ ಬಹಳಷ್ಟು ಉದಾಹರಣೆ : ಮೈಮ ( maima) - ಸೊಸೆ 

ಮೈಮ maime - ಅಳಿಯ 

ಮೇಲಿನೆರಡು ಪದಗಳ ಬರವಣಿಗೆಯ ರೂಪ ಒಂದೇ ಆದರೂ ಈ ಎರಡು 
The Coorgi-Cox alphabet 

ಪದಗಳ ಧ್ವನಿವ್ಯತ್ಯಾಸದಿಂದ ಮಾತ್ರ ಅರ್ಥವ್ಯತ್ಯಾಸವನ್ನು ತಿಳಿಯಬಹುದು. 

ಎಂತ (enté ) - ಏನು 
A | | Dh DL | M N | V | 

ಎಕ್ಸ್ ( enti) - ಎತ್ತು 
E | F ೬ | N ೧ . | W 

ಕಾಲ್ (kali) - ಕಾಲು 
[ ] GMP W Y e 

ದಂಡ್ ( dandi ) - ಎರಡು 
0 i . Gh m R 2 2 

ಕೊಡವ ಭಾಷೆ ಕನ್ನಡದ ಉಪಭಾಷೆಯಲ್ಲ. ಕನ್ನಡದಷ್ಟೇ ಸ್ವತಂತ್ರವಾದ 

ದ್ರಾವಿಡ ಭಾಷೆಯೆಂದು ಈ ಮೇಲೆ ಹೇಳಿರುವ ಅಭಿಪ್ರಾಯಗಳಿಂದ ತಿಳಿಯ 
U Ï H QL Rh 2 ae ô 

ಬಹುದಾಗಿದೆ. ಈ ಭಾಷೆ ಬರೆವಣಿಗೆಗೆ ಕನ್ನಡ ಲಿಪಿಯನ್ನು ಅವಲಂಬಿಸಿದ್ದರೂ 
J 2 sc - ai 0 . ದ್ರಾವಿಡ ಭಾಷೆಗಳ ಅಧ್ಯಯನಕ್ಕೆ ತಮಿಳು, ಮಲಯಾಳ, ಕನ್ನಡ, ತೆಲುಗು ಮತ್ತು 
Bh ೬ 

Shc oi _ 0 | ತುಳು ಭಾಷೆಗಳಷ್ಟೇ ಸಹಕಾರಿಯಾಗಿದೆ. 
Chc Kh6 T 9. 

ಡಾ|| ಎಂ . ಟಿ . ರತಿ 
D | L 9 | Th ೩ | ¢ (double vowel) ಅಸೋಸಿಯೇಟ್ ಪ್ರೊಫೆಸರ್‌, ಕನ್ನಡ ವಿಭಾಗ, ಕ್ರೈಸ್ಟ್ ಯೂನಿವರ್ಸಿಟಿ 

ಬೆಂಗಳೂರು - ೫೬೦ ೦೨೯ 


Senzoo 


K 


4 . 


(double vowel) 


ಹೊಸತು ೩೬ - 


- ಡಿಸೆಂಬರ್ ೨೦೧೩ 


ಪ್ರೊ | ಶಿವರಾಮಯ್ಯ 


ಅಭಿವೃದ್ಧಿ ಬುಲ್ಲೋಜರ್ ಅಡಿಯಲ್ಲಿ 
ನಲುಗಿಹೋಗುತ್ತಿರುವ ಜೀವಜಾಲ 


ಅನಿಕೇತನ ಪಜ್ಜೆ ಎಂಬ ಅಮೃತ ನುಡಿ ಕಟ್ಟಿ , ಮನುಜಮತ ವಿಶ್ವಪಥವೆಂಬ ಲೋಕ ವನ್ನು ಮುಂದೆ ಹರಡಿಕೊಂಡು ಸಿಂಹಾವಲೋಕನ 
ಕೊಟ್ಟ ಕನ್ನಡ ಕವಿ ಕುವೆಂಪು ನಿರ್ವಚಿಸಿರುವಂತೆ, ಸಂಹಿತೆಗೆ ನಾಂದಿ ಹಾಡಿ ಜಾಗತಿಕ ನೆಮ್ಮದಿಗೆ ಕ್ರಮದಲ್ಲಿ ಪರಿವೀಕ್ಷಣೆ ಮಾಡುವುದಾದರೆ 
ಕಳೆದ ಶತಮಾನದ ಯುಗ ಮೌಲ್ಯಗಳನ್ನು ಸಂಗ್ರಹಿಸಿ ಮುನ್ನುಡಿ ಬರೆಯಿತು. 

ಅಭಿವೃದ್ಧಿಯ ಬುಲೋಜರ್ ಇರುವುದೊಂದೇ ಈ 
ಹೇಳುವುದಾದರೆ, ಅದು ವೈಚಾರಿಕತೆ ಮತ್ತು ಇದೇ ಧಾತು -ಧೋರಣೆಯನ್ನು ಬೆನ್ನಿಗೆ ಭೂಮಿಗೆ ಬರೆದಿರುವ ಗಾಯಗಳ ಭೀಷಣತೆಯ 
ವೈಜ್ಞಾನಿಕ ಮನೋಧರ್ಮಗಳನ್ನು ಬಿತ್ತಿ ಬೆಳೆಯಿತು, ಕಟ್ಟಿಕೊಂಡೇ ಇಪ್ಪತ್ತೊಂದನೆಯ ಶತಮಾನ ಅರಿವು ನಮಗಾದೀತು. 
ನಿರಂಕುಶಮತಿಗಳಾಗಿ ಎಂದು ವಿಚಾರ ಕ್ರಾಂತಿಯ ಪಾದಾರ್ಪಣ ಮಾಡಿತಾದರೂ ಇದರ ಕಾಳಜಿ ಯೂರೋಪಿನವರ ಖಂಡಾಂತರ ಕೊಳ್ಳೆ 
ದೀವಟಿಗೆ ಬೆಳಗಿತು; ಹಳೆ ಮತದ ಕೊಳೆಯೆಲ್ಲ ಹಾಗೂ ಕಾರ್ಯತತ್ಪರತೆ ಏನಿದ್ದರೂ ಅಭಿವೃದ್ಧಿಯತ್ತ. - ಆರಂಭವಾದದ್ದು ಕೋಲಂಬಸ್ ಮತ್ತು 
ಹೊಸಮತಿಯ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ, ಭೌತಿಕ ಅಭಿವೃದ್ಧಿಯೇ ನಮ್ಮ ಪ್ರಗತಿ ಎಂದು ತಪ್ಪು ವಾಸ್ಕೋಡಿಗಾಮರು ಹೊಸ ಹೊಸ ಭೂಪ್ರದೇಶಗಳ 
ಬರಲಿ ವಿಜ್ಞಾನ ಬುದ್ದಿ ಎಂದು ಹಾರೈಸಿತು, ಕಲ್ಪಿಸಿಕೊಂಡಿರುವ ಈ ಯುಗಮಾನವ ಮಾತು ಅನ್ವೇಷಣೆಯೊಂದಿಗೆ, ಈ ಸಾಹಸಿ ಪ್ರವಾಸಿಗರನ್ನು 
ಜಾತಿಮತ ವರ್ಣಾಶ್ರಮಗಳ ಸಮೂಲ ನಾಶವೇ ಮಾತಿಗೆ ಅಭಿವೃದ್ಧಿ ಮಂತ್ರ ಪಠಣ ಮಾಡುತ್ತ ಹಿಂಬಾಲಿಸಿ ಬಂದ ವಿದೇಶಿ ಸಾಮ್ರಾಜ್ಯಶಾಹಿಗಳು 
ವಿಶ್ವಮಾನವ ಸಂದೇಶವೆಂದು ಸಾರಿ ಹೇಳಿತು; ಬುಲ್ಲೋಜರ್ ರಥಯಾತ್ರೆ ಕೈಗೊಂಡಿದ್ದಾನೆ. ಆ ವ್ಯಾಪಾರಕ್ಕೆಂದು ಬಂದವರು. ಇವರು ಸಾಮ್ರಾಜ್ಯ 
ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿಯ ಕಹಳೆ ಬುಲ್ಲೋಜರ್ ಅಡಿಯಲ್ಲಿ ಸಿಲುಕಿದ ಸಾಮಾನ್ಯ ಸ್ಥಾಪಿಸಿ, ತಾವು ಹಿಡಿತ ಸ್ಥಾಪಿಸಿಕೊಂಡ ದೇಶಗಳ 
ಮೊಳಗಿಸಿತು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಜೀವಜಾಲ ತನ್ನ ಬದುಕುವ ಹಕ್ಕನ್ನೇ ಕಳೆದುಕೊಂಡು ನೈಸರ್ಗಿಕ ಸಂಪತ್ತನ್ನು ತಮ್ಮ ಸ್ವದೇಶಗಳಿಗೆ 
ಸಮಪಾಲು ಎಂದು ಸಾಮಾಜಿಕ ಬದ್ದತೆ ಮೆರೆಯಿತು. ನಶಿಸಿಹೋಗುತ್ತಿದೆ. ಇಪ್ಪತ್ತೊಂದನೆಯ ಶತಮಾನದ ಸಾಗಿಸುತ್ತಾ ಬಂದರು. ಬಾಯಲ್ಲಿ ಪ್ರಜಾಪ್ರಭುತ್ವ 
ಇದೇ ಶತಮಾನದಲ್ಲಿ ಎರಡು ವಿಶ್ವ ಯುದ್ಧಗಳು ಧರ್ಮ ದುರಂತ ಇದು. ಬೆರಳೆಣಿಕೆಯ ಕೆಲವರ ಸಂಸ್ಥಾಪನೆಯ ಮಂತ್ರ , ಕಾರ್ಯತಃ ಇಲ್ಲಿನ ಅಪಾರ 
ಜರುಗಿ ಸಾಕಷ್ಟು ಜೀವ ಹಾನಿಯಾದರೂ ಸಹ ಐಷಾರಾಮಿ ಭೋಗೋಪಭೋಗಕ್ಕಾಗಿ ಬಹುಜನರ ಸಂಪತ್ತನ್ನು ತಮ್ಮ ದೇಶಗಳಿಗೆ ಸಾಗಿಸುವ ತಂತ್ರ 
ವಿಶ್ವಸಂಸ್ಥೆಯಂಥ ಮಹಾ ಸಂಘಟನೆಯನ್ನು ಜೀವ ತಳಮಳಕ್ಕೀಡಾಗುತ್ತಿದೆ. ಪ್ರಪಂಚದ ಭೂಪಟ ಇವರದಾಗಿತ್ತು. ಉಷ್ಣವಲಯ ಭೂ ಖಂಡಗಳಾದ 
ಡಿಸೆಂಬರ್ ೨೦೧೩ - 

- ಹೊಸತು ೩೭ 


IAH 


ಕಾವ್ಯಲೋಕ 


+ 


Akkeeeeeeeesheddy 


+ 
+ 


++ + 


+ 


+ 


+ 
+ 


+ 


+ 
+++ 
+ 
+ 


+ 


+ 
+ 


+ 
+ 


+ 
++ 


+ 


+ 


est 
++ 
+++ + 


-- 


# # 


# 
# 
## # 


# 
# 


# 
++ 
++ 


- 


# 
## 
# # 


# 
# # 
# 


s 


+ 


+ 


+ 


+ 


bestwishesedy+++ 


+ 


+ 
+ 


, 


+ 


44 


+ 


+ 


+ 


+ + 
+ + 
+ 


| 


videos 


ಚಿತ್ತಶುದ್ಧಿ 


ದುಃಖಿಸಬೇಕು, ಅಂದುಕೊಂಡಾಗ 
ಕತ್ತಲೂ ನನ್ನೊಂದಿಗೆ ಬಿಕ್ಕುತ್ತದೆ. 
ಯಾವನೋ ಕರೆದು ಕೊಂಕು ಮಾತಾಡಿಸಿದ 
ಖರೆ, ನಾನು ಸಾಕ್ಷಾತ್ ಸತ್ತುಹೋಗಿದ್ದೆ . 
ತರಗೆಲೆಯಲ್ಲಿ ತೆವಳುವ ಹಾವು, ಮೂಡಣ ದಿಕ್ಕಿನ ಹಲ್ಲಿ 
ಉದರ ಬಸುರ ಕಂಕುಳ ಕೂಸು 
ಮೈ ಅದುರಿದ ಹೋರಿಯ ದಪ್ಪ ಚರ್ಮ 
ವ್ಯಾಪಾರ ಬುದ್ದಿಯ ಅಂತರ್ಗತ ಧರ್ಮ 
ಕಾರಣಿಕದ ಕಚಗುಳಿ ಇಟ್ಟ ಕರ್ಮ 
ಛೇ ! 
ಸೂಜಿ ಮೊನೆಯ ನೋವ ಸಹನೆ ಅಸಾಧ್ಯ ? 
ಯಾವನೋ ಕರೆದು ಕೊಂಕು ಮಾತಾಡಿದ್ದ ಸಿಟ್ಟಿಗೆ 
ಗರ್ವದ ಸಂಕಲ್ಪ 
ನಳಿಕೆಗಳೆರಡರ ನಡುವೆ ಕೂತ ಗುರಿ 
ಕಿರಗುಡುವ ರಥದ ಹೂತ ಚಕ್ರ ? 
ಸಾಯುವ ಹಿಂದಿನ ದಿನ 
ನನ್ನ ಗೋರಿಕತ್ತಲ ಗೂಡು; 
ಮಿಣಕ ಮಿಂಚು ತಥಾಸಿದ್ಧಿ 
ಕಾವಿಗೆ ಕುಳಿತ ಪಾರಿವಾಳದ ಕಾಲ ಕೆಳಗೆ 
ರೆಕ್ಕೆಯ ಒಡಲೊಳಗೆ ತತ್ತಿಗಳು 
ಎರಡೇ ! 
ಅಂಗೈ ಮತ್ತು ಲಿಂಗದ ನಡುವೆ ಸತ್ತ ಅಧ್ಯಾತ್ಮ 
ಅಧ್ಯಾತ್ಮದ ಒಣ ಧರಣಿ ಚಿತ್ತಶುದ್ದಿ. 

- ಅಮಾಸ 


ದಕ್ಷಿಣ ಅಮೆರಿಕಾ , ಆಫ್ರಿಕಾ, ಇಂಡಿಯಾ ಮುಂತಾದ ದೇಶಗಳ ಅಪಾರ 
ಸಂಪನ್ಮೂಲಗಳನ್ನೂ ಅಮಾಯಕ ಮೂಲ ನಿವಾಸಿ (ನೀಗೋ ) ಗಳನ್ನೂ 
ಗುಲಾಮರನ್ನಾಗಿ ದುಡಿಸಿಕೊಂಡರು ಮತ್ತು ಇಲ್ಲಿ ದೊರೆಯುವ ಚಿನ್ನ , ವಜ್ರ, 
ಕಲ್ಲಿದ್ದಲು, ಕಬ್ಬಿಣದ ಅದಿರು, ಬಾಕ್ಸ್ಟ್ , ಮ್ಯಾಂಗನೀಸ್, ಗ್ರಾನೈಟ್ ಮುಂತಾದ 
ಲೋಹಗಳ ಗಣಿಗಾರಿಕೆ ನಡೆಸಿದರು. ಆಫ್ರಿಕಾದ, ದಕ್ಷಿಣ ಅಮೆರಿಕಾದ ಬಂಗಾರ, 
ವಜ್ರ ಮುಂತಾದ ಗಣಿಗಳ ಆಳಕ್ಕಿಳಿದು ಕೆಲಸ ಮಾಡುತ್ತಿದ್ದ ಸಹಸ್ರಾರು 
ಸ್ಥಳೀಯ ಬುಡಕಟ್ಟು ಜನ ಅಸುನೀಗಿದರು; ರೋಗರುಜಿನಗಳಿಂದ ಮರಣ 
ಹೊಂದಿದವರೆಷ್ಟೋ , ಕಾಡುಮೃಗಗಳನ್ನು ಹಿಡಿಯುವಂತೆ ನೀಗೋಗಳನ್ನು 
ಹಿಡಿದು ಯೂರೋಪ್ ಉತ್ತರ ಅಮೆರಿಕಾಗಳಲ್ಲಿ ಮಾರಾಟ ಮಾಡಿದರು. 
ಗಣಿಗಾರಿಕೆ ನಡೆಯುವ ಸ್ಥಳಗಳಲ್ಲಿ ವನ್ಯಜೀವಿಗಳು ಬೆದರಿ ಪಲಾಯನ 
ಮಾಡಿದವು. ಇದು ೩ - ೪ ಶತಮಾನಗಳ ಹಿಂದಿನ ನಡೆಯಾಯಿತು. 

ಆಮೇಲೆ ಇಪ್ಪತ್ತನೆಯ ಶತಮಾನ ಪೂರ್ವಾರ್ಧದಲ್ಲಿಯೇ ಬಹುಪಾಲು 
ವಸಾಹತು ರಾಷ್ಟ್ರಗಳು ಸ್ವತಂತ್ರವಾದವು. ಆದರೆ ಕತ್ತಿ ಯಾವುದಾದರೇನು 
ಎಂಬಂತೆ ಈಗ ಸ್ವದೇಶಿ ಆಡಳಿತಗಾರರೇ ಶೋಷಕರಾಗಿ ಮಾರ್ಪಟ್ಟರು. 
ಅಭಿವೃದ್ಧಿಯ ಹೆಸರಿನಲ್ಲಿ ಇವರು ಕೈಗೊಂಡ ಅನೇಕ ಯೋಜನೆಗಳು 
ಜನಹಿತಕ್ಕಿಂತ ಸಮಾಜಕ್ಕೆ ಮಾರಕವೇ ಆಗುತ್ತಿವೆ. ಕೃಷಿ ಭೂಮಿ ವಿಸ್ತರಣೆ, ಭಾರಿ 
ನೀರಾವರಿ ಅಣೆಕಟ್ಟುಗಳು, ವಿದ್ಯುತ್ ಉತ್ಪಾದನಾ ಕೇಂದ್ರಗಳು, 
ಅಣುಸ್ಥಾವರಗಳು, ಸಂಪರ್ಕ ರಸ್ತೆಗಳು ಇತ್ಯಾದಿ ಕಾರಣಗಳಿಂದ ಅರಣ್ಯ ಪ್ರದೇಶ 
ಕಡಿಮೆಯಾಗುತ್ತಾ ಬರುತ್ತಿದೆ. ದಕ್ಷಿಣ ಅಮೆರಿಕಾ, ಆಫ್ರಿಕಾ, ಇಂಡಿಯಾ, 
ಮಲೇಶಿಯಾ, ವಿಯೆಟ್ನಾಮ್, ಇಂಡೋನೇಷಿಯಾ ಮುಂತಾದ ಕಡೆ ಕೃಷಿ 
ಭೂಮಿ ವಿಸ್ತರಣೆಗಾಗಿ ಜಗತ್ತಿನಾದ್ಯಂತ ನಿರಂತರವಾಗಿ ಕಾಡನ್ನು ಒತ್ತುವರಿ 
ಮಾಡಲಾಗುತ್ತಿದೆ. ನಾಗರಿಕ ಜಗತ್ತಿನ ಈ ಒತ್ತುವರಿ ಕಾರಣದಿಂದ ವನವಾಸಿ 
ಜನರು ಮತ್ತು ವನ್ಯಜೀವಿಗಳ ಬದುಕು ಅತಂತ್ರ ಸ್ಥಿತಿಗೆ ದೂಡಲ್ಪಡುತ್ತಿದೆ. ಬಾಕ್ರಾ 
ನಂಗಲ್ , ನರ್ಮದಾ ಮುಂತಾದ ಭಾರಿ ಅಣೆಕಟ್ಟುಗಳ ಹಿನ್ನೀರಿನಲ್ಲಿ ಲಕ್ಷಾಂತರ 
ಹೆಕ್ಟೇರ್‌ ಕಾಡು ಮುಳುಗಿಹೋಗಿದೆ. ಅಂತೆಯೇ ಗಣಿಗಾರಿಕೆ ಕಾರಣದಿಂದ 
ಅನೇಕ ಬುಡಕಟ್ಟು ಜನರನ್ನು ಎತ್ತಂಗಡಿ ಮಾಡಲಾಗುತ್ತಿದೆ. ಪುನರ್ವಸತಿ 
ಕೇಂದ್ರ ಕೊಂಪೆಗಳಲ್ಲಿ ಅರಣ್ಯ ಜೀವಿಗಳಿಗೆ ಇರುಸುಮುರುಸು. ಇವರ 
ಜೀವನಶೈಲಿಯೇ ದಿಕ್ಕು ತಪ್ಪುತ್ತಿದೆ. ಈ ಸ್ಥಳೀಯ ಸಮುದಾಯಗಳ ಮೌಲ್ಯಗಳು, 
ಸಂಸ್ಕೃತಿ, ಧಾರ್ಮಿಕ ಭಾವನೆ, ಗೌರವಿಸುವ ಮತ್ತು ರಕ್ಷಿಸುವ ಯಾವುದೇ 
ವ್ಯವಸ್ಥೆಯನ್ನು ಇದುವರೆಗೆ ರೂಪಿಸಲಾಗುತ್ತಿಲ್ಲ. ಈ ಕಾರಣದಿಂದಲೇ ನೈಸರ್ಗಿಕ 
ಸಂಪನ್ಮೂಲಗಳು ನಾಶವಾಗುತ್ತಿವೆ. ಆದಿವಾಸಿಗಳ ಹಕ್ಕುಗಳ ಉಲ್ಲಂಘನೆ ಮತ್ತು 
ಅವರ ಬದುಕಿನ ಹಕ್ಕನ್ನೇ ಕಸಿದುಕೊಳ್ಳುವುದರ ವಿರುದ್ಧ ಇದುವರೆಗೆ ಯಾವುದೇ 
ಪ್ರಬಲ ಹೋರಾಟಗಳು ನಡೆದೇ ಇಲ್ಲ. ಕಲ್ಲಿದ್ದಲು, ಕಬ್ಬಿಣದ ಅದಿರು, ಗ್ರಾನೈಟ್, 
ಮರಳು, ಯುರೇನಿಯಂನಂತಹ ಗಣಿಗಾರಿಕೆಗಳ ವಿಚಾರ ಬಂದಾಗ ಆದಿವಾಸಿ 
ಬುಡಕಟ್ಟು ಜನರ ಬದುಕನ್ನು ನಿರ್ದಯವಾಗಿ ಹೊಸಕಿಹಾಕಲಾಗುತ್ತಿದೆ. ಅವರ 
ಭಾವನೆಗಳಿಗೆ ಕಿಂಚಿತ್ತೂ ಸ್ಪಂದಿಸದೆ ಅವರನ್ನು ಸ್ಥಳಾಂತರಿಸಲಾಗುತ್ತಿದೆ. ಮಳೆ 
ಕಾಡುಗಳಲ್ಲಿ ಯಾವುದೇ ಬಗೆಯ ಗಣಿಗಾರಿಕೆ ನಡೆದರೂ ಅಲ್ಲಿರುವ 
ಜೀವಿವೈವಿಧ್ಯ ತಾಣಗಳಿಗೆ ಭಂಗ ಬರುತ್ತದೆ. ಇದು ತೀರ ಸರಳ ಪರಿಸರ ಪ್ರಜ್ಞೆ . 
ಅರಣ್ಯಪ್ರದೇಶ ಕಿರಿದಾದಂತೆ ವನ್ಯಜೀವಿಗಳು ಅಲ್ಲಿಂದ ಹೊರಬಿದ್ದು 
ಊರುಕೇರಿಗಳ ಮೇಲೆ ನುಗ್ಗುತ್ತವೆ. ಇದರಿಂದ ಎಚ್ಚರಗೊಂಡಂತೆ ವರ್ತಿಸುವ 
ನಾಗರಿಕ ಸರ್ಕಾರಗಳು ಈಗೀಗ ಆನೆ ಕಾರಿಡಾರ್‌, ಸಿಂಹಧಾಮ , ಹುಲಿ, ಕರಡಿ , 
ಚಿರತೆ ಮುಂತಾದ ಪ್ರಾಣಿಗಳ ರಕ್ಷಿತಾರಣ್ಯ ಮುಂತಾದ ಅವೈಜ್ಞಾನಿಕ ನಿಲ್ದಾಣ 
ಗಳನ್ನು ರೂಪಿಸುತ್ತಿರುವುದು ವಿಪರ್ಯಾಸವೇ ಸರಿ . ಕಾಡಿನ ಅಂಚಿನಲ್ಲಿರುವ 
ರೈತ ಸಮುದಾಯಗಳು ಈ ವನ್ಯಮೃಗಗಳ ಉಪಟಳಕ್ಕೆ ಈಡಾಗಬೇಕಾಗಿದೆ. 

ಇತ್ತೀಚೆಗೆ ರೈತರ ಬೆಳೆಗಳಿಗೆ ಹಾನಿ ಮಾಡುತ್ತಿರುವ ಆನೆಗಳನ್ನು ವಿದ್ಯುತ್ 
ತಂತಿ ಬೇಲಿಗೆ ಸಿಲುಕಿಸಿ ಕೊಲ್ಲಲಾಗುತ್ತಿದೆ. ಕೆಲವೊಮ್ಮೆ ಈ ರೈತರ ಪ್ರಾಣಕ್ಕೂ 
ಕುತ್ತು ತಪ್ಪಿದ್ದಲ್ಲ. ಉದಾಹರಣೆಗೆ ಹಿಂದೆ ಹಾಸನ, ಕೊಡಗು ಜಿಲ್ಲೆಗಳಲ್ಲಿ 
ಕಾಡಾನೆಗಳು ಮತ್ತು ಮನುಷ್ಯರ ನಡುವೆ ಸಂಬಂಧವಿತ್ತು. ಆದರೆ ಅದೀಗ 
ಸಂಘರ್ಷದ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಕಾರಣ , ಪಶ್ಚಿಮಘಟ್ಟ ಪ್ರದೇಶದಲ್ಲಿ 
ಕೈಗೊಳ್ಳುತ್ತಿರುವ ಅಭಿವೃದ್ಧಿಪರ ಚಟುವಟಿಕೆಗಳು : ಗಣಿಗಾರಿಕೆ, ಜಲವಿದ್ಯುತ್ 

ಡಿಸೆಂಬರ್ ೨೦೧೩ 


ಮಹದೇವ ಹಡಪದ 
ಪ್ರಶಿಕ್ಷಕರು, ರಂಗಪ್ರಯೋಗ ಶಾಲೆ 
ಸಾಣೇಹಳ್ಳಿ - ೫೭೭ ೫೧೫ 


ಹೊಸತು ೩೮ - 


* . 


ಯೋಜನೆಗಳು , ಕೃಷಿಭೂಮಿ ವಿಸ್ತರಣೆ ಇತ್ಯಾದಿ. 

ರಾಜಕೀಯ ಲಾಭಕ್ಕೆ 

ಅಭಿವೃದ್ಧಿಯ ದೆವ್ವ ಬಡಿದುಕೊಂಡ 
ಇದರಿಂದ ಆನೆ ದಾರಿ ( ಕಾರಿಡಾರ್) ಗೆ ಅಡ್ಡಲಾಗಿ 

ಜನಪ್ರತಿನಿಧಿಗಳು, ಅಧಿಕಾರಿಗಳು, ಕಾರ್ಪೊರೇಟ್ 
ನಿಂತ ರೈತರು ಬಲಿಪಶುಗಳಾಗುತ್ತಿದ್ದಾರೆ. ಹಾಗಾಗಿ | ಧರ್ಮದ ಬಳಕೆ ಸಲ್ಲ:ಸಿಎಂ 

ಕಂಪನಿ ಮಾಲೀಕರು ಪರಸ್ಪರ ಶಾಮೀಲಾಗಿ ವಿಶೇಷ 
ಪ್ರತಿವರ್ಷ ೧೫೦ರಿಂದ ೨೦೦ ಜನ ಸಾಯುತ್ತಿದ್ದಾರೆ. 

ಆರ್ಥಿಕ ವಲಯಗಳನ್ನು ಸ್ಥಾಪಿಸುವ ಮೂಲಕ 
ಆನೆಗಳಿಗೆ ಅವುಗಳ ಸಾಂಪ್ರದಾಯಿಕ ಆಹಾರ, 

ಬಯಲುನಾಡಿನ ರೈತಸಮುದಾಯಗಳನ್ನು ಎತ್ತಂಗಡಿ 
ತಿರುಗಾಟದ ದಾರಿಗಳನ್ನು ಬಿಟ್ಟುಕೊಡುವುದೊಂದೇ 

ಮಾಡಲಾಗುತ್ತಿದೆ. ಸಾಮಾಜಿಕ ಬದ್ಧತೆಯುಳ್ಳ 
ಸುರಕ್ಷಿತ ಮಾರ್ಗ . ಅದಕ್ಕಾಗಿ ಪಶ್ಚಿಮ ಘಟ್ಟದಲ್ಲಿ 

ಪತ್ರಕರ್ತ ಪಿ. ಸಾಯಿನಾಥ್ ಹೇಳುವಂತೆ ಭಾರತ 
ನಡೆವ ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸಿ ಇಡೀ ಘಟ್ಟ 

ದೇಶವೊಂದರಲ್ಲಿಯೇ ವರ್ಷಕ್ಕೆ ಸರಾಸರಿ ೨೦ 
ಪ್ರದೇಶವನ್ನು ಆನೆಗಳು ಮತ್ತು ಇನ್ನಿತರ ಪ್ರಾಣಿಗಳು 

ಸಾವಿರದಷ್ಟು ರೈತರು ಕೃಷಿಯನ್ನು ತ್ಯಜಿಸಿ ನಗರಗಳತ್ತ 
ಮತ್ತು ಪಾರಂಪರಿಕವಾಗಿ ಬದುಕುತ್ತಾ ಬಂದಿರುವ 

ವಲಸೆ ಬರುತ್ತಿದ್ದಾರೆ. ಇತ್ತ ನಗರಗಳು ಜನಸಂಖ್ಯೆಯ 
ಆದಿವಾಸಿ ಗಿರಿಜನರನ್ನು ಅಲ್ಲೇ ಬದುಕಲು ಬಿಡುವುದು 

ಆಸ್ಫೋಟಕ್ಕೆ ತುತ್ತಾಗಿ ದೊಡ್ಡ ದೊಡ್ಡ ಕೊಳೆ 
ಸರಿಯಾದ ನೀತಿ, ಅಭಿವೃದ್ಧಿ ಯೋಜನೆಗಳಿಗಾಗಿ 

ಕೊಂಪೆಗಳಾಗಿ ಮಾರ್ಪಡುತ್ತಿವೆ. ಈ ವಿಷವರ್ತುಲ 
ಭಾರತದಲ್ಲಿಯೇ ಪ್ರತಿ ನಿಮಿಷಕ್ಕೆ ಒಬ್ಬ ಆದಿವಾಸಿಯನ್ನು 

ಇಲ್ಲಿಗೇ ನಿಲ್ಲುತ್ತಿಲ್ಲ . ಭಾರಿ ಕಾರ್ಖಾನೆಗಳು, ನಗರ 
ಸ್ಥಳಾಂತರಿಸಲಾಗುತ್ತಿದೆ ಎಂದು ಇತ್ತೀಚಿನ ಆದಿವಾಸಿ 

` ಶೀಖರ್ ಕೇಂದ್ರಗಳು ಹೊರ ಚೆಲ್ಲುತ್ತಿರುವ ತ್ಯಾಜ್ಯ ವಸ್ತುಗಳು 
ಹೋರಾಟ ಸಮಿತಿ ಹೇಳುತ್ತದೆ. 

0ಜಕೀಯ ಲಾಭಕ್ಕೆಬಳ್ಳಿಗೆ ಬಂದಿಲ್ಕಂತೆ ಹಾಗೂ ಮಲಿನ ಜಲಕ್ಕೆ ಸೂಕ್ತ ಡೈನೇಜ್ ರಹದಾರಿ 
ಅಭಿವೃದ್ಧಿಪರ ಎಂದು ಬೊಬ್ಬೆ ಹೊಡೆವ ತೈಲ ಸುಮ್ಮನಿರಿಚಿಡಿ. ಮಠದ ಆರ್ಥಿಕ ಗಳಿಲ್ಲದೆ ಹತ್ತಿರದ ನದಿ -ಕಾಲುವೆ, ಕೆರೆ - ಕಟ್ಟೆಗಳಿಗೆ 
ರಾಜಕಾರಣಕ್ಕೆ ಬಂದರೆ ಕಳೆದ ಶತಮಾನದ ಕೊನೆಯ 

ಸ್ಥಿತಿ ತೃಮವಾಗಲು ವರಿಚೆನ್ನಾಗಿ 
“ ಆಶಿರ್ಬುದೆ ಮಡಿ, 

ಹರಿದು ಅವೆಲ್ಲವೂ ಕೊಳಚೆ ಗುಂಡಿಗಳಾಗುತ್ತಿವೆ. 
ದಶಕದಲ್ಲಿಯೇ ಮಧ್ಯಪ್ರಾಚ್ಯ ರಾಷ್ಟ್ರಗಳ ತೈಲ 

ಮಹಾನದಿಗಳೇ ಮಲಿನಗೊಂಡ ಚರಂಡಿಗಳಾಗುತ್ತಿವೆ. 
ಉತ್ಪಾದನಾ ಕೇಂದ್ರಗಳ ಸ್ವಾಮ್ಯಕ್ಕಾಗಿ ಅಮೆರಿಕಾ ಹಾಗೂ ಯೂರೋಪಿನ ಅವುಗಳಲ್ಲಿನ ಜಲಚರಗಳು ಆಮ್ಲಜನಕ ಸಾಲದೆ ಸಾವಿಗೀಡಾಗುತ್ತಿವೆ. ಜನವಸತಿ 
ರಾಷ್ಟ್ರಗಳು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಹೂಡಿದವು. ಅದರ ಪರಿಣಾಮವಾಗಿ ಗಳಿಗೆ ಶುದ್ಧ ಗಾಳಿ, ಶುದ್ಧ ನೀರು, ಸಾವಯವ ಆಹಾರ ದುರ್ಲಭವಾಗಿದೆ. 
ಕುವೈತ್ ಹಾಗೂ ಇರಾಕ್ ಭೂ ಜಲಪ್ರದೇಶಗಳು ರಣಕ್ಷೇತ್ರಗಳಾದವು. ತೈಲ ಈ ಹಿಂದೆ ಸಾಕಷ್ಟು ಕೊಳ್ಳೆ ಹೊಡೆದುದರಿಂದಲೂ ವಿಶಾಲವಾದ ಭೂ 
ನಿಕ್ಷೇಪ ಬಾವಿಗಳಿಗೆ ಹಾಗೂ ಸರಬರಾಜು ಕೊಳವೆಗಳಿಗೆ ಡ್ಯಾಮೇಜ್ ಪ್ರದೇಶವನ್ನು ಹೊಂದಿರುವುದರಿಂದಲೂ ನಿಯಂತ್ರಿತ ಜನಸಂಖ್ಯೆ ಕಾರಣ 
ಆದುದರಿಂದ ಲಕ್ಷಾಂತರ ಬ್ಯಾರೆಲ್ ಎಣ್ಣೆ ಕುವೈತ್ ತೀರಪ್ರದೇಶದ ಸಮುದ್ರಕ್ಕೆ | ದಿಂದಲೂ ಪಾಶ್ಚಾತ್ಯ ರಾಷ್ಟ್ರಗಳು ಉತ್ತಮ ಭೌತಿಕ ಅಭಿವೃದ್ಧಿಯನ್ನು ಸಾಧಿಸಿವೆ. 
ಸೋರಿಹೋಯಿತು. ಆ ಕೆನೆಗಟ್ಟಿದ ಎಣ್ಣೆಯಲ್ಲಿ ಉಸಿರಾಡಲಾರದೆ, ಈಜಲಾರದೆ ಆದರೆ ಆನೆ ರಸ ಹೀರಿ ಉಗಿದ ಕಬ್ಬಿನ ಜಲ್ಲೆಯಂತಿರುವ, ಅವರು 
ಲಕ್ಷಾಂತರ ಸಂಖ್ಯೆಯಲ್ಲಿ ಕಡಲ ಹಕ್ಕಿಗಳು ಹಾಗೂ ಮೀನು ಮುಂತಾದ ಬಿಟ್ಟುಹೋಗಿರುವ ದೇಶಗಳಲ್ಲಿ ಅಭಿವೃದ್ಧಿ ಎಂಬುದು ಕನಸಿನ ಗಂಟಾಗಿದೆ. 
ಜಲಚರಗಳು ಮರಣಹೊಂದಿದವು. 

ಜೊತೆಗೆ, ಸರಳ ಜೀವನ ಹಾಗೂ ಉನ್ನತ ಚಿಂತನೆಯ ಗಾಂಧಿ ಮೌಲ್ಯಗಳನ್ನು 
ಬೃಹತ್ ಕೈಗಾರಿಕೆಗಳು, ದಟ್ಟ ವಾಹನ ಸಾರಿಗೆ ಸಂಪರ್ಕಗಳು , ಏರ್ ಕಂಡೀಷನ್ ಕೈಬಿಟ್ಟ ಭಾರತದಂತಹ ಪೂರ್ವ ರಾಷ್ಟ್ರಗಳಿಗೆ ಪಾಶ್ಚಾತ್ಯ ಅಭಿವೃದ್ಧಿ 
ಯಂತ್ರಗಳು ಉಗುಳುವ ಇಂಗಾಲದ ತ್ಯಾಜ್ಯ ವಸ್ತುಗಳಿಂದ ಭೂಮಿಯ ಮಾದರಿಯಾಗಲಾರದು. ಭಾರತ, ಬಾಂಗ್ಲಾ, ಪಾಕಿಸ್ತಾನ, ಚೈನಾ ಮುಂತಾದ 
ವಾತಾವರಣದಲ್ಲಿ ತಾಪಮಾನ ಅಧಿಕವಾಗುತ್ತಿದೆ. ಸೂರ್ಯನ ಶಾಖವನ್ನು ರಾಷ್ಟ್ರಗಳಲ್ಲಿ ಜನಸಂಖ್ಯೆಯೇ ಅಭಿವೃದ್ಧಿ ಪಥದಲ್ಲಿ ಅಡಚಣೆಯಾಗಿದೆ. ಆದ್ದರಿಂದ 
ನಿಯಂತ್ರಿಸುವ ಓಜೋನ್ ಪದರದಲ್ಲಿ ಬಿರುಕುಗಳಾಗುತ್ತಿವೆ. 

ಅಭಿವೃದ್ಧಿ ಎಂದರೆ ಏನು ಎಂಬ ವ್ಯಾಖ್ಯೆಯೇ ಬದಲಾಗಬೇಕಾಗಿದೆ. ಮೇಲೆ 
ತತ್ಪರಿಣಾಮವಾಗಿ ಉತ್ತರ, ದಕ್ಷಿಣ ಧ್ರುವಮಂಡಲದಲ್ಲಿನ ನೀರ್ಗಲ್ಲುಗಳು ಹೇಳಿದಂತೆ, ಜೀವಜಾಲಕ್ಕೆ ಗಂಡಾಂತರಕಾರಿಯಾದ ಅಭಿವೃದ್ಧಿ ಬೇಡವೇ ಬೇಡ. 
ಕರಗಿ ಪ್ರವಾಹಗಳು ಹೆಚ್ಚಾಗುತ್ತಿವೆ. ಸಮುದ್ರಗಳಲ್ಲಿ ಸುನಾಮಿ ಅಬ್ಬರಗಳು ಸಕಲ ಜೀವರಾಶಿಗೆ ಲೇಸಬಯಸುವುದೇ ಅಭಿವೃದ್ಧಿ ಎಂಬ ಸೂತ್ರ ಅನುಷ್ಠಾನಕ್ಕೆ 
ಏರಿಬರುತ್ತಿವೆ. ಇದೆಲ್ಲವೂ ಕೂಡಿ ಜಲಚರ ಹಾಗೂ ಭೂಮಿಯ ಮೇಲಿನ ಬರಬೇಕಾಗಿದೆ. ಇದುವರೆಗಿನ ಮನುಷ್ಯ ಕೇಂದ್ರಿತ ಅಭಿವೃದ್ಧಿ ಎಂಬ ವ್ಯಾಖ್ಯೆಗೆ 
ಜೀವಜಗತ್ತು ತಲ್ಲಣಗೊಳ್ಳುತ್ತಿದೆ. 

ಬದಲಾಗಿ ಇರುವ ಎಂಬತ್ತು ಕೋಟಿಜೀವರಾಶಿ ಈ ನೆಲದ ಮೇಲೆಕ್ಷೇಮದಿಂದ 
ಮನುಷ್ಯನ ಲಾಭ -ಲೋಭದ ದುರಾಸೆಗೆ ಇತಿ - ಮಿತಿ ಎಂಬುದಿಲ್ಲ. ಬದುಕುವುದಾದರೆ ಅದೇ ಅಭಿವೃದ್ಧಿ ಎಂಬ ಅರಿವು ಮೂಡಬೇಕು. ಆದರೆ ಆಳುವ 
ಭೂಮಿಯ ಮೇಲೆ ಸಂಪನ್ಮೂಲಗಳನ್ನು ದೋಚಿ- ಬಾಚಿದ ಇವನು ಇದೀಗ ಸರ್ಕಾರಗಳಿಗೆ ಹಣ - ಅಧಿಕಾರ ಬಿಟ್ಟು ಅನ್ಯ ಚಿಂತನೆಯೇ ಇದ್ದಂತಿಲ್ಲ. ಕೇವಲ 
ಸಾಗರದ ತಳಗಳಿಗೂ ಲಗ್ಗೆ ಇಡುತ್ತಿದ್ದಾನೆ. ಚರ್ಮ , ಮಾಂಸಕ್ಕಾಗಿ ತಿಮಿಂಗಿಲ, ಕೆಲವೇ ಶ್ರೀಮಂತ ವರ್ಗಗಳಿಗಾಗಿ ಅಸಂಖ್ಯಾತ ಮನುಷ್ಯರು, ಜೀವಸಂಕುಲಗಳು 
ಸೀಲ್‌ಗಳ ಬೇಟೆಯಾಡುತ್ತಿದ್ದಾನೆ. ಸಮುದ್ರ ತಳದ ಅನರ್ಥ್ಯ ವಸ್ತುಗಳಿಗಾಗಿ ಬೆಲೆ ತೆರಬೇಕಾಗಿದೆ. ಆದ್ದರಿಂದ ಕೊಂದವರುಳಿವರೇ ಹೋತ ಎಂದ 
ತಡಕಾಡುತ್ತ ಅಲ್ಲಿರುವ ಅಪರೂಪದ ಜಲಚರಗಳ ಬದುಕಿಗೆ ಕುತ್ತು ತರುತ್ತಿದ್ದಾನೆ. ಬಸವಣ್ಣನವರ ಮಾರ್ಮಿಕ ನುಡಿ ಇವರಿಗೆ ಆದಷ್ಟು ಬೇಗ ಅರ್ಥವಾದರೆ 

ಒಳ್ಳೆಯದು. ಆಗ ಅಭಿವೃದ್ಧಿ ಬುಲ್ಲೋಜರ್ ಅಡಿಯಲ್ಲಿ ಸಿಕ್ಕಿ ಜರ್ಜರಿತ 
ವಾಗುತ್ತಿರುವ ಜೀವಜಾಲದ ಬದುಕುವ ಹಕ್ಕು ಊರ್ಜಿತವಾದೀತು. 

ಇನ್ನೊಂದು ಮಾತು. ಮತ - ಮೌಡ್ಯ-ಮೂಢ ಸಂಪ್ರದಾಯಗಳಿಗೆ ಬಲಿ 
ಯಾಗುತ್ತಿರುವ ಅಮಾಯಕರನ್ನು ನಾಗರಿಕತೆಗೆ ದಾಟಿಸಬೇಕಾಗಿದೆ. ಸಾಮಾಜಿಕ 
ಅಸಮಾನತೆಯ ವಿರುದ್ದ ಹೋರಾಟಕ್ಕೆ ಹೊರಟ ನಕ್ಸಲರಿಗೆ ನ್ಯಾಯಬದ್ದ 
ಜೀವಿಸುವ ಹಕ್ಕು ಲಭ್ಯವಾಗಬೇಕಾಗಿದೆ. ಅಂತೆಯೇ ಮತೀಯ ಭಯೋತ್ಪಾದನೆ 
ಮತ್ತು ಉಗ್ರಗಾಮಿಗಳ ಉಪಟಳಕ್ಕೆ ಈಡಾಗುತ್ತಿರುವ ಜನರನ್ನು ಜನತಂತ್ರ ಪ್ರಭುತ್ವ 
ಗಳು ರಕ್ಷಿಸಬೇಕಾಗಿದೆ. ಇದು ಮಾತ್ರ ಪ್ರಗತಿಶೀಲತೆ ಮತ್ತು ನಿಜವಾದ ಅಭಿವೃದ್ಧಿ. 


* ಹೋರಾಟೆಕೊಯೇ 
ಮತೀಯ ಭರತ್ರ ಪ್ರಭುತ್ವ 


- ಪ್ರೊ | ಶಿವರಾಮಯ್ಯ 
೧೭೨ , ಹೊಂಗೆ ಸಾಲು ಮನೆ, ಐಸೆಕ್ ರಸ್ತೆ, ನಾಗರಭಾವಿ ಗ್ರಾಮ , ಬೆಂಗಳೂರು- ೫೬೦ ೦೭೨ 


ಡಿಸೆಂಬರ್ ೨೦೧೩ - 


- ಹೊಸತು ೩೯ 


ಕನ್ನದ 


Q742 


నారుచ్య 


ಮಕ್ಕಳ ರಂಗತರಬೇತಿ ನೀಡಿದರೆ ನೀಡಬಲ್ಲರು. ಮರೆಸುತ್ತಾರೆ . ಅದು ಹೊಡೆದು 


ಹೊಸಓದು ಮಕ್ಕಳ ರಂಗಭೂಮಿ : ಪ್ರದರ್ಶನ - ಪ್ರಕ್ರಿಯೆ 

ಡಾ || ನಿಂಗು ಸೊಲಗಿ 
ಪುಟ : xxiv + ೩೦೪ = ೩೨೮ 

ಬೆಲೆ : ರೂ . ೨೦೦ 
ಚಿಲಿಪಿಲಿ ಪ್ರಕಾಶನ , ನಂ . ೫೬, ೪ನೇ ಅಡ್ಡರಸ್ತೆ , ಶಿವಾನಂದ ನಗರ , 
ಧಾರವಾಡ - ೧ 
ಮಕ್ಕಳ ರಂಗಭೂಮಿ ? ಹೌದು, ಮಕ್ಕಳು ಅವಕಾಶ ಸಿಕ್ಕಿದರೆ, ನಾವು ಅವರಿಗೆ 
ಸರಿಯಾದ ತರಬೇತಿ ನೀಡಿದರೆ ಮುಂದೆ ರಂಗ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಂಡು 
ಉತ್ತಮ ರಂಗ ಪ್ರದರ್ಶನ ನೀಡಬಲ್ಲರು. ಮಕ್ಕಳು ಎಳವೆಯಲ್ಲೇ ಆಟ 
ಪಾಠಗಳೊಂದಿಗೆ ಪಾತ್ರಾಭಿನಯ ಮಾಡಿ ತೋರಿಸುತ್ತಾರೆ. ಅದು ಕೋಲು 
ಹಿಡಿದು ಸೊಂಟ ಬಗ್ಗಿಸಿ ನಡೆವ ಅಜ್ಜನ ಪಾತ್ರ ಆಥವಾ ಸೆರಗು ಹೊದೆದು 
ನೀರಿನ ಬಿಂದಿಗೆ ಸೊಂಟಕ್ಕಿಟ್ಟು ನಡೆವ ಅವನ ಅಮ್ಮನ ಪಾತ್ರ ಇರಬಹುದು. 
ಇದು ಸೃಜನಶೀಲ ಅನುಕರಣೆಯ ಹಂತ. ನಿಮ್ಮನ್ನು ಅವಮಾನಿಸಲು 
ಮಗು ಹಾಗೆ ಮಾಡುತ್ತಿಲ್ಲ. ಮಕ್ಕಳಲ್ಲಿನ ಇಂಥ ಪ್ರಾಥಮಿಕ ಆಸಕ್ತಿಯೇನೆಂದು 
ಗಮನಿಸಿ ಮಕ್ಕಳನ್ನು ರಂಗಭೂಮಿ ಚಟುವಟಿಕೆಗಳ ಕಡೆಗೆ ಸೆಳೆಯುವತ್ತ 

ಸಂಶೋಧನೆ ನಡೆಸಿದ ಬೃಹತ್ ಪ್ರಬಂಧವಿದು. 

ಇದು ಲೇಖಕರಿಗೆ ಪಿಎಚ್. ಡಿ. ಪದವಿ ಲಭಿಸಿದ 
ಕಭೂಮಿ 
( ರ್ಪವ -ಮವ | 

ಕೃತಿಯೂ ಹೌದು. ಮಕ್ಕಳ ನಾಟಕಗಳ ಮೂಲಕ 
ಅಭಿನಯದಲ್ಲಿ ಉತ್ಸಾಹ ತುಂಬಿ ಮಕ್ಕಳ 
ರಂಗಭೂಮಿಯಲ್ಲಿ ಪ್ರತಿಭೆಯನ್ನು ಜಾಗೃತಗೊಳಿಸಿ 
ಅವರ ಸರ್ವಾಂಗೀಣ ಬೆಳವಣಿಗೆಯನ್ನು ಸಾಧಿಸುವತ್ತ 
ಬಲವಾದ ಹೆಜ್ಜೆಗಳನ್ನಿಡುವ ಈ ಪುಸ್ತಕ ರಂಗಕರ್ಮಿ 
ಗಳಿಗೆ ತುಂಬ ಉಪಯುಕ್ತ. ರಂಗಭೂಮಿಯಂಥ 

ಮಾಧ್ಯಮಗಳು ನಾಟಕಗಳ ಮೂಲಕ ಮನರಂಜನೆ 
ಯನ್ನೂ ಸಾಮಾಜಿಕವಾಗಿ ಒಳ್ಳೆಯ ಬುದ್ದಿವಾದವನ್ನೂ ಹೇಳುವಂಥ 
ವಾಗಬೇಕು. ಅಲ್ಲಿ ಜನವಿದೂರವಾದ ಯಾವುದೇ ಅಂಶ ಇರಕೂಡದು. ಕೆಟ್ಟ 
ಅಥವಾ ಜನರನ್ನು ಮೋಸಗೊಳಿಸುವ ಯಾವುದೇ ವಿಚಾರವಿದ್ದರೂ ಕೂಡ 
ಮಕ್ಕಳು ಮಾತ್ರವಲ್ಲದೆ ಹಿರಿಯರು ಕೂಡ ಅತ್ತ ವಾಲುವ ಅಪಾಯವಿರುತ್ತದೆ. 
ಹೀಗಾಗಿ ಒಂದು ರಂಗಭೂಮಿ ಮಾಧ್ಯಮ ಏನೇನನ್ನು ಜನರಿಗೆ 
ತಿಳಿಸಬಲ್ಲುದೆಂದೂ ಅದಕ್ಕಾಗಿ ಮಕ್ಕಳನ್ನು ತರಬೇತಿಗೊಳಿಸುವ ವಿಧಾನವೇನು 
ಎಂದು ಹೇಳಲ್ಪಟ್ಟ ಅಪರೂಪದ ಕೃತಿ. 


ಕನ್ನಡ ಬಂಡಾಯ ಸಾಹಿತ್ಯ 
ಸಂಪಾದಕರು : ಸರಜೂ ಕಾಟ್ಕರ್ 
ಪುಟ : XXvi + ೩೭೪ 

ಬೆಲೆ : ರೂ . ೨೨೫ 
ಸಾಹಿತ್ಯ ಅಕಾಡೆಮಿ , ರವೀಂದ್ರ ಭವನ, ೩೫ 
ಫಿರೋಜಶಾಹ ರಸ್ತೆ, ಸ್ವಾತಿ ಮಂದಿರ ಮಾರ್ಗ 
ನವದೆಹಲಿ - ೧೧೦ ೦೦೧ 
ಬಂಡಾಯ ಸಾಹಿತ್ಯ ಯಾರಿಗಾಗಿ ಸೃಷ್ಟಿಯಾಗುತ್ತದೆ ? ದಲಿತರ ಸಂಕಟಗಳನ್ನು 
ಮೇಲ್ವರ್ಗ ಅರ್ಥೈಸಿಕೊಂಡು ಶೋಷಣೆಯನ್ನು ನಿಲ್ಲಿಸಿ ಸಮಾನತೆ ಕಡೆಗೆ 
ಚಲಿಸಲೆಂದೇ ? ಅಥವಾ ಶೋಷಿತರಾಗಿದ್ದುಕೊಂಡು ಎಲ್ಲವನ್ನೂ ಸಹಿಸುತ್ತ 
ಹೀನ- ದೀನ ಬಾಳನ್ನು ಬಾಳುವವರು ಎಚ್ಚೆತ್ತುಕೊಳ್ಳಲೆಂದೇ ? 
ಮೊದಲನೆಯದನ್ನು ನಿರೀಕ್ಷಿಸುವುದು ಸಾಧ್ಯವಿಲ್ಲವಾದರೂ ಎರಡನೆಯದನ್ನು 
ಖಂಡಿತ ಸಾಧ್ಯವಾಗಿಸಬಹುದು. ಬಂಡಾಯ ಸಾಹಿತ್ಯಗಳಿಂದಾಯ್ದ ಕಾವ್ಯ , 
ಕಥೆ, ಕಾದಂಬರಿ, ನಾಟಕಗಳು ಇಲ್ಲಿ ಸಂಗ್ರಹಗೊಂಡಿವೆ. ಬಂಡಾಯದ 
ಕಹಳೆ ಊದಿ ಪ್ರತಿಭಟನೆ ತೋರಿದ್ದರಿಂದ ಹಲವು ಬದಲಾವಣೆಗಳಾದ್ದಂತೂ 
ನಿಜ. ಎಲ್ಲ ಹಂತಗಳಲ್ಲೂ ಸ್ವಲ್ಪಮಟ್ಟಿಗೆ ಶೋಷಣೆ ಹಿಮ್ಮೆಟ್ಟಿ ಉಸಿರಾಡು 
ವಂತಾಗಿದ್ದು ಸ್ವಾಗತಾರ್ಹ . ಅತ್ಯುತ್ಸಾಹದಿಂದ ಹಲವಾರು ಬದಲಾವಣೆಗಳು 
ಆಗಿ ಸಮಾನತೆಯ ಕಡೆಗೆ ಹೆಜ್ಜೆ ಹಾಕುವ ಎಲ್ಲ ಪ್ರಯತ್ನ ನಡೆದು ಹೊಸ 
ಆಂದೋಲನವನ್ನೇ ಹುಟ್ಟುಹಾಕಲಾಗಿತ್ತು. ಅಂದು ಮೂಡಿಬಂದ ಎಲ್ಲ 
ಬಂಡಾಯ ಸಾಹಿತ್ಯವೂ ದಲಿತಪರ ದನಿಯೆತ್ತಿತ್ತು. ಈ ಹಂತದಲ್ಲಿ 
ಹೋರಾಟದ ಫಲವಾಗಿ ದಲಿತ ಸಾಹಿತ್ಯಕ್ಕೆ ಮಾನ್ಯತೆ ದೊರೆತು ಪ್ರಶಸ್ತಿ 
ಪುರಸ್ಕಾರಗಳು ದೊರೆತು ಇದುವರೆಗೆ ಪಟ್ಟ ಶ್ರಮವೆಲ್ಲಾ ಸಾರ್ಥಕವೆಂದು 
ಭಾವಿಸಲಾಯ್ತು. ಹೀಗೆ ಸುಮಾರು ೩೦ - ೩೫ ವರ್ಷಗಳಿಂದೀಚೆಗೆ 
ಸೃಷ್ಟಿಯಾದ ಸಾಹಿತ್ಯ ಯಾವುದೋ ಸಂಕಲನದಲ್ಲಿ ಸೇರಿಕೊಂಡಿದ್ದು 
ಓದುಗನಿಗೆ ಈ ಕೃತಿಯ ಮೂಲಕ ಒಂದು ಕಡೆ ಲಭಿಸುವಂತಾಗಿದೆ. 
ಬಂಡಾಯ ಸಾಹಿತ್ಯದ ಮೂಲಕ ಮರ್ದಿತ ಜನರ ದುಃಖ , ಬೇಗುದಿಯೆಲ್ಲ 
ಮನದಂತರಾಳದಿಂದ ಹೊರಬಂದು ಧುಮ್ಮಿಕ್ಕಿ ಹರಿದಿದೆ. ಬಂಡಾಯ 
ಧ್ವನಿ ಕಳೆದುಕೊಂಡಿದೆ ಎಂಬ ಇಂದಿನ ವ್ಯಾಖ್ಯಾನಕ್ಕೆ ಮತ್ತೆ ಕಾಯಕಲ್ಪ 
ನೀಡುವಲ್ಲಿ ಒಂದು ಹೆಜ್ಜೆ ಈ ಸಂಕಲನ. ಅಲ್ಲದೆ ಇವು ದಲಿತರು ಇದುವರೆಗೆ 
ಬಾಳಿದ ಒಂದು ನಿಕೃಷ್ಟ ಬದುಕನ್ನು ಇಂದಿನ - ಮುಂದಿನ ಜನರಿಗೆ ತಿಳಿಸುವ 
ಕಾರ್ಯವನ್ನೂ ಮಾಡುತ್ತವೆ. 


ಗಿತ್ತು ಅನಿಯೆತ್ತಿತ್ತು. ಕೂರೆತು ಪ್ರಶಸ್ತಿ 


Fac # ಪ 


ರಮ 


ಪಯವಿರುತ್ತದೆ. ಈ ಕಳೆದುಕೊಂಡಿದೆ ಎಂಬ 


ಕಾಡು ಕಲಿಸುವ ಪಾಠ ಟಿ. ಎಸ್.ಗೋಪಾಲ್ 
ಪುಟ : ೧೧೨ 

ಬೆಲೆ : ರೂ . ೧೧೦ ಕಾಡು ಕಲಿಸುವ ಪಾಠ 
ನವಕರ್ನಾಟಕ ಪಬ್ಲಿಕೇಷನ್ಸ್ ಪ್ರೈವೆಟ್ ಲಿಮಿಟೆಡ್, ಎಂಬೆಸಿ ಸೆಂಟರ್, ಕ್ರೆಸೆಂಟ್ ರಸ್ತೆ , ಅಂಚೆಪೆಟ್ಟಿಗೆ ೫೧೫೯ , ಬೆಂಗಳೂರು – ೫೬೦ ೦೦೧ 
ನಾವಿಂದು ಪರಿಸರನಾಶದ ಬಗ್ಗೆ ಸ್ವಲ್ಪವೂ ಚಿಂತಿಸದೆ ನಮ್ಮನ್ನು ನಾವೇ ಆಂತಕಕ್ಕೀಡುಮಾಡಿಕೊಂಡಿದ್ದೇವೆ. ನಮ್ಮ ಹಿಂದಿನ ಹಿರಿಯರು ತಮ್ಮ 
ಮುಂದಿನ ಪೀಳಿಗೆಯ ಹಿತದೃಷ್ಟಿಯಿಂದ ಬದುಕಿನಲ್ಲಿ ಬಹಳ ತ್ಯಾಗ ಮಾಡಿ ಸುತ್ತಲ ಪರಿಸರವನ್ನು ಸುಸ್ಥಿತಿಯಲ್ಲಿರಿಸಲು ಶ್ರಮಿಸಿದ್ದಾರೆ. 
ಅರಣ್ಯ ಸಂರಕ್ಷಣೆಯ ಬಗ್ಗೆ ಸರಕಾರಗಳು ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡರೂ ಅರಣ್ಯಾಧಿಕಾರಿಗಳು ಎಷ್ಟೇ ಶ್ರಮವಹಿಸಿ 
ಕಾಪಾಡುವಲ್ಲಿ ಆಸಕ್ತಿ ತೋರಿದರೂ ಸಾರ್ವಜನಿಕರ ಬೆಂಬಲವಿಲ್ಲದೆ ಯಾವುದೂ ಪ್ರಯೋಜನವಾಗಿಲ್ಲ. ನಮ್ಮ ಸುತ್ತಮುತ್ತಲೂ ಕಾಡು 
ಬೆಟ್ಟ - ನದಿ - ಮೃಗಪಕ್ಷಿಗಳು - ಮುಂತಾಗಿ ಅಸ್ತಿತ್ವದಲ್ಲಿದ್ದರೇನೇ ನಮ್ಮದು ಪರಿಪೂರ್ಣ ಪರಿಸರ. ಅವುಗಳೊಂದಿಗೆ ಮನುಷ್ಯ ಸಂಪೂರ್ಣ 
ಅನುಸಂಧಾನದ ದಾರಿ ಹಿಡಿದಾಗ ನೆಮ್ಮದಿಯ ಬದುಕು ಆತನದಾಗಬಹುದು. ಈ ಪುಸ್ತಕ ಮಕ್ಕಳಿಗೆ ಸುಂದರ ಪರಿಸರವನ್ನು ಉಳಿಸುವ 
ನಿಟ್ಟಿನಲ್ಲಿ ಪಾಠವನ್ನು ಹೇಳುವ ಉತ್ತಮ ಕೃತಿಯಾಗಿ ರೂಪುಗೊಂಡಿದೆ. ಅರಣ್ಯ ಸಂರಕ್ಷಣೆ - ವನ್ಯಜೀವಿ ಸಂರಕ್ಷಣೆಯ ಬಗೆಗೆ ಶಿಕ್ಷಣ ನೀಡಲು ಪ್ರಕೃತಿ ಶಿಬಿರಗಳನ್ನು 
ಏರ್ಪಡಿಸಿ ಸಾರ್ವಜನಿಕರಿಗೆ ಇದರ ಮಹತ್ವ ತಿಳಿಸುವುದು ಇದರ ಉದ್ದೇಶ. ನಿವೃತ್ತ ಅರಣ್ಯಾಧಿಕಾರಿ ಶ್ರೀ ಕೆ. ಚಿಣ್ಣಪ್ಪ ಇದರ ಬಗ್ಗೆ ಹೆಚ್ಚು ಅರಿವು ಮೂಡಿಸುವ 
ಸಂಪನ್ಮೂಲ ವ್ಯಕ್ತಿ. ಇಂತಹ ಶಿಬಿರಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ದು ವಿವಿಧ ಅರಣ್ಯ ಪ್ರದೇಶಗಳಿಗೆ ಒಯ್ದು ಪರಿಚಯ ಮಾಡಿಸುವುದಲ್ಲದೆ ಸೈಡ್ ಶೋಗಳನ್ನು 
ತೋರಿಸಿ, ವರ್ಣಿಸಿ ಪರಿಸರಪ್ರೇಮವನ್ನು ಬಿತ್ತುವುದು ಮುಖ್ಯ ಕೆಲಸ. ಇಂಥ ಚಟುವಟಿಕೆಗಳನ್ನು ದಾಖಲಿಸಿ ಬಹು ಆಸಕ್ತಿಯಿಂದ ಬರಹರೂಪಕ್ಕಿಳಿಸಿದ ಶ್ರೀ ಟಿ. ಎಸ್ . 
ಗೋಪಾಲ್ ನಮ್ಮನ್ನು ಪರಿಸರದ ಉಳಿವಿಗಾಗಿ ಏನೇನು ಮಾಡಬಹುದೆಂಬ ಸೂಚನೆಯನ್ನು ಇಲ್ಲಿ ನೀಡಿದ್ದಾರೆ. 

- ಇಂದಿರಾಕುಮಾರಿ, ಯಶವಂತಪುರ, ಬೆಂಗಳೂರು- ೨೨ 
ಹೊಸತು ೪೦ - 

- ಡಿಸೆಂಬರ್ ೨೦೧೩ 


ನಮ್ಮ ನಾಡಿನ ಹೆಮ್ಮೆಯ ವಿಜ್ಞಾನಿ 
ಭಾರತ ರತ್ನ ಸಿ. ಎನ್. ಆರ್ . ರಾವ್ 
ಅವರಿಗೆ `ಸೊತು ಬಳಗದ ಅಭಿನಂದನೆ 


ನಮ್ಮ ಕರ್ನಾಟಕ ರತ್ನ ಇಂದು 
ಭಾರತ ರತ್ನ ವಾಗಿ ಬೆಳೆದುನಿಂತಿದೆ. ಪ್ರಶಸ್ತಿ, ಗೌರವ 
ಗಳಿಂದ ಪ್ರೊ | ಸಿ . ಎನ್. ಆರ್ . ರಾವ್ ಅವರ 
ಘನತೆಯನ್ನು ಅಳೆಯಬೇಕಿಲ್ಲ. ಅವರ ವ್ಯಕ್ತಿತ್ವಕ್ಕೆ 
ಪೂರಕವಾಗಿ ಇಂಥ ಗೌರವ ಅವರಿಗೆ ಲಭಿಸಿದೆ. ನಾನು 
ಕನ್ನಡ ಮಾಧ್ಯಮದಲ್ಲಿಯೇ ಓದಿದವನು, ಕನ್ನಡದಲ್ಲಿ 
ಓದಿಸಿದರೆ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಮಕ್ಕಳಿಗೆ ತೊಂದರೆಯಾಗುತ್ತದೆ ಎನ್ನುವುದು ತಪ್ಪು ಕಲ್ಪನೆ, ಬದಲಾಗಿ ಯಾವುದೇ ವಿಷಯದ ಮೇಲೆ 
ಆಳವಾದ ಜ್ಞಾನ ಹೊಂದಲು ಅದರಿಂದ ನೆರವಾಗುತ್ತದೆ ಎಂದು ಮಾತೃಭಾಷೆಯ ಮೇಲಿನ ಪ್ರೀತಿ ಮತ್ತು ಮಹತ್ವವನ್ನು ಪ್ರೊ || ರಾವ್ 
ಹೇಳಿದ್ದಾರೆ. ಮಾತೃಭಾಷೆ ಕನ್ನಡದಲ್ಲಿಯೇ ವಿದ್ಯಾಭ್ಯಾಸ ಆರಂಭಿಸಿದ ಇವರಿಗೆ ನಮ್ಮ ದೇಶದ ಹಾಗೂ ಇಂಗ್ಲೆಂಡ್, ಅಮೆರಿಕ, ವಿಶ್ವದ 
ವಿವಿಧ ದೇಶಗಳ ಪ್ರತಿಷ್ಠಿತ ೬೦ ವಿಶ್ವವಿದ್ಯಾಲಯಗಳು ವಿಜ್ಞಾನಿಯಾಗಿ ಮಾಡಿದ ಸಾಧನೆಗೆ ಗೌರವ ಡಾಕ್ಟರ್ ಪುರಸ್ಕಾರ ಕೊಟ್ಟು 
ಗೌರವಿಸಿವೆ. ೧೫೦೦ಕ್ಕೂ ಹೆಚ್ಚಿನ ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ, ೪೫ಕ್ಕೂ ಹೆಚ್ಚು ವಿಜ್ಞಾನ ಕುರಿತ ಕೃತಿಗಳನ್ನು ರಚಿಸಿದ್ದಾರೆ. 
ವಿಶ್ವದ ಹಲವಾರು ದೇಶಗಳ ವಿಶ್ವವಿದ್ಯಾಲಯಗಳಿಗೆ ಇವರು ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಕೇವಲ ಸಂಶೋಧಕ , ವಿಜ್ಞಾನಿ, 
ಅಧ್ಯಾಪಕರಾಗಿ ಮಾತ್ರ ಕೆಲಸ ಮಾಡದೆ ಹಲವಾರು ವಿಜ್ಞಾನ ಶಿಕ್ಷಣ, ಸಂಶೋಧನ ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದಾರೆ, ಅದರ 
ನಿರ್ದೆಶಕರಾಗಿ ಕೆಲಸ ಮಾಡಿ ದೇಶದ ವಿಜ್ಞಾನಕ್ಷೇತ್ರದಲ್ಲಿ ಮಹತ್ತರವಾದ ಕೆಲಸ ಮಾಡಿದ್ದಾರೆ. ಇಸ್ರೋ , ಭಾರತೀಯ ವಿಜ್ಞಾನ ಸಂಸ್ಥೆ. 
ಜೆ.ಎನ್.ಸಿ. ಎ.ಎಸ್. ಆರ್ . ನಂಥ ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿ, ಪ್ರಧಾನ ಮಂತ್ರಿಗಳ ವೈಜ್ಞಾನಿಕ ಸಲಹಾ ಮಂಡಳಿ ಅಧ್ಯಕ್ಷರಾಗಿ 
ಅವರು ವೈಜ್ಞಾನಿಕ ಕ್ಷೇತ್ರಕ್ಕೆ , ದೇಶಕ್ಕೆ ಸಲ್ಲಿಸಿದ ಸೇವೆ ಅಮೂಲ್ಯವಾದುದು. ಘನಸ್ಥಿತಿ ಹಾಗೂ ಪದಾರ್ಥ ರಸಾಯನ ವಿಜ್ಞಾನ ವಿಭಾಗದಲ್ಲಿ 
ಜಗತ್ತಿನ ವಿಜ್ಞಾನಲೋಕಕ್ಕೆ ಮುಂಚೂಣಿನಾಯಕರು ಪ್ರೊ | ರಾವ್ ಎಂದು ಹಲವಾರು ವಿಜ್ಞಾನಿಗಳೇ ಅವರ ಕುರಿತು ಹೇಳಿದ್ದಾರೆ. 
- “ ನನ್ನ ಸಾಧನೆ ಹಿಂದೆ ೨೦೦ ಯುವ ವಿಜ್ಞಾನಿಗಳ ಶ್ರಮವಿದೆ ಪ್ರಶಸ್ತಿಯ ಗೌರವ ಅವರಿಗೂ ಸಲ್ಲಬೇಕು ಎಂದು ಹೇಳುವ ವಿನಯ 
ಹೊಂದಿದ ಪ್ರೋ || ರಾವ್ ಪ್ರಮುಖವಾಗಿ ಜನಮುಖಿ , ಸಮಾಜಮುಖ ವಿಜ್ಞಾನಿ , ಹೊಸತು ಪತ್ರಿಕೆಯ ೨೦೦೧ರ ಜನವರಿ ( ವಿಶೇಷ) 
ಸಂಚಿಕೆಗೆ ಪ್ರೋll ಸಿ . ಎನ್ . ಆರ್. ರಾವ್ ಅವರ ಸಂದರ್ಶನವನ್ನು ಚಿಂತಕರಾದ ಡಾ || ಜಿ . ರಾಮಕೃಷ್ಣ ಹಾಗೂ ವಿಜ್ಞಾನಿ ಪ್ರೋll ಸೇತುರಾವ್ 
ಮಾಡಿಕೊಟ್ಟಿದ್ದರು. ಅಂದು ಪ್ರಕಟವಾದ ಪ್ರೊ | ರಾವ್ ಸಂದರ್ಶನದಲ್ಲಿ ಅವರ ಚಿಂತನೆ, ಕಾಳಜಿ, ಕಳಕಳಿ ವ್ಯಕ್ತವಾಗಿದೆ. ಆ ಸಂದರ್ಶನದ 
ಕೆಲವು ಆಯ್ದ ಭಾಗಗಳನ್ನು ಈ ಕೆಳಗೆ ಪುನರ್ ಮುದ್ರಿಸಲಾಗಿದೆ. 

- ಸಂಪಾದಕ 


ಹೊಸತು : ವಿಜ್ಞಾನಿಗಳು ದಂತಗೋಪುರದಲ್ಲಿ ದಲ್ಲಿದ್ದನೆಂದು ಹೇಳಲು ಸಾಧ್ಯವಿಲ್ಲ. ವಿಜ್ಞಾನಿಗಳು ಅಭಿವೃದ್ಧಿ ಹೊಂದಿದ್ದು ಮಾಹಿತಿ ತಂತ್ರಜ್ಞಾನದ ಕಡೆ 
ಇರುತ್ತಾರೆ ಎಂಬ ದೂರು ಸಾಮಾನ್ಯವಾಗಿ ಕೇಳಿ ಸಾಮಾಜಿಕ ಘಟನೆಗಳ ಬಗ್ಗೆ ಚಿಂತನೆ ಮಾಡಬೇಕು ಸಂಪೂರ್ಣ ಆಸ್ಥೆ ನೀಡಬಹುದು. ಆದರೆ, ಭಾರತದಲ್ಲಿ 
ಬರುತ್ತಿದೆ. ನಿಮ್ಮ ಅಭಿಪ್ರಾಯವೇನು ? ಎಂಬುದು ನನ್ನ ದೃಢ ನಂಬಿಕೆ. 

ವಿಜ್ಞಾನ, ತಂತ್ರಜ್ಞಾನ ಮತ್ತು ಕೈಗಾರಿಕೆಗಳೂ ಇನ್ನೂ 
- ರಾವ್ : ಸಾಮಾನ್ಯವಾಗಿ ಬುದ್ದಿಜೀವಿಗಳು, ಹೊಸತು : ಸದ್ಯದಲ್ಲಿ ಕಾಲೇಜುಗಳಲ್ಲಿ ವಿಜ್ಞಾನ ಬಲವಾಗಬೇಕು. ಈ ಕ್ಷೇತ್ರಗಳಲ್ಲಿ ನಾವು ಮುಂದುವರಿ 
ವಿಜ್ಞಾನಿಗಳು, ಸ್ವತಂತ್ರವಾಗಿ ಯೋಚನೆ ಮಾಡಬಲ್ಲವರು ವನ್ನು ಐಚ್ಛಿಕ ವಿಷಯವನ್ನಾಗಿ ಆರಿಸಿಕೊಳ್ಳುವ ಯದಿದ್ದರೆ ನಮಗೆ ಭವಿಷ್ಯವೇ ಇಲ್ಲದಂತಾಗುತ್ತದೆ. 
ಇವರೆಲ್ಲಾ ಸ್ವಲ್ಪಮಟ್ಟಿಗೆ ಪ್ರತ್ಯೇಕವಾಗಿದ್ದಾರೆಂದು ಭಾಸ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸುತ್ತಿದೆ . ಈ ಪರಿಸ್ಥಿತಿಯನ್ನು ಮಾಹಿತಿ ತಂತ್ರಜ್ಞಾನಕ್ಕೆ ಉತ್ತೇಜನ ನೀಡಬೇಕು, ಆದರೆ 
ವಾಗಬಹುದು. ಹಾಗೆ ನೋಡಿದರೆ, ಹೆಸರಾಂತ ಬದಲಾಯಿಸುವ ಬಗೆ ಹೇಗೆ ? 

ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಕಡೆಗಣಿಸಬಾರದು. 
ವಿಜ್ಞಾನಿಗಳೂ ಸಹ “ ದಂತಗೋಪುರಗಳಲ್ಲಿರಲಿಲ್ಲ. ರಾವ್ : ಶುದ್ದ ವಿಜ್ಞಾನದ ಮಟ್ಟವನ್ನು ಹೆಚ್ಚಿಸು ನಮ್ಮ ಶಿಕ್ಷಣದ ಗುಣಮಟ್ಟ ವಿಪರೀತವಾಗಿ 
ಆಲ್ಬರ್ಟ್ ಐನ್‌ಸ್ಟೈನ್ ಅವರು ಸಾಮಾಜಿಕ ಘಟನೆಗಳಿಗೆ ವುದರ ಬದಲು ಎಲ್ಲೆಲ್ಲೂ ಐ.ಟಿ. ( ಮಾಹಿತಿ ತಂತ್ರಜ್ಞಾನ) ಇಳಿದಿದೆ. ಇದಕ್ಕೆ ಸೌಲಭ್ಯಗಳ ಕೊರತೆಯು ಒಂದು 
ಸ್ಪಂದಿಸುತ್ತಿದ್ದರು. ನ್ಯೂಟನ್ ಕೂಡ ದಂತಗೋಪುರ ವಿಜೃಂಭಿಸುತ್ತಿದೆ. ಅಮೆರಿಕದಂಥ ದೇಶಗಳು ಸಾಕಷ್ಟು ಮುಖ್ಯ ಕಾರಣವಾಗಿದೆ. ವಿಜ್ಞಾನ ವಿಭಾಗಕ್ಕೆ 
ಡಿಸೆಂಬರ್ ೨೦೧೩ - 

- ಹೊಸತು ೪೧ 


ಮೀಸಲಾಗಿರುವ ರಾಷ್ಟ್ರೀಯ ಬಜೆಟ್ ಕನಿಷ್ಠವಾಗಿದೆ. 
ಬೆಂಗಳೂರಿನಲ್ಲಿರುವ ಪ್ರತಿಷ್ಠೆಯ ಕಾಲೇಜು ಸಹ 
ಪರದೇಶಗಳಲ್ಲಿರುವ ಸಾಮಾನ್ಯ ಕಾಲೇಜೊಂದರ 
ಮಟ್ಟದಲ್ಲಿಲ್ಲ. ಭಾರತೀಯ ವಿಜ್ಞಾನ ಮಂದಿರದಲ್ಲಿ 
ಹಲವು ವರ್ಷಗಳ ಹಿಂದೆ ಮೂಲಭೂತ ಸೌಕರ್ಯಗಳ 
ಅತೀವ ಕೊರತೆ ಇದ್ದುದು ನನ್ನ ಗಮನಕ್ಕೆ ಬಂತು. 
ವೈಜ್ಞಾನಿಕ ಉಪಕರಣಗಳಿಗೆ ಧಾರಾಳವಾಗಿ ಧನ 
ಸಹಾಯ ಒದಗಿಸಬೇಕು. ಈಗಿರುವ ಪರಿಸ್ಥಿತಿಯನ್ನು 
ಅವಲೋಕಿಸಿದರೆ ಶಿಕ್ಷಣದ ಭವಿಷ್ಯ ಕರಾಳವಾಗಿದೆ. 
ಶೈಕ್ಷಣಿಕ ವ್ಯವಸ್ಥೆ ಶಿಥಿಲವಾಗಿದೆ. ರಾಜೀವ್ ಗಾಂಧಿ 
ಪ್ರಧಾನಿಯಾಗಿದ್ದ ಕಾಲದಲ್ಲಿ ವಿಜ್ಞಾನಿಗಳು ಏನಾದರೂ 
ಸಲಹೆಗಳನ್ನು ನೀಡಿದರೆ ಆಸ್ಥೆಯಿಂದ ಗಮನಿಸುವ 
ಪರಿಪಾಠವಿತ್ತು. ಈಗಿನ ಸರ್ಕಾರದಲ್ಲಿ ಬುದ್ದಿಜೀವಿಗಳ 
ಅಭಿಪ್ರಾಯಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ. ಮಾಹಿತಿ 
ತಂತ್ರಜ್ಞಾನಕ್ಕಂತೂ ಚುರುಕಾದ ಮಿದುಳು ಅಗತ್ಯವಿಲ್ಲ. 
ಸತ್ತರಂಪರೆಗಳು ನಷ್ಟವಾಗುತ್ತಿವೆ. ದಶಕಗಳಿಂದ 

ಪ್ರೊ || ಸಿ. ಎನ್. ಆರ್ . ರಾವ್ ಅವರನ್ನು ಸಂದರ್ಶಿಸುತ್ತಿರುವ ಡಾ|| ಜಿ . ರಾಮಕೃಷ್ಣ ಮತ್ತು ಪ್ರೊ || ಸೇತುರಾವ್ 
ರಾಷ್ಟ್ರದಲ್ಲಿ ವಿಜೃಂಭಿಸುತ್ತಿದ್ದ ಮೌಲ್ಯಗಳಿಗೆ ಇಂದು ಉದಾರೀಕರಣದ ಒಂದು ಮುಖ . ಉದಾರೀಕರಣದಿಂದ ನಮ್ಮ ಕೈಗಾರಿಕೆಗಳಿಗೆ, ಕೃಷಿಗೆ ಉಂಟಾಗುವ ಸಮಗ್ರ 
ಬೆಲೆ ಇಲ್ಲದಂತಾಗಿದೆ. ವಿಜ್ಞಾನಿಗಳ ಸಮುದಾಯ , ಪರಿಣಾಮಗಳನ್ನು ವಿಶ್ಲೇಷಿಸುವುದರ ಮೊದಲೇ ತೀರ್ಮಾನವನ್ನು ತೆಗೆದುಕೊಂಡಿರುವುದು ನಿಜಕ್ಕೂ 
ಅಂದರೆ ಅಕಾಡೆಮಿಗಳು , ಈ ಸಂದಿಗ್ಧ ಕಾಲದಲ್ಲಿ ಆಘಾತವೆನಿಸುತ್ತದೆ. ನಮ್ಮ ಉದ್ಯಮಗಳಿಗೆ ರಕ್ಷಣೆ ನೀಡುವುದರ ಬದಲು ಎಲ್ಲವನ್ನೂ ಆಮದು ಮಾಡಿಕೊಳ್ಳುವ 
ಎಚ್ಚೆತ್ತು ದಿಟ್ಟತನದಿಂದ ಅಭಿಪ್ರಾಯಗಳನ್ನು ಮಂಡಿಸ ಪ್ರವೃತ್ತಿ ವಿನಾಶಕ್ಕೆ ದಾರಿಯಾಗುತ್ತದೆ. ನಮ್ಮ ಸಿ - ಡಾಟ್ ಸುಮಾರು ಉತ್ತಮವಾಗಿಯೇ ಇದೆ. ಅದನ್ನು 
ಬೇಕು. ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಪ್ರಗತಿಪರ ಸುಧಾರಿಸುವುದರ ಬದಲು ವಿದೇಶೀ ಕಂಪೆನಿಗಳಿಗೆ ಆಹ್ವಾನ ನೀಡುವುದು ಜಾಣತನವಲ್ಲ. ದಿಢೀರೆಂದು 
ಯೋಚನೆಗಳಿಗೆ ಅಡ್ಡಿಯಾಗಬಾರದು. 

ಉದಾರೀಕರಣದ ನೆಪದಲ್ಲಿ ಸಾರಾಸಗಟು ಬದಲಾವಣೆ ನಮ್ಮ ದೇಶದ ಕೈಗಾರಿಕೆಗೆ ಕುತ್ತಾಗುತ್ತದೆ. ನಮ್ಮ 
ಹೊಸತು : ಭಾರತ ಸರ್ಕಾರ ಗ್ಯಾಟ್ ಒಪ್ಪಂದಕ್ಕೆ ದೇಶದಲ್ಲಿ ಪೇಟೆಂಟ್ ತೆಗೆದುಕೊಳ್ಳುವುದು ಅಷ್ಟೇನೂ ಸುಲಭವಲ್ಲ. ಅಂತರರಾಷ್ಟ್ರೀಯ ಪೇಟೆಂಟ್ ಅನ್ನು 
ಸಹಿ ಹಾಕಿದ ನಂತರ ಪೇಟೆಂಟ್ ಮಸೂದೆಯನ್ನು ತೆಗೆದುಕೊಳ್ಳಲು ಸುಮಾರು ೧೦, ೦೦೦ ಡಾಲರುಗಳಷ್ಟು ಹಣ ಖರ್ಚಾಗುತ್ತದೆ. ನಮ್ಮ ಸಂಶೋಧನಾಲಯ 
ಬದಲಾಯಿಸಿದೆ. ಇದರಿಂದ ನಮ್ಮ ದೇಶಕ್ಕೆ ಯಾವ ಗಳಲ್ಲಿ ಅಷ್ಟು ಹಣ ಲಭ್ಯವಿರುವುದಿಲ್ಲ. ನಮ್ಮ ಔಷಧ ತಯಾರಿಸುವ ಕಂಪೆನಿಗಳು ಅತ್ಯಂತ ಕಡಿಮೆ ಬೆಲೆಯ 
ಪರಿಣಾಮವಾದೀತು ? 

ಔಷಧಗಳನ್ನು ತಯಾರಿಸುವುದರಿಂದ ಬಡವರಿಗೆ ತೊಂದರೆಯಾಗುವುದಿಲ್ಲ. ಉದಾರೀಕರಣ ಮತ್ತು ವಿದೇಶೀ 
ರಾವ್ : ಪೇಟೆಂಟ್ ಮಸೂದೆಯ ಪ್ರಶ್ನೆಗಿಂತ ಕಂಪೆನಿಗಳು ಕಾಲಿಟ್ಟ ನಂತರ ಸ್ಥಿತಿ ಸಂಪೂರ್ಣವಾಗಿ ಬದಲಾಯಿಸಬಹುದು. ಹೀಗಾಗಿ, ನಮ್ಮ ದೇಶೀಯ 
ಉದಾರೀಕರಣ ( ಜಾಗತೀಕರಣ ) ದ ಬಗ್ಗೆ ವಿಚಾರ ತಂತ್ರಜ್ಞಾನಗಳು ಮೂಲೆಗುಂಪಾಗುತ್ತವೆ. ಭಾರತ ಎದುರಿಸುತ್ತಿರುವ ಈ ವಿಷಮ ಸ್ಥಿತಿಯ ಬಗ್ಗೆ ಕೇಂದ್ರ ಸರ್ಕಾರ 
ಮಾಡುವುದು ಅಗತ್ಯ . ಪೇಟೆಂಟ್ ಮಾರ್ಪಾಡು ನಿರ್ಲಿಪ್ತವಾಗಿರುವುದು ವಿಷಾದಕರ. 


ನವೆಂಬರ್‌ನಲ್ಲಿ ಪ್ರಕಟಗೊಂಡಿರುವ ನವಕರ್ನಾಟಕ ಪ್ರಕಾಶನದ ಪುಸ್ತಕಗಳು 


ಗಶಿಕ 


ಮುಕುಳ ನಡುವೆ 
ಪುಸ್ತಕ ವಿಮಾನ 


ಏಳುಸಾವಿರ 

ಬದುಕಿದ 
ಮನುಷ್ಯ 


ರರನ್ಯ 


theArt 


Counselling 


ಕಂಬಾರ 
ಪದಾರ್ಥಗಳು 


ಕ ಕಂತು 


೧೨೫ 


ನವಕ 


ಸಂಪರ್ಕಿಸಬೇಕಾದ ವಿಳಾಸ 
* ಎಕರ್ನಾಟಕ ಸಿಂಪ್ಲಿಕೇಷನ್ ಹೈವೆಟ್ ಲಿಮಿಟೆಡ್ ಸತು ಪತ್ರಿಕೆಗೆ 
1 … ಎಂಬೆಸಿ ಸೆಂಟರ್, ಕ್ರೆಸೆಂಟ್ ರಸ್ತೆ , ಅಂಚೆಪೆಟ್ಟಿಗೆ ಸಂಖ್ಯೆ ೫೧೫೯, ಬೆಂಗಳೂರು - ೫೬೦ ೦೧೧ ( ಮೂರು ವಡದು 
ದೂರವಾಣಿ : ೨೨೨೦೩೫೮೦ , ೩೦೫೭೮೦೨೨ 

ಫ್ಯಾಕ್ಸ್ : ೩೦೫೭೮೦೨೩ ? 
email : navakarnataka @ gmail. com 

website : www .navakarnataka .com 
ಅಂಚೆ ಮೂಲಕ ಬೇಕಾದಲ್ಲಿ ಪುಸ್ತಕದ ಬೆಲೆಯೊಂದಿಗೆ ಅಂಚೆವೆಚ್ಚ ರೂ . ೩೦ / - ಸೇರಿಸಿ ಮೇಲ್ಕಂಡ ವಿಳಾಸಕ್ಕೆ ಎಂ . ಒ ಅಥವಾ ಡಿ. ಡಿ , ಕಳಿಸಿ. 
ನವಕರ್ನಾಟಕದ ಬೆಂಗಳೂರು, ಮೈಸೂರು, ಮಂಗಳೂರು ಮತ್ತು ಗುಲಬರ್ಗಾ ಮಳಿಗೆಗಳಲ್ಲೂ ಈ ಕೃತಿಗಳು ಲಭ್ಯ , 


. 


ತಕ ಕು 


- ೩೦೫೭೮೦೨೩ ( ಚಂದಾ ನೀಡಿದವರಿಗೆ 


( ೨೦ % ರಿಯಾಯಿತಿ 


ಹೊಸತು ೪೨ - 


ಡಿಸೆಂಬರ್ ೨೦೧೩ 


M ಸನತ್ಕುಮಾರ ಬೆಳಗಲಿ 


ಸರ್ದಾರ್ ಪಟೇಲರ ನಕಲ ವಾರಸುದಾರರು 


ತಮ್ಮದೇ ಆದ ಒಂದು ಪರಂಪರೆಯನ್ನು ಮೊತ್ತದ ಸರ್ದಾರ್ ಪಟೇಲರ ಪ್ರತಿಮೆಯನ್ನು ಪಟೇಲರ ಮೇಲೆ ನರೇಂದ್ರ ಮೋದಿ 
ಹೊಂದಿಲ್ಲದಿರುವವರ ದೊಡ್ಡ ಸಮಸ್ಯೆ ಅಂದರೆ ನಿರ್ಮಿಸಲು ಹೊರಟಿರುವ ಮೋದಿ ಕಳೆದ ಅಕ್ರಮವಾಗಿ ಹಕ್ಕು ಸಾಧಿಸಲು ಯತ್ನಿಸಿದಾಗ ಅದೇ 
ಅವರು ಇನ್ನೊಬ್ಬರ ಪರಂಪರೆಯ ವಾರಸುದಾರರಾಗಲು ಮಂಗಳವಾರ ಪಟೇಲ್ ಮ್ಯೂಸಿಯಂ ಉದ್ಘಾಟನಾ ವೇದಿಕೆಯಲ್ಲಿದ್ದ ಪ್ರಧಾನಿ ಮನಮೋಹನ್ ಸಿಂಗ್ , 
ಯತ್ನಿಸುತ್ತಾರೆ. ಇದೊಂದು ರೀತಿ ಮತ್ತೊಬ್ಬರಿಗೆ ಸಮಾರಂಭದಲ್ಲಿ ಪ್ರಧಾನಿಯ ಸಮ್ಮುಖದಲ್ಲಿ, “ ಪಟೇಲ್ ಅಪ್ಪಟ ಜಾತ್ಯತೀತವಾದಿಯಾಗಿದ್ದರು. 
ಸೇರಿದ ಆಸ್ತಿಯನ್ನು ಲಪಟಾಯಿಸಿದಂತೆ. ಈಗ “ ಜವಾಹರ ಲಾಲ್ ನೆಹರೂ ಬದಲಿಗೆ ಸರ್ದಾರ್ ಅವರು ಕಾಂಗ್ರೆಸ್ಸಿಗರು. ಅವರ ಪಕ್ಷವನ್ನು ನಾನು 
ಪ್ರಧಾನಿ ಹುದ್ದೆಯ ಕನಸು ಕಾಣುತ್ತಿರುವ ನರೇಂದ್ರ ಪಟೇಲ್ ಈ ದೇಶದ ಪ್ರಧಾನಿಯಾಗಿದ್ದರೆ ದೇಶದ ಪ್ರತಿನಿಧಿಸುತ್ತಿರುವುದು ಹೆಮ್ಮೆ ಎನಿಸುತ್ತದೆ ” 
ಮೋದಿ ಮಾಡುತ್ತಿರುವುದು ಇಂಥ ಲಪಟಾವಣೆ ದಂಧೆ. ಚಿತ್ರಣವೇ ಬದಲಾಗಿ ಇರುತ್ತಿತ್ತು ” ಎಂದು ಎಂದಿದ್ದಾರೆ. ಪ್ರಧಾನಿ ಮಾತಿನಲ್ಲಿ ಅತಿಶಯೋಕ್ತಿ 
ಅಹ್ಮದಾಬಾದ್‌ನಲ್ಲಿ ಎರಡೂವರೆ ಸಾವಿರ ಕೋಟಿ ರೂ . ವಿವಾದಾಸ್ಪದ ಹೇಳಿಕೆ ನೀಡಿದ್ದಾರೆ. 

ಯಾದುದೇನೂ ಇಲ್ಲ. ಸರ್ದಾರ್ ವಲ್ಲಭಭಾಯಿ 
ಪಟೇಲ್ ಕಟ್ಟಾ ಕಾಂಗ್ರೆಸ್ಸಿಗರಾಗಿದ್ದರು. ಮಹಾತ್ಮ 

ಗಾಂಧೀಜಿಯವರ ಪರಮ ಶಿಷ್ಯರಾಗಿದ್ದರು. “ ಆರೆಸ್ಸೆಸ್ 
ಪಟೇಲರು ಕಟ್ಟಾ ಹಿಂದು ಆಗಿದ್ದರೂ ಹಿಂದುತ್ವವಾದಿ ಅಲ್ಲ . ಮುಸ್ಲಿಂ ವಿರೋಧಿ ಅಲ್ಲ. ನಿರ್ಮಿಸಿದ ವಿಷಮಯ ವಾತಾವರಣ ಗಾಂಧಿ ಹತ್ಯೆಗೆ 
ದೇಶ ವಿಭಜನೆ ಕಾಲದಲ್ಲಿ ಹಿಂದುಗಳನ್ನು ಮಾತ್ರವಲ್ಲ ಗೃಹಮಂತ್ರಿಯಾಗಿ ಪಟೇಲರು 

ಕಾರಣವಾಯಿತು” ಎಂದು ಸ್ಪಷ್ಟವಾಗಿ ಹೇಳಿದ್ದರು. 

ನಿಜ, ದೇಶದ ಮೊದಲ ಪ್ರಧಾನಿ ಜವಾಹರ ಲಾಲ್ 
ಸಾವಿರಾರು ಮುಸಲ್ಮಾನರನ್ನೂ ರಕ್ಷಿಸಿದ್ದರು. ನೆಹರೂ ಪ್ರಧಾನಿಯಾಗಲು 

ನೆಹರೂ ಮತ್ತು ಸರ್ದಾರ್ ಪಟೇಲ್ ನಡುವೆ 
ಅನುಕೂಲವಾಗಲೆಂದೊ ಏನೋ ಪಟೇಲರು ರಾಜಿ ಮಾಡಿಕೊಂಡರು . ದೇಶಕ್ಕೆ ಭಿನ್ನಾಭಿಪ್ರಾಯಗಳಿದ್ದವು. ವಿದೇಶದಲ್ಲಿ ವ್ಯಾಸಂಗ 

ಮಾಡಿ ಬಂದ, ಮಾರ್ಕ್ಸ್‌ವಾದವನ್ನು ಆಳವಾಗಿ 
ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಭಾರತ ಒಂದು ಧರ್ಮಕ್ಕೆ ಸೇರಿದವರ 

ಅಧ್ಯಯನ ಮಾಡಿದ್ದ ಪಂಡಿತ್ ನೆಹರೂ ಕೊಂಚ 
ರಾಷ್ಟವಾಗಿರಬಾರದು: ಇಲ್ಲಿನ ಅಲ್ಪಸಂಖ್ಯಾತ ಸಮುದಾಯಗಳಿಗೂ ಸಮಾನ 

ಎಡಪಂಥೀಯ ಒಲವನ್ನು ಹೊಂದಿದ್ದರು. ಆದರೆ 
ಹಕ್ಕುಗಳಿರಬೇಕು ಎಂಬ ನೆಹರೂ ನಿಲುವನ್ನು ಪಟೇಲರು ಒಪ್ಪಿದ್ದರು. ಭಾರತ 

ಪಟೇಲರು ನೆಹರೂಗೆ ತದ್ವಿರುದ್ದವಾಗಿದ್ದರು. 

ಸಂಪ್ರದಾಯವಾದಿಯಾಗಿದ್ದ ಅವರು ಬಂಡವಾಳಗಾರರ 
ಎಂದೆಂದಿಗೂ ಹಿಂದೂರಾಷ್ಟವಾಗಬಾರದು ಎಂಬುದು ಗಾಂಧಿ, ನೆಹರೂ , ಪಟೇಲರ 

ಮಿತ್ರರಾಗಿದ್ದರು. ಬಲಪಂಥೀಯ ನಿಲುವಿಗೆ ಹತ್ತಿರ 
ಸಮಾನ ತಿಳುವಳಿಕೆಯಾಗಿತ್ತು. 

ವಾಗಿದ್ದರು. ಬಲಪಂಥೀಯ ಅಂದ ತಕ್ಷಣ ಆರೆಸ್ಸೆಸ್ 
ಎಂದಲ್ಲ. ಸಂಪ್ರದಾಯವಾದಿಯಾಗಿದ್ದ ಪಟೇಲರು 
ಸಂಘಪರಿವಾರದ ಕೋಮು ರಾಜಕಾರಣವನ್ನು 
ಪ್ರಬಲವಾಗಿ ವಿರೋಧಿಸುತ್ತಿದ್ದರು. ಆದರೆ ಪಟೇಲರ 
ಆರ್ಥಿಕ ಧೋರಣೆ ಖಾಸಗಿ ವಾಣಿಜ್ಯೋದ್ಯಮದ 
ಪರವಾಗಿತ್ತು. 
- ಸರ್ದಾರ್ ಪಟೇಲರಲ್ಲಿ ಅಂತರ್ಗತವಾಗಿದ್ದ 
ಎಡಪಂಥೀಯ ವಿರೋಧಿ ನಿಲುವನ್ನೇ ಬಳಸಿಕೊಂಡ 
ಆರೆಸ್ಸೆಸ್‌ನ ಅಂದಿನ ಸರಸಂಘ ಚಾಲಕ ( ೧೯೪೮) 
ಮಾಧವ ಸದಾಶಿವ ಗೋಳ್ವಾಲ್ಕರ್ ಯುವಕರ 
ನಡುವೆ ಆಗ ಕಮ್ಯುನಿಸ್ಟರ ಪ್ರಭಾವ ಹೆಚ್ಚುತ್ತಿರುವುದನ್ನು 
ತಡೆಯಲು ಆರೆಸ್ಸೆಸ್ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತದೆ 
ಎಂದು ಪಟೇಲರಿಗೆ ತಿಳಿಸಿದ್ದರು. ಆದರೆ ಪಟೇಲ್ 
ಇವರನ್ನು ನಂಬಿರಲಿಲ್ಲ. ೧೯೪೯ರಲ್ಲಿ ಹೇಳಿಕೆ 
ಯೊಂದನ್ನು ನೀಡಿದ ಪಟೇಲರು, “ಹಿಂದೂ ರಾಷ್ಟ್ರ 
ಎಂಬುದು ಹುಚ್ಚರ ಕಲ್ಪನೆ. ಇದು ಭಾರತದ 
ಆತ್ಮವನ್ನು ಕೊಲ್ಲುತ್ತದೆ ” ಎಂದು ಹೇಳಿದ್ದರು. ಗಾಂಧಿ 
ಹತ್ಯೆಯಾದಾಗ ನಿರ್ದಾಕ್ಷಿಣ್ಯವಾಗಿ ಆರೆಸ್ಸೆಸ್ ಮೇಲೆ 
ನಿಷೇಧ ಹೇರಿದ್ದರು. 


ಡಿಸೆಂಬರ್ ೨೦೧೩ 


- ಹೊಸತು ೪೩ 


ವಿಸಾಣ 


ಆರೆಸ್ಸೆಸ್ ಮೇಲಿನ ನಿಷೇಧವನ್ನು ಹಿಂತೆಗೆದು ರಾಜಕಾರಣ ಹಣ ಮಾಡುವ ದಂಧೆ 

“ಹೊಸದಾಗಿ ಸ್ವಾತಂತ್ರ್ಯ ಪಡೆದ, ವಸಾಹತುಶಾಹಿ 
ಕೊಳ್ಳಲು ಗೋಳ್ವಾಲ್ಕರ್ ಗೃಹಮಂತ್ರಿ ಪಟೇಲರಿಗೆ 

ನೊಗ ಕಳಚಿದ ಭಾರತಕ್ಕೆ ಪ್ರಗತಿಪರ ವ್ಯಕ್ತಿತ್ವದ ಕಟ್ಟಾ 
ದುಂಬಾಲು ಬಿದ್ದಿದ್ದರು. ಪರಿಪರಿಯಾಗಿ ಓಲೈಸಿದ್ದರು. 

- - ಸುದ್ದಿ 

ಸೆಕ್ಯುಲರ್ ಆದ, ಆಧುನಿಕ ಮನೋಭಾವದ ನೆಹರೂ 
ಆದರೆ ಸುಲಭಕ್ಕೆ ಮಣಿಯದ ಪಟೇಲರು ಆರೆಸ್ಸೆಸ್ 

ಪ್ರಧಾನಿಯಾಗುವುದು ಸೂಕ್ತ” ಎಂಬುದು ಮಹಾತ್ಮಾ 
ತಾನು ರಾಜಕೀಯ ಸಂಘಟನೆ ಅಲ್ಲ. ಮುಂದೆಯೂ 

ಗಾಂಧೀಜಿ ಅವರ ಆಶಯವಾಗಿತ್ತು. ಈ ಆಶಯಕ್ಕೆ 
ರಾಜಕಾರಣದಲ್ಲಿ ಭಾಗವಹಿಸುವುದಿಲ್ಲ ಎಂದು ಬರೆದು 

ಸ್ಪಂದಿಸಿ ಪಟೇಲರು ಹಿಂದೆ ಸರಿದರು. ನೆಹರೂ 
ಕೊಟ್ಟರೆ ಮಾತ್ರ ನಿರ್ಬಂಧ ತೆರವುಗೊಳಿಸುವುದಾಗಿ 

ಪ್ರಧಾನಿಯಾದರು. 
ಹೇಳಿದರು. ಪಟೇಲರು ಹೇಳಿದಂತೆ ಬರೆದುಕೊಟ್ಟು 

ಪಟೇಲರು ಕಟ್ಟಾ ಹಿಂದು ಆಗಿದ್ದರೂ 
ಗೋಳ್ವಾಲ್ಕರ್ ಜೈಲಿನಿಂದ ಹೊರಗೆಬಂದರು. ನಿಷೇಧ 

ಹಿಂದುತ್ವವಾದಿ ಅಲ್ಲ. ಮುಸ್ಲಿಂ ವಿರೋಧಿ ಅಲ್ಲ. ದೇಶ 
ತೆರವಾಯಿತು. ಹೀಗೆ ಬರೆದುಕೊಟ್ಟ ಕಾರಣಕ್ಕಾಗಿಯೇ 

ವಿಭಜನೆ ಕಾಲದಲ್ಲಿ ಹಿಂದೂಗಳನ್ನು ಮಾತ್ರವಲ್ಲ, 
ಆರೆಸ್ಸೆಸ್ ನೇರವಾಗಿ ರಾಜಕೀಯಕ್ಕಿಳಿಯದೆ ತನ್ನದೇ 

ಗೃಹಮಂತ್ರಿಯಾಗಿ ಪಟೇಲರು ಸಾವಿರಾರು 
ಆದ ಜನಸಂಘ ( ನಂತರ, ೧೯೭೭ರಲ್ಲಿ ಜನತಾ 

ಮುಸಲ್ಮಾನರನ್ನೂ ರಕ್ಷಿಸಿದ್ದರು. ನೆಹರೂ ಪ್ರಧಾನಿ 
ಪಕ್ಷದೊಂದಿಗೆ ವಿಲೀನಗೊಂಡ) ಎಂಬ ರಾಜಕೀಯ 

ಯಾಗಲು ಅನುಕೂಲವಾಗಲೆಂದೊ ಏನೋ ಪಟೇಲರು 
ಪಕ್ಷವನ್ನು ಸ್ಥಾಪಿಸಿ ತೆರೆಮರೆಯಲ್ಲಿ ನಿಂತು ಆಟ 

ರಾಜಿ ಮಾಡಿಕೊಂಡರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ 
ಆಡತೊಡಗಿತು . 

ಹೊಸದರಲ್ಲಿ ಭಾರತ ಒಂದು ಧರ್ಮಕ್ಕೆ ಸೇರಿದವರ 
ಈಗ ಮೋಹನ್ ಭಾಗವತ್ ಸರಸಂಘ 

ರಾಷ್ಟ್ರವಾಗಿರಬಾರದು; ಇಲ್ಲಿನ ಅಲ್ಪಸಂಖ್ಯಾತ 
ಚಾಲಕತ್ವದಲ್ಲಿ ಪಟೇಲರಿಗೆ ಬರೆದುಕೊಟ್ಟ ಪತ್ರದ ಬಗ್ಗೆ 

ಇದು ನಮ್ಮ ತಲೆಗೆ ಹೊಳೆದಿರಲಿಲ್ಲ . 

ಸಮುದಾಯಗಳಿಗೂ ಸಮಾನ ಹಕ್ಕುಗಳಿರಬೇಕು 
ನೋಡು ನಾವಿಬ್ಬರೂ ರಾಜಕೀಯ ಸೇರೋಣ. 
ಜಾಣ ಮೌನ ತಾಳಿದ ಆರೆಸ್ಸೆಸ್ ನೇರವಾಗಿ 

ಎಂಬ ನೆಹರೂ ನಿಲುವನ್ನು ಪಟೇಲರು ಒಪ್ಪಿದ್ದರು. 
ರಾಜಕಾರಣಕ್ಕೆ ಇಳಿದಿದೆ. ನರೇಂದ್ರ ಮೋದಿಯನ್ನು 

ಭಾರತ ಎಂದೆಂದಿಗೂ ಹಿಂದೂರಾಷ್ಟವಾಗಬಾರದು 
ಪ್ರಧಾನಿ ಸ್ಥಾನದ ಅಭ್ಯರ್ಥಿಯನ್ನಾಗಿ ಮಾಡಬೇಕೆಂದು ಬಿಜೆಪಿ ಮೇಲೆ ಒತ್ತಡ ಎಂಬುದು ಗಾಂಧಿ, ನೆಹರೂ , ಪಟೇಲರ ಸಮಾನ ತಿಳುವಳಿಕೆಯಾಗಿತ್ತು. 
ಹೇರಿದೆ. ಮೋದಿ ವಾಜಪೇಯಿ ಅವರಂತೆ ಅಲ್ಲ. ಮೋದಿ ಕಟ್ಟಾ ಆರೆಸ್ಸೆಸ್ ಸ್ವಯಂ ಗಾಂಧಿ ಹತ್ಯೆಯ ನಂತರ ನೆಹರೂ ಮತ್ತು ಪಟೇಲರಲ್ಲಿ ಕೆಲ ವಿಷಯಗಳ ಬಗ್ಗೆ 
ಸೇವಕ. ಜರ್ಮನಿಯ ಅಡಾಲ್ಫ್ ಹಿಟ್ಲರನಿಗೆ ಹೋಲಿಕೆಯಾಗುವ ವ್ಯಕ್ತಿತ್ವ ಅವರದು. ಭಿನ್ನಾಭಿಪ್ರಾಯವಿದ್ದರೂ ಅಂಬೇಡ್ಕರ್ ರೂಪಿಸಿದ, ಸಕಲರಿಗೂ ಸಮಾನ ಅವಕಾಶ 
ಅಂತಲೇ ಆತ ಪ್ರಧಾನಿಯಾದರೆ ಅಂಬೇಡ್ಕರ್‌ ರೂಪಿಸಿದ ಸಂವಿಧಾನಕ್ಕೆ ಚಟ್ಟ ಕಟ್ಟಿ | ನೀಡುವ ಸಂವಿಧಾನದ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯವಿರಲಿಲ್ಲ. ನೆಹರೂ , 
ಮನುವಾದಿ ಫ್ಯಾಸಿಸ್ಟ್ ಹಿಂದುತ್ವವನ್ನು ದೇಶದ ಮೇಲೆ ಹೇರುವುದು ಆರೆಸ್ಸೆಸ್‌ನ ಪಟೇಲ್, ಅಂಬೇಡ್ಕರ್ , ಮೌಲಾನಾ ಆಜಾದ್, ರಾಜಾಜಿ ಇವರೆಲ್ಲ ಜಾತ್ಯತೀತ 
ಹುನ್ನಾರವಾಗಿದೆ. 

ಭಾರತದ ಬಗ್ಗೆ ಸಮಾನ ತಿಳುವಳಿಕೆ ಹೊಂದಿದ್ದರು. ಈ ಬಗ್ಗೆ ರಾಜ ಮೋಹನ್ 
ಪ್ರಧಾನಿ ನೆಹರೂ ಜೊತೆ ಪಟೇಲರಿಗೆ ಭಿನ್ನಾಭಿಪ್ರಾಯ ಇದ್ದರೂ ರಾಷ್ಟ್ರ ಗಾಂಧಿ ತಮ್ಮ ಪುಸ್ತಕವೊಂದರಲ್ಲಿ ವಿವರವಾಗಿ ದಾಖಲಿಸಿದ್ದಾರೆ. 
ನಿರ್ಮಾಣ ಕಾರ್ಯದಲ್ಲಿ ಸಕಲ ಸಹಕಾರವನ್ನು ನೀಡಿದರು. ಪಟೇಲರು ಇಂಥ ಪಟೇಲರನ್ನು ತನ್ನ ವಿಭಜನಕಾರಿ ರಾಜಕಾರಣಕ್ಕೆ ಬಳಸಿಕೊಳ್ಳಲು 
ಪ್ರಧಾನಿಯಾಗಬಯಸಿದ್ದು ನಿಜ. ಸ್ವಾತಂತ್ರ್ಯ ಹೋರಾಟದಲ್ಲಿ ನೆಹರೂಗೆ ಹಿಂದೆಯೂ ಯತ್ನಿಸಿದ್ದ ಆರೆಸ್ಸೆಸ್ ಈಗ ನರೇಂದ್ರ ಮೋದಿಮೂಲಕ ಮತ್ತೆ ಅದೇ 
ಸರಿಸಾಟಿಯಾಗಿ ದುಡಿದ ಪಟೇಲರಿಗೆ ಅಂಥ ಬಯಕೆ ಇದ್ದಿದ್ದರೆ ತಪ್ಪಲ್ಲ. ಆದರೆ ಯತ್ನವನ್ನು ಮುಂದುವರಿಸಿದೆ. ಭಾರತದ ಉಕ್ಕಿನ ಮನುಷ್ಯ ಎಂದು ಹೆಸರಾಗಿದ್ದ 

ಪಟೇಲರ ಜಗತ್ತಿನ ಅತಿ ಎತ್ತರದ, ಅಂದರೆ ೧೮೨ ಮೀಟರ್ ಎತ್ತರದ, ಉಕ್ಕಿನ 
ಪ್ರತಿಮೆಯನ್ನು ನಿರ್ಮಿಸಲು ಮೋದಿ ಹೊರಟಿದ್ದಾರೆ. ಹಿಂದೆ ಅಯೋಧ್ಯೆಯಲ್ಲಿ 
ರಾಮಮಂದಿರದ ನಿರ್ಮಾಣಕ್ಕಾಗಿ ಇಟ್ಟಿಗೆ ಸಂಗ್ರಹಿಸಿದಂತೆ ಈಗ ಉಕ್ಕಿನ 
ಚೂರುಗಳನ್ನು ಸಂಗ್ರಹಿಸಿ ತಾವು ಪಟೇಲರ ವಾರಸುದಾರರು ಎಂದು 
ಬಿಂಬಿಸಿಕೊಳ್ಳಲು ಹೊರಟಿದ್ದಾರೆ. 
- ಆರೆಸ್ಸೆಸ್ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲಿಲ್ಲ. ಅದಕ್ಕೆ 
ಬದಲಾಗಿ ಸ್ವಾತಂತ್ರ್ಯ ಚಳವಳಿಕಾರರನ್ನು ಬ್ರಿಟಿಷರಿಗೆ ಹಿಡಿದುಕೊಟ್ಟ ಕುಖ್ಯಾತಿ 
ಅದಕ್ಕಿದೆ. ಈ ಸಂಘಟನೆಯಲ್ಲಿ ಹೇಳಿಕೊಳ್ಳುವ, ಹೆಮ್ಮೆಪಡುವ ಒಬ್ಬನೇ ಒಬ್ಬ 
ರಾಷ್ಟ್ರೀಯ ನಾಯಕನಿಲ್ಲ. ಗೋಳ್ವಾಲ್ಕರ್, ಸಾವರ್ಕರ್, ಹೆಡ್ಡೆವಾರ ಅಂಥವರ 
ಹೆಸರನ್ನು ಆರೆಸ್ಸೆಸ್ ಎಂದೂ ಹೇಳುವುದಿಲ್ಲ. ಬದಲಾಗಿ ಉದಾರವಾದಿಗಳಾಗಿದ್ದ 
ವಿವೇಕಾನಂದ, ಭಗತ್‌ಸಿಂಗ್, ಸುಭಾಷ್ ಚಂದ್ರ ಬೋಸ್‌ರ ಹೆಸರನ್ನು 
ದುರುಪಯೋಗಪಡಿಸಿಕೊಂಡಿದ್ದು ಸಾಲದೆಂಬಂತೆ ಈಗ ಪಟೇಲರನ್ನು ಹೈಜಾಕ್ 
ಮಾಡಲು ಹೊರಟಿದೆ. 

ಆದರೆ ಭಾರತದ ಜನ ಮೂರ್ಖರಲ್ಲ. ಸಂಘಪರಿವಾರದ ವಿದ್ರೋಹದ 
ಇತಿಹಾಸ ಅವರಿಗೆ ಗೊತ್ತಿದೆ. ಮೋದಿಯನ್ನು ಮುಂದಿಟ್ಟುಕೊಂಡು, ಪಟೇಲರ 
ಹೆಸರು ಹೇಳಿ ಭಾರತವನ್ನು ಹಿಂದು ಮನುವಾದಿ ಫ್ಯಾಸಿಸ್ಟ್ ರಾಷ್ಟ್ರವನ್ನಾಗಿ 
ಮಾಡಲು ಹೊರಟಿರುವ ಇವರ ಹುನ್ನಾರವನ್ನು ಜನತೆ ವಿಫಲಗೊಳಿಸುತ್ತಾರೆ. 


ಸನತ್ಕುಮಾರ ಬೆಳಗಲಿ 
ನಂ . ಎಲ್ಎಫ್ ೧೭/ ೬ , ಬಿಡಿಎ ಫ್ಲಾಟ್ 
- ಬಿಟಿಎಂ ಲೇಔಟ್, ಬೆಂಗಳೂರು - ೫೬೦ ೦೭೬ 


ಹೊಸತು ೪೪ 


ಡಿಸೆಂಬರ್ ೨೦೧೩ 


ಸಿಎಡಿ ೩೦ ಬಿಲಿಯ ಡಾಲರ್‌ಗೆ ತಂದರೆ, ಆಗ ತನ್ನ ನೀತಿಯಲ್ಲಿ ಒಂದಿಷ್ಟು 
ಸಡಿಲತೆ ಸಾಧ್ಯ ಅನ್ನುತ್ತಿದ್ದ ರಘುರಾಂ ರಾಜನ್ ಈಗ ಇದು ೫೦ಕ್ಕೂ 
ಇಳಿಯಬಹುದು ಎನ್ನುತ್ತಿದ್ದಂತೆಯೇ , ತನ್ನ ಮುಂದಿನ ನೀತಿಗಳನ್ನು 

ನಿರ್ಧರಿಸುವಾಗ, ಯಾವುದೇ ಒಂದು ಅಂಶವನ್ನು ಮಾತ್ರ 
ಪರಿಗಣಿಸಲಾಗುವುದಿಲ್ಲ ಎಂದಿದ್ದಾರೆ. ಈ ಬೆಳವಣಿಗೆಯ ನಂತರ 
ಅವರೇನಾದರೂ ಬಡ್ಡಿಯ ದರವನ್ನು ಇಳಿಸಿಯಾರೆ ಅಂದುಕೊಂಡವರಿಗೆ 

ಮತ್ತೆ ನಿರಾಸೆ ಆಗಬಹುದು. 


ಈ 


ಹೂಡಿಕೆ ಮಾಡದಿರುವುದು 

ಬೆಲೆ ಏಲಿಸುವುದು 
ಉದ್ದೇಶಪೂರ್ವಕವೆ ? 


, 
| 


ಗಾಳಿ ಬಂದ ಕಡೆ ತೂರಿಕೊಳ್ಳಿ ” - ರಿಸರ್ವ್ ಬ್ಯಾಂಕ್ ಗವನ್ನರ್ ಲಾಭಾಂಶದ ಹೆಚ್ಚಳದ ಲಾಲಸೆ ಅಂದಿನ ಮಾರುಕಟ್ಟೆಯ ಪತನಕ್ಕೆ 
ರಘುರಾಂ ರಾಜನ್ ಹಣಕಾಸು ಲೋಕಕ್ಕೆ ಅವರ ಹಿತವಾದ ! ಹೊಡೆತಕ್ಕೆ ಮಾರ್ಗವಾದುವು. ಅದೇ ಕಾರಣ ಗಣನೀಯ ಸಂಖ್ಯೆಯಲ್ಲಿ ಸಾಲದ ಲಭ್ಯತೆಗೆ 
ಸಿಕ್ಕಿಕೊಳ್ಳಬೇಡಿ ಸಾಧಾರಣ ಜನತೆಯೂ ಹಾಗೆ ತಾನೆ ಮಾಡುವುದು ? ಪ್ರವೇಶ ನೀಡಿಕೊಂಡಿದ್ದ ಬ್ಯಾಂಕುಗಳೂ ಸೋತವು. 
ಸಾಧ್ಯವಿದ್ದರೆ ? ಇದೇನು ಸಂದರ್ಭ ? ಆಸ್ತಿಪಾಸ್ತಿಗಳ ರೂಪದ ಸ್ಥಿರಾಸ್ಥಿಗಳ ಬೆಲೆ ಇದನ್ನು ಗಮನಿಸಿದಾಗ ಜವಾಬ್ದಾರಿಯುತವಾದ ರೀತಿಯಲ್ಲಿ ಅಪಾಯಗಳನ್ನು 
ಏರಿಕೆ ಅದರ ಜತೆ ಜತೆಗೇ ಸುಲಭ ದರದಲ್ಲಿ ಕೇಳಿದಷ್ಟು ಸಾಲವೂ ನಿರ್ವಹಿಸುವಿಕೆಗೆ ಈ ತಿಳಿವು ಹೇಗೆ ಸಹಾಯಕಾರಿ ? ಬಿರುಗಾಳಿ ಬಂದಾಗ 
ದೊರೆಯುವದಾದರೆ, ಅದು ಬಹು ಅಪಾಯಕಾರೀ ಪರಿಸ್ಥಿತಿ ಇದರ ಸೂಚನೆ ಗಾಳಿಯ ದಿಕ್ಕಿನಲ್ಲಿ ಬಗ್ಗಿ ತಪ್ಪಿಸಿಕೊಂಡರೆ ಅಪಾಯ ತಪ್ಪುತ್ತದೆ. ಆರ್ಥಿಕತೆಯೊಳಗೆ 
ಸಿಗುತ್ತಿದ್ದಂತೆಯೇ ಹಣಕಾಸು ಮಾರುಕಟ್ಟೆಯ ನಿಯಂತ್ರಕರು ಎಚ್ಚರವಹಿಸಬೇಕು ಷೇರುಪೇಟೆ ಮುಂತಾದ ಸೂಚನೆಗಳಲ್ಲಿ ಬಿಸಿ ಏರುವ ಸೂಚನೆ 
ಎನ್ನುತ್ತಾರೆ ಶ್ರೀ ರಘುರಾಂ ರಾಜನ್ . ೨೦೦೭ ಮತ್ತು ೨೦೦೯ರಲ್ಲಿ ಜಾಗತಿಕವಾಗಿ ಕಂಡುಬರುತ್ತಿದ್ದಂತೆಯೇ , ಹಣಕಾಸು ನೀತಿಯನ್ನು ಬಿಗಿಗೊಳಿಸಿಕೊಳ್ಳಬೇಕು ಅಂತ 
ಬಂಡವಾಳ ಜಗತ್ತಿನಲ್ಲಿ ಉಂಟಾದ ಬಿಕ್ಕಟ್ಟಿನಿಂದ ಕಲಿತ ಪಾಠಗಳಲ್ಲಿ ಇದೂ ಅರ್ಥ. ಮೂಲಭೂತ ಬೆಳವಣಿಗೆ ಮುಂತಾದ ಸೂಚ್ಯಂಕಗಳು 
ಒಂದು. ಹಣಕಾಸು ಲಭ್ಯತೆಗೆ ಪ್ರವೇಶ ಸುಲಭವಾಗಬೇಕಾದರೆ, ಅಂಥ ಕ್ಷೇಮಕರವಾಗಿದ್ದಾಗಲೂ ಅದೇ ಕಾರಣ ಸಾಲ ಮತ್ತು ಸ್ಥಿರಾಸ್ತಿಗಳ ಬೆಲೆ ಏರುತ್ತಿವೆ 
ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಡೆಸುವ ಊಹಾಪೋಹಗಳಲ್ಲಿ ಒಂದಿಷ್ಟು ಅಂತಾದರೂ , ಹಣಕಾಸು ನೀತಿಯ ವಿಷಯದಲ್ಲಿ ತೀರ ಸಡಿಲವಲ್ಲದ ನೀತಿಗೆ 
ಅತಿಯಾದ ನಿರೀಕ್ಷಣೆಗೆ ಬಲಿಯಾಗದೆ ಹತೋಟಿಯಿದ್ದರೆ ಒಳ್ಳೆಯದು. ಶರಣು ಹೋಗುವುದು ವಿವೇಕ, ಸಾಲದ ಬೆಲೆಯಲ್ಲಿನ ಹಾಗೂ ಸ್ಥಿರಾಸ್ತಿಗಳ 
ಪಾನಮತ್ತತೆಯ ಅನಪೇಕ್ಷಣೀಯ ಪರಿಣಾಮ ತಪ್ಪಿಸಿಕೊಳ್ಳಲು, ಮಾದಕತೆಯ ಬೆಲೆಯಲ್ಲಿ ವಿಪರೀತ ಏರಿಕೆ ಆಗುತ್ತಿದೆಯೇ ಎಂದು ನೀತಿ ನಿರೀಕ್ಷಕ ಅಧಿಕಾರಿಗಳು 
ಅನುಭವದ ಪ್ರಾರಂಭದಲ್ಲೇ ಇನ್ನೂ ಮುಂದುವರಿಯದಿರುವ ಪ್ರಯತ್ನವನ್ನೂ ಗಮನಿಸುತ್ತಲೇ ಇರಬೇಕು. 
ಆಗಲೆ ಆರಂಭಿಸಬೇಕಲ್ಲವೆ ? ಎನ್ನುತ್ತಾರೆ. ಅವರು ಊಹಾಪೋಹದ ಅಭಿವೃದ್ಧಿಶೀಲ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಮಾರುಕಟ್ಟೆಗಳೆರಡರ 
ನೀರುಳ್ಳೆಗಳನ್ನು ಕುರಿತು ೧೯೩೦ರ ಹಣದುಬ್ಬರದ ಸಂದರ್ಭವನ್ನು ರಾಷ್ಟ್ರಗಳಿಗೂ ಪದೇ ಪದೇ ಈ ಕುರಿತು ಎಚ್ಚರಿಕೆ ನೀಡಿ, ಅವರ ಬಜೆಟ್ ಸೂಚಕ 
ನೆನಪಿಸಿಕೊಂಡಾಗ, ಹಣಕಾಸು ನೀತಿಯಮೇಲೆ ಅದರ ಪರಿಣಾಮವನ್ನು ಸಂಖ್ಯೆಗಳನ್ನು ಸಡಿಲಗೊಳಿಸದೆ ಭದ್ರಗೊಳಿಸಬೇಕೆಂದು ಸಲಹೆ ನೀಡಲಾಗಿದೆ. 
ಗಮನಿಸಿದಾಗ, ಅನಿಯಂತ್ರಿತ ಸಾಲದ ಲಭ್ಯತೆ ಆರ್ಥಿಕತೆಯನ್ನು ಆಗಾಗ್ಗೆ ಆದರೆ ಅವು ಸಾಕಷ್ಟು ಸಮರ್ಥವಾಗಿ ಈ ಕೆಲಸ ಮಾಡುತ್ತಿಲ್ಲ. ಬಜೆಟ್ 
ಉದ್ಭವಿಸುವ ಶಾಕ್‌ಗಳಿಗೆ ಸಂವೇದನಾಶೀಲವಾಗಿ ಪ್ರತಿಕ್ರಿಯಿಸುವಂತೆ ಕೊರತೆಗಳನ್ನು ಹೆಚ್ಚಿಸಿಕೊಳ್ಳುತ್ತಲೆ ಇವೆ ಅಂತ ಹೇಳುವ ಗವರ‌, ಅದನ್ನು 
ಮಾಡಿಬಿಡುತ್ತದೆ. ಹಠಾತ್ತಾಗಿ ಏಳುಬೀಳುಗಳು ಆಗುವುದು ಆಗಲೆ. ಇವು ರಾಜಕೀಯ ಆಡಳಿತದ ವೈಫಲ್ಯ ಎಂದು ನೇರವಾಗಿ ಹೇಳುವುದಿಲ್ಲ. ಇದು 
ಅಪೇಕ್ಷಣೀಯವಲ್ಲ. ಸ್ಥಿರಾಸ್ತಿಯ ಬೆಲೆಗಳಲ್ಲಿ ವಿಪರೀತ 

ರಘುರಾಂ ರಾಜನ್ ಅವರು ಮೊನ್ನೆ ಇಟಲಿಯ 
ಏರಿಕೆ, ಅದರಿಂದ ದೊರೆಯುವುದೆಂದು ಊಹಿಸುವ ಕೆ. ಎಸ್ . ಪಾರ್ಥಸಾರಥಿ | ಬ್ಯಾಂಕಿಂಗ್ ಕ್ಷೇತ್ರ ಏರ್ಪಡಿಸಿದ್ದ ಸಭೆಯಲ್ಲಿ ಮಾಡಿದ 


ಡಿಸೆಂಬರ್ ೨೦೧೩ 


ಹೊಸತು ೪೫ 


ಇಸಣೆ 


ಭಾಷಣದ ಭಾಗ , ರಘುರಾಂ ರಾಜನ್ ಅವರು 

ಮೂಲಕ ಚಿನ್ನದ ಆಮದನ್ನು ಕಳೆದ ವರ್ಷಕ್ಕಿಂತ 
ಬಂಡವಾಳ ವ್ಯವಸ್ಥೆಯ ಒಬ್ಬ ಉತ್ತಮ ಅರ್ಥಶಾಸ್ತಿ. సీదనదల్ల కుళకు - 1 ಕಡಿಮೆ ಮಾಡಿ, ಸ್ವಲ್ಪ ಸಿಎಡಿ ಸಂಖ್ಯೆ 
ಅವರನ್ನು ಗೌರವಿಸಬೇಕು. ಹಿಂದಿನ ಗವನ್ನರ್ ಕೋಳೋದುಕಅಯಿ -ಸಿಎಂ ಉತ್ತಮಪಡಿಸಿಕೊಳ್ಳುವುದು ಸಾಧ್ಯವಾಗಿದೆ. ಡಾಲರಿನ 
ಸುಬ್ಬರಾಯರನ್ನು ಕಟುವಾಗಿ ಟೀಕಿಸಿದವರು ಈಗ 

ಕೊರತೆ ವಿಪರೀತವಾದಾಗ, ಅಷ್ಟೊಂದು ಚಿನ್ನಕ್ಕೆ 
ಏನು ಹೇಳುವರೋ ? 

ಡಾಲರಿನಲ್ಲೆ ಹಣ ನೀಡುವುದು ಕಷ್ಟವಾಗಿತ್ತು. 
ಸಮಾಜವಾದಿ ಅಥವಾ ಉದಾರವಾದಿಯಾಗಿ 

ಅಂತರರಾಷ್ಟ್ರೀಯ ಗೋಲ್ಡ್ ಕೌನ್ಸಿಲ್ - ವ್ಯಾಪಾರಿ 
ಚಿಂತನೆ ಮಾಡುವವರಿಗೂ ಇಲ್ಲಿ ರಾಜನ್ ಅವರು 

ಸಂಸ್ಥೆ - ನ ಭಾರತೀಯ ವಿಭಾಗದ ಮುಖ್ಯ 
ನೀಡಿರುವ ಮದ್ಯಪಾನದ ಸಾಮ್ರ ಬಹಳ 

ಕಾರ್ಯನಿರ್ವಹಣೆಯ ನಿರ್ದೆಶಕ ಪಿ . ಆರ್ . 
ಬೋಧನೀಯ. ಕುಡಿತದ ಅಮಲು ಏರುತ್ತಿರುವ 

ಸೋಮಸುಂದರಂ ಈ ಎಲ್ಲ ಅಂಕಿ - ಅಂಶಗಳನ್ನು 
ಅನುಭವ ಬರುತ್ತಿದ್ದಂತೆಯೇ ಬಟ್ಟಲನ್ನು 

ಮುಂದಿಡುತ್ತಾ ಹೇಳುವ ಮಾತು “ ಇದೇ ರೀತಿ 
ದೂರಸರಿಸುವುದು ಅನ್ನುವುದು ಪಾನ ಮಾಡುತ್ತಿರುವ 

ಸರ್ಕಾರದ ನೀತಿ ಸುಲಭವಾಗಿ ಚಿನ್ನದ ಆಮದು 
ವನಿಂದಲೇ ಬಹಳಮಟ್ಟಿಗೆ ಸಾಧ್ಯವಾಗುವುದಿಲ್ಲ. 

ಮಾಡಲು ತಡೆಯೊಡ್ಡಿದರೆ, ಬೇಡಿಕೆಗಿಂತ ಪೂರೈಕೆ 
ಮದ್ಯಪಾನವೇ ಅವಿವೇಕವಾಗಿರುವಾಗ, ಪಾನ 

ಕಡಿಮೆಯಾಗುತ್ತದೆ. ಆಗ ಕೊರತೆಯ ಪ್ರಮಾಣದ 
ಮಾಡುತ್ತಿರುವವನಿಗೇ ಬಟ್ಟಲನ್ನು ದೂರಸರಿಸುವ 

ಶಾಲೆ ಕಾಲೇಜು ದಿನಗಳಲ್ಲೇ ನಮಗೆ 

ಚಿನ್ನವನ್ನು ಸರ್ಕಾರೇತರ ಮಾರ್ಗಗಳಿಂದ 
ವಿವೇಕದ ಪ್ರವೇಶ ಸಾಧ್ಯವಿಲ್ಲ. ಅದು ನಿಯಂತ್ರಕರ 

ఒందు రడరుళికు అభ్యాసచిల్ల . | 

ಪೂರೈಸಬೇಕಾಗುತ್ತದೆ. ಇದು ಈಗಾಗಲೆ ಸಾಕಷ್ಟು 
ಕೆಲಸ, ಷೇರುಪೇಟೆಯ ಖದೀಮ ಕುಡುಕರು 

ಈಗೆ ಹೇಳಿದರೆ ಏನು ಪ್ರಯೋಜp3 | 

ಪ್ರಮಾಣದಲ್ಲಿ ಹೆಚ್ಚಿದೆ. ” ಚಿನ್ನದ ಆಮದನ್ನು 
ತಮ್ಮದೇ ಹಣ ಹೂಡುವುದು ಅಪರೂಪ. ಅಲ್ಲಿಯ 

ನಿಯಂತ್ರಣದಿಂದ ಮುಕ್ತ ಮಾಡದಿದ್ದರೆ ಕಳ್ಳಹಾದಿಯಲ್ಲಿ 
ಸೂಚ್ಯಂಕಗಳ ಏರುಪೇರು ನೋಟವೇ ಮಾದಕ 

ತರುತ್ತೇವೆ ಅಂತ ಹೇಳಿದಂತಲ್ಲವೆ ಇದು ? ಅದು 
ವಸ್ತು. ಹೀಗಾಗಿ ಅವನು ಅತಿಯಾಗಿ ಪಣತೊಟ್ಟ, ತನ್ನನ್ನು ನಂಬಿದವರನ್ನು ಅವರ ಇಂಗಿತವಲ್ಲದಿದ್ದರೆ ಕೊರತೆಯನ್ನು ರಿಸೈಕಲ್ ಚಿನ್ನದಿಂದ 
ಬಾವಿಗೆ ತಳ್ಳುತ್ತಾನೆ. ಹಣಕಾಸು ಮಾರುಕಟ್ಟೆ ಕುಸಿಯುತ್ತದೆ. ಇದರ ಪರಿಣಾಮ ತುಂಬಿಕೊಳ್ಳುತ್ತೇವೆ ಅಂತ ಹೇಳಬಹುದಿತ್ತಲ್ಲ ? ಯಾರನ್ನು ಯಾರು 
ಇದಕ್ಕೆ ನೇರವಾಗಿ ಸಂಬಂಧಪಡದ ಜನತೆಯ ಮೇಲೆ ಆಗುತ್ತದೆ. 

ನಿಯಂತ್ರಿಸುತ್ತಿದ್ದಾರೆ ? ಬಾಲ ಯಾವುದು ? ದೇಹ ಯಾವುದು ? ದೇಶದ 
ಚಿನ್ನ ಕುರಿತ ಒಂದು ಟಿಪ್ಪಣಿ 

ಹೊರಗೆ ಬಚ್ಚಿಟ್ಟಿದ್ದ ಕಪ್ಪು ಹಣ ಈಗ ಈ ಚಿನ್ನದ ಮೂಲಕ ಬಹಿರಂಗವಾಗಿ, 
- ಚಿನ್ನದ ವಾಣಿಜ್ಯ ವ್ಯವಹಾರದಲ್ಲಿ ಕಣ್ಣಿಗೆ ಗೋಚರಿಸುವಷ್ಟೇ ಗೋಚರಿಸದ ಗೋಪ್ಯವಾಗಿ ಬರುತ್ತಿದೆ ಎಂದು ಇದರಿಂದಲೇ ಸ್ಪಷ್ಟ , ಈಗ ಪರಿಸ್ಥಿತಿಯ 
ವ್ಯವಹಾರವೂ ಅಡಗಿದೆ. ಚಿನ್ನದ ಆಮದನ್ನು ಕಡಿಮೆ ಮಾಡಲು ಕಸ್ಟಮ್ ತೆರಿಗೆಯ ಇನ್ನೊಂದು ಮಗ್ಗುಲನ್ನು ಗಮನಿಸೋಣ. ರಿಸರ್ವ್ ಬ್ಯಾಂಕ್ ಗವನ್ನರ್‌ ಮತ್ತು 
ಹೆಚ್ಚಳ, ಚಿನ್ನದ ನಾಣ್ಯ ಸ್ವರೂಪದ ಆಮದು ಮುಂತಾದುವನ್ನು ನಿಷೇಧಿಸಿ ಚಿದಂಬರಂ ಪ್ರತಿದಿನ ಪತ್ರಿಕೆಯಲ್ಲಿ ತಲೆಬರಹದಲ್ಲಿ ಬರುತ್ತಿದ್ದಾರೆ. ರಘುರಾಂ 
ಕ್ರಮಗಳನ್ನು ಕೈಗೊಂಡರೂ ಈ ವರ್ಷಾಂತ್ಯದ ವೇಳೆಗೆ ಚಿನ್ನಕ್ಕೆ ಬೇಡಿಕೆ ೯೦೦ ರಾಜನ್ ಅವರು ಇಟಲಿಯಲ್ಲಿ ಆರ್ಥಿಕ ಸಂಕಷ್ಟ ಬಿಕ್ಕಟ್ಟಿನ ಸಮಯದಲ್ಲಿ 
ಟನ್‌ಗಳಷ್ಟು ಆಗಬಹುದು. ಕಳೆದ ವರ್ಷ ಇದು ೮೬೦ ಟನ್‌ಗಳಷ್ಟಿತ್ತು. ಚೀನದಲ್ಲಿ - ಬಿರುಗಾಳಿಗೆ ತಲೆ ಒಡ್ಡಬಾರದೆಂದರು. ಪೆಪ್ಪಿಕೋಲಾ ಅಧ್ಯಕ್ಷೆ ಶ್ರೀಮತಿ ಇಂದ್ರಾ 
ಇದೇ ಸಮಯ ಬೇಡಿಕೆ ೧೦೦೦ ಟನ್‌ಗಳಷ್ಟಾಗಬಹುದು. 

ನೂಯಿ ನುಡಿದ ಹಿತೋಪದೇಶ : ಈ ಬಿಕ್ಕಟ್ಟು ಸಾಕಷ್ಟು ಕಾಲ ಸ್ಥಿರವಾದುದು ಎಂದು 
ಪೂರೈಕೆಯಲ್ಲಿ ತೊಡಕುಗಳನ್ನು ಸೃಷ್ಟಿಸಿರುವುದು; ಹಣದುಬ್ಬರ ವಿಪರೀತ ಒಪ್ಪಿಕೊಳ್ಳಿ. ಇದು ಆಕ್ರಮಣಕಾರಿ ಪ್ರವೃತ್ತಿಗೆ ಸಮಯವಲ್ಲ. ತಾಳ್ಮೆ ಇರಬೇಕು; 
ವಾಗಿರುವುದು; ಇವು ಚಿನ್ನದ ಬೇಡಿಕೆಯಲ್ಲಿ ಕುಸಿತಕ್ಕೆ ಕಾರಣಗಳು , ಚಿನ್ನಾಭರಣ ಎಚ್ಚರಿಕೆಯಿಂದ ವರ್ತಿಸಬೇಕು. ದೀರ್ಘಕಾಲೀನವಾಗಿ ಚಿಂತಿಸಿ, ತಾತ್ಕಾಲಿಕವಾಗಿ 
ಗಳಿಗೆ ಬೇಡಿಕೆ ಶೇ . ೨೩ರಷ್ಟು ಮತ್ತು ಚಿನ್ನದಲ್ಲಿ ಹೂಡಿಕೆಯಲ್ಲಿ ಶೇ . ೪೮ರಷ್ಟು - ಅಲ್ಲ . ಅಲ್ಲೋಲ ಕಲ್ಲೋಲ ಸಮಯದಲ್ಲಿ ನಾಯಕತ್ವ ಕೆಚ್ಚೆದೆಯಿಂದ ಮತ್ತು 
ಕೊರತೆ ಉಂಟಾಗಿದೆ. ಕಳೆದ ಸೆಪ್ಟೆಂಬರ್ ಅಂತ್ಯದ ಮೂರು ತಿಂಗಳಲ್ಲಿ. ಹಳೆಯ | ಆತ್ಮವಿಶ್ವಾಸದಿಂದ ವರ್ತಿಸಬೇಕು. ಈ ಬದಲಾದ ಸ್ಥಿತಿಗೆ ತಕ್ಕಂತೆ ತಮ್ಮ 
ಚಿನ್ನವನ್ನು ಪುನಃ ಪರಿಷ್ಕರಿಸಿ ಬಳಸುವ ಲೆಕ್ಕದಲ್ಲಿ ಈ ಮೂರು ತಿಂಗಳಲ್ಲಿ ಕಳೆದ ನೀತಿಗಳನ್ನು , ವ್ಯವಹಾರವನ್ನು ಅಳವಡಿಸಿಕೊಳ್ಳಬೇಕು. ಅದೇ ಸಮಯ ಏನೇ 
ವರ್ಷ ಇದೇ ಸಮಯ ೩೪ ಟನ್ ಇದ್ದಿದ್ದು ಈಗ ೬೧.೩ ಟನ್‌ಗಳಾಗಿವೆ . ಇದೇ ಆದರೂ ಕಂಪನಿಯ ಮೂಲ ಮೌಲ್ಯಗಳನ್ನು ಕೈ ಬಿಡಬೇಡಿ ಈಕೆ ಉದ್ಯಮ 
ಸಮಯದಲ್ಲಿ ಕಳೆದ ವರ್ಷ ೧೪೮.೦೨ ಟನ್ ಆಮದುಮಾಡಿಕೊಂಡಿದ್ದರೆ ಈ ಲೋಕದ ಒಬ್ಬ ಅಸಾಧಾರಣ ನಾಯಕಿ ಎಂದು ಹೆಸರು ಗಳಿಸಿದ್ದಾರೆ. 
ಸಾರಿ ಇದು ಕೇವಲ ೮೦ ಟನ್‌ಗಳು. ಚಾಲ್ಲಿ ಲೆಕ್ಕದಲ್ಲಿ - ಸಿಎಡಿ - ಕರೆಂಟ್ - ಸಿಎಡಿ ೬೦ ಬಿಲಿಯ ಡಾಲರ್‌ಗೆ ತಂದರೆ, ಆಗ ತನ್ನ ನೀತಿಯಲ್ಲಿ ಒಂದಿಷ್ಟು 
ಅಕೌಂಟ್ ಡಿಫಿಸಿಟ್ - ವಿಪರೀತ ಹೆಚ್ಚುತ್ತಲ್ಲ ? ಆಮದು ನೀತಿ ಪರಿಷ್ಕರಣದ ಸಡಿಲತೆ ಸಾಧ್ಯ ಅನ್ನುತ್ತಿದ್ದ ರಘುರಾಂ ರಾಜನ್ ಈಗ ಇದು ೫೦ಕ್ಕೂ 

ಇಳಿಯಬಹುದು ಎನ್ನುತ್ತಿದ್ದಂತೆಯೇ , ತನ್ನ ಮುಂದಿನ ನೀತಿಗಳನ್ನು 
ನಿರ್ಧರಿಸುವಾಗ, ಯಾವುದೇ ಒಂದು ಅಂಶವನ್ನು ಮಾತ್ರ ಪರಿಗಣಿಸಲಾಗುವುದಿಲ್ಲ 
ಎಂದಿದ್ದಾರೆ. ಈ ಬೆಳವಣಿಗೆಯ ನಂತರ ಅವರೇನಾದರೂ ಬಡ್ಡಿಯ ದರವನ್ನು 
ಇಳಿಸಿಯಾರೆ ಅಂದುಕೊಂಡವರಿಗೆ ಮತ್ತೆ ನಿರಾಸೆ ಆಗಬಹುದು. ಮುಂದುವರಿದು 
ಇಡೀ ಹಣಕಾಸುಲೋಕದ ಹತ್ತಾರು ನೀತಿ ಮತ್ತು ಕಾರ್ಯಕ್ರಮಗಳ ಪಟ್ಟಿಯನ್ನೇ 
ನೀಡಿ, ಅಲ್ಲೆಲ್ಲಾ ಸಾಕಷ್ಟು ಪರಿಷ್ಕರಣೆ ಆಗಬೇಕು ಎಂದಿದ್ದಾರೆ. ಇವು ಬಹುತೇಕ 
ವಿತ್ತ ಮಂತ್ರಿಯ , ಬ್ಯಾಂಕುಗಳ ಕೆಲಸ, ರಿಸರ್ವ್ ಬ್ಯಾಂಕಿನದಲ್ಲ ಎನ್ನುವುದು 
ಗಮನಾರ್ಹ. ಒಂದು ಮುಖ್ಯವಾದ ನೀತಿ ಸಲಹೆ ಅಂದರೆ ಉಳಿತಾಯಕ್ಕೆ ಹಲವು 
ಪ್ರೋತ್ಸಾಹಗಳನ್ನು ನೀಡುವುದೂ ಸೇರಿದೆ. ಇವೆಲ್ಲವುಗಳ ಪರಿಣಾಮವಾಗಿ 
ಹಣದುಬ್ಬರ ಇಳಿದು ಅಭಿವೃದ್ಧಿಗೆ ನೆರವಾಗಬೇಕೆ ವಿನಾ ಕೇವಲ ಬಡ್ಡಿದರವನ್ನು 
ಇಳಿಸುವುದರಿಂದ ಅಲ್ಲ ಎನ್ನುವಂತಿದೆ, ಇವರ ಧೋರಣೆ. ಚಿದಂಬರಂಗೆ ಈ 
ಸವಾಲು ಅಸಮಾಧಾನವೇ ಅಂತ ಅನ್ನಿಸುತ್ತೆ. ಅವರು ಹೇಳುತ್ತಾರೆ. ರಿಸರ್ವ್ 

ಬ್ಯಾಂಕ್ ಗವನ್ನರ್‌ರವರ ಬಡ್ಡಿದರದ ಆರ್ಥಿಕ ನೀತಿಯಿಂದ ಅಂದರೆ ಕಡಿಮೆ 
ಹೊಸತು ೪೬ - 

ಡಿಸೆಂಬರ್ ೨೦೧೩ 


ಶಕ್ತಿಗಳು ಈ ಆಟವನ್ನು ಕೃತ್ರಿಮವಾಗಿ ಸೃಷ್ಟಿಸಿಲ್ಲವೆ ? 
ಡಾಲಲಗೆ ವಿಪರೀತ ಬೇಡಿಕೆ ಬಂದಿರುವುದು ಕೇವಲ ತೈಲ ಇಂಧನ ಕಂಪನಿಗಳಿಂದ 

ಕಾರ್ಮಿಕರು ನ್ಯಾಯಯುತವಾದ ಬೇಡಿಕೆಗಳಿಗಾಗಿ 
ಮಾತ್ರವಲ್ಲ. ವಿದೇಶಿ ಹೂಡಿಕೆದಾರರು ಷೇರುಪೇಟೆಯಿಂದ ಹಿಂತೆಗೆಯುವ ಹಣವೂ ಇದಕ್ಕೆ ಮುಷ್ಕರ ಹೂಡಿದರೆ ಅವರ ವಿರುದ್ದ ಎಸ್ಕಾ ಕಾಯಿದೆ 
ಕಾರಣವಿದ್ದಂತಿಲ್ಲ. ಅಲ್ಲಿ ಒಳಹಲವೂ ಇದೆ. ಉದ್ಯಮ ಕ್ಷೇತ್ರ ಕೈಗಾರಿಕಾ ವಿಕಾಸಕ್ಕೆ ಅಗತ್ಯ 

ಪ್ರಯೋಗಿಸಲು ಹಿಂದೆಗೆಯದ ಸರ್ಕಾರ, 

ಕಾಳುಸಂತೆಯ ವಿರುದ್ದ ಏಕೆ ಅದನ್ನು 
ಅಮುಗೆ ನೀಡಲು ಎಂದು ಹೇಳಿಕೊಳ್ಳುತ್ತಿದೆ. ಅಂದರೆ ಅದೆಲ್ಲ ಹೂಡಿಕೆಯಾಗುತ್ತಿದೆಯೆ ? 

ಪ್ರಯೋಗಿಸುತ್ತಿಲ್ಲ ? ಸಾರ್ವಜನಿಕ ಬ್ಯಾಂಕುಗಳಿಗೆ 
ನಮ್ಮದೇ ಕಂಪನಿಗಳು ಪರದೇಶದಲ್ಲಿ ಹೂಡಿಕೆಗಾಗಿ ಡಾಲರ್ ಕೊಳ್ಳುತ್ತಿದ್ದರೆ ಅದಕ್ಕೆ ಇದು ಅಪಾರ ಸಾಲದ ಬಾಕಿ ಉಳಿಸಿಕೊಂಡು, ಕೆಟ್ಟ 
ಸರಿಯಾದ ಸಮಯವೇ ? ಚಿನ್ನದಂತೆ ಡಾಲರಿನಲ್ಲಿ ತಮ್ಮ ಸಂಪತ್ತನ್ನು ಶೇಖರಿಸುತ್ತಿದ್ದರೆ ಅದು ಆಸ್ತಿಗಳನ್ನು ಆಧಾರ ನೀಡುವ ಉದ್ಯಮಿಗಳ ವಿರುದ್ದ 

ಏಕೆ ನಯವಾಗಿ ನಡೆದುಕೊಳ್ಳುತ್ತಾರೆ ? ತೆರಿಗೆ 
ಬನಿಯಾ ಬುದ್ದಿಯಾಗುತ್ತದೆ. ಉದ್ಯಮಶೀಲತೆ ಅಲ್ಲ. ಇಲ್ಲೆಲ್ಲಾ ಅಡಗಿರುವ ದುಷ್ಟ ಶಕ್ತಿಗಳ ವಿರುದ್ಧ 

ನೀಡದವರ ವಿರುದ್ಧ ಆದಾಯ ತೆರಿಗೆ ಇಲಾಖೆ 
ಕಾರ್ಯಾಚರಣೆ ಏಕೆ ನಡೆಯುತ್ತಿಲ್ಲ ಅನ್ನುವುದು ಸೋಜಿಗ . 

ಹಾಗೂ ಎನ್‌ಪೋರ್ಸ್‌ಮೆಂಟ್ ನಿರ್ದೆಶನಾಲಯ 

ಕೆಲವು ದಿನ ಮಾತ್ರ ಕಾರ್ಯಾಚರಣೆ ನಡೆಸಿತು. 
ಮಾಡುವುದಿಲ್ಲ ಅನ್ನುವುದರಿಂದ ಏನೂ ಸಾರ್ವತ್ರಿಕ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಸರ್ಕಾರ ಉದ್ಯಮಿಗಳು ಅಬ್ಬರಿಸಿದರು. ಸರ್ಕಾರ ಸುಮ್ಮನಾಯಿತು. 
ಪ್ರಯೋಜನವಿಲ್ಲ ಅನ್ನುವುದು. ಹಣದುಬ್ಬರಕ್ಕೆ ಕಾರಣ ದಿಕ್ಕು ತಪ್ಪಿರುವಂತೆ ಗೋಚರಿಸುತ್ತಿದೆ. ಹೂಡಿಕೆಗೆ ಬಜೆಟ್ ಕೊರತೆಯಿಂದ ಹಣದುಬ್ಬರವಾಗಿರುವುದು 
ಮುಖ್ಯವಾಗಿ ಆಹಾರಕ್ಷೇತ್ರದಲ್ಲಿ ಬೇಡಿಕೆ ಹೆಚ್ಚಿದೆ, ಹಣವಿಲ್ಲ ಅನ್ನುವುದು ಸುಳ್ಳು, ಹಿರಿಯ ಉದ್ಯಮಗಳು ಕಾರಣ ಎನ್ನುವುದನ್ನು ಒಪ್ಪಲಾಗುವುದಿಲ್ಲ. ಅಮೆರಿಕದ 
ಪೂರೈಕೆ ಕಡಿಮೆಯಾಗಿದೆ. ಆದರೆ ಈತ ಇದಕ್ಕೆ ನಗದು ರಾಶಿಯನ್ನು ಬಡ್ಡಿಗೆ ಠೇವಣಿ ಇಟ್ಟಿರುವುದು | ಟೆಸ್ಸರಿ ಏನು ಮಾಡುತ್ತದೆ ಎನ್ನುವುದರ ಮೇಲೆ 
ಮುಂಚೆ ಪರೋಕ್ಷವಾಗಿ ಇದಕ್ಕೆ ಕಾರಣವಾಗಿ ರಿಸರ್ವ್ ಇದನ್ನೇ ಹೇಳುತ್ತದೆ. ಆದರೆ ಉದ್ಯಮಪತಿಗಳು ನಮ್ಮದೆಲ್ಲ ಅವಲಂಬಿತ ಅನ್ನುವುದು ಹೀನಾಯವಾದ. 
ಬ್ಯಾಂಕನ್ನು ತರಾಟೆಗೆ ತೆಗೆದುಕೊಂಡಿದ್ದರಲ್ಲವೇ ? ಸಾಹಸವನ್ನೇನೂ ಪ್ರಕಟಿಸುತ್ತಿಲ್ಲ. ಅದೊಂದು ರೀತಿಯ ಇದೂ ನಿಜವಲ್ಲ. ಬಡ್ಡಿ ದರ ಹೆಚ್ಚಿದ್ದರೂ 
- ಈ ಚರ್ಚೆಗಳಿಂದ ಸಾಧಾರಣ ಜನಕ್ಕೆ ಏನು ಹೂಡಿಕೆ ಮಾಡದ ಮುಷ್ಕರವಿದ್ದಂತೆ ಕಾಣುತ್ತಿದೆ. ಬೆಲೆ ಹೂಡಿಕೆಗಾಗಿಯೇ ವಿಶೇಷ ಅನುಕೂಲಗಳನ್ನು 
ಪ್ರಯೋಜನ ? ಕತ್ತಲೆಯಲ್ಲಿ ಸಿಳ್ಳೆ ಹಾಕಿದಂತೆ ಇದೆ ಏರಿಕೆಗೆ ಅದರಲ್ಲೂ ಅಗತ್ಯವಸ್ತುಗಳ ಆಹಾರಧಾನ್ಯ ನೀಡಲಾಗಿದೆ. ವಾಸ್ತವದಲ್ಲಿ ಅನ್ಯಾಯವಾಗಿರುವುದು 
ಈ ಚರ್ಚೆ, ಸಿಎಡಿ ಹೆಚ್ಚಳ ಕಾರಣ ಅಂದರು; ಅದೂ ಮುಂತಾದವುಗಳ ಬೆಲೆ ಏರಿಕೆಗೆ ಬೆಳೆ ಕಡಿಮೆ , ಪೂರೈಕೆ ಉಳಿತಾಯ ಮಾಡಿರುವವರಿಗೆ, ಹಣದುಬ್ಬರದ ಲೆಕ್ಕ 
ಸರಿಯಾಗುತ್ತದೆ. ರೂಪಾಯಿ ಬೆಲೆ ಏರಿತು, ವಿದೇಶೀ ಇಲ್ಲ ಅನ್ನುವುದನ್ನು ಒಪ್ಪಲಾಗುವುದಿಲ್ಲ. ಪೆಟ್ರೋಲ್ ತೆಗೆದುಕೊಂಡರೆ ಅವರಿಗೆ ಸಿಗುವ ಬಡ್ಡಿ ಋಣಾತ್ಮಕ 
ಬಂಡವಾಳ ಹೂಡಿಕೆ ಬರುತ್ತಿಲ್ಲ ಅಂದರು. ಆದರೆ ಮತ್ತು ಡೀಸೆಲ್ ದರ ಏರಿಕೆ ಸ್ವಲ್ಪಮಟ್ಟಿಗೆ ಕಾರಣ. ಹೇಗೋ ಯಾವುದೋ ಮಾಂತ್ರಿಕಮಾರ್ಗದಲ್ಲಿ 
ರೂಪಾಯಿ ಬೆಲೆ ೬೧- ೬೨ಕ್ಕೆ ಬಂದಿದ್ದು ಅದೇ ಹಾಗಾಗಿ ಚುನಾವಣಾ ಸಂದರ್ಭದಲ್ಲಿ, ಯುಪಿಎ ಪರಿಹಾರ ಕಾಯುತ್ತಾ, ನಿಷ್ಕ್ರಿಯವಾಗಿ ಹತಾಶವಾಗಿ 
ಸರಿಯಾದ ಬೆಲೆ ಅನ್ನುತ್ತಾರೆ ಈಗ, ವಿದೇಶೀ | ಸರ್ಕಾರವನ್ನು ಉರುಳಿಸ ಬಯಸುವ ಮಾರುಕಟ್ಟೆಯ ಕುಳಿತಂತೆ ಇದೆ ಸರ್ಕಾರ. ಪ್ರತಿ ದಿನ ಬ್ಯಾಂಕರುಗಳು , 
ಬಂಡವಾಳ ಹೂಡಿಕೆಯಾಗಿ ಪ್ರತಿ ತಿಂಗಳೂ ೨ - ೩ 

ರಿಸರ್ವ್‌ಬ್ಯಾಂಕ್ , ವಿತ್ತಮಂತ್ರಿ ಚಿಂತನೆಯ 
ಬಿಲಿಯ ಡಾಲರ್‌ ಹರಿದು ಬರುತ್ತಿದೆ. ಆಗಲೇ ಚಿನ್ನದ 

ದಾರಿತಪ್ಪಿಸುವ ಹೇಳಿಕೆಗಳನ್ನು ಮಾತ್ರ ನೀಡುತ್ತಿದ್ದಾರೆ. 
ಆಮದನ್ನು ಹಗುರಗೊಳಿಸುವ ಸೊಲ್ಲು ಎದ್ದಿದೆ. ಈ 

ಕೋಣನೆರಡುಂ ಹೋರೆ ಗಿಡಕ್ಕೆ ಮಿತ್ತು! ಈ 
ಸಾರಿ ಮಳೆಯಾಗಿದ್ದು, ಆಹಾರಧಾನ್ಯದ ಬೆಳೆ ಹಾಗೂ 

ಚುನಾವಣೆಯ ಹಗರಣ ಬೇಗ ಮುಗಿಯಬಾರದೆ ? 
ಕೃಷಿಕ್ಷೇತ್ರದಲ್ಲಿ ಹೆಚ್ಚಳ ಶೇ . ೩ - ೪ ಆಗಬಹುದು 

ಕ್ರೋನಿ ಕ್ಯಾಪಿಟಲಿಸಂ ಅನ್ನುವ ಪದಕ್ಕೆ 
ಎಂದು ಸಮಾಧಾನಕರ ಅಂದಾಜಾಗಿದೆ. 

ಬೇಕಾದಷ್ಟು ವಿವರಣೆಗಳನ್ನು ನೀಡಬಹುದು. 
ಕೈಗಾರಿಕೆಯಲ್ಲಿ ಮಾತ್ರ ಸ್ಥಳೀಯ ಬಂಡವಾಳ 

ಒಂದೆರಡು ವಿಷಯಗಳನ್ನು ಗಮನಿಸಬಹುದು. 
ಹೂಡಿಕೆಯೇ ಆಗುತ್ತಿಲ್ಲ; ಅದರ ಬೆಳವಣಿಗೆ 

ತನ್ನದೇ ಹಣದ ಪಾತ್ರ ಕನಿಷ್ಠ , ಬೇರೆಯವರ 
ಶೇ . ೦.೬ ಅನ್ನುವಷ್ಟು ಹೀನಾಯವಾಗಿದೆ. ಆದರೂ 

ಈ ಸಂಜೆ ಹೀಗೇ ಉಳಿದುಬಿಟ್ಟಿದ್ದರೆ ಅದರಲ್ಲೂ ಸಾರ್ವಜನಿಕ ಹಣ ಗರಿಷ್ಠ , ಆದರೂ 
ಸರ್ಕಾರದ ಆರ್ಥಿಕ ಉದಾರನೀತಿ ಅಂದರೆ ಎಷ್ಟು ಸುಖವಾಗಿರುತ್ತಿತ್ತು ! 

ಲಾಭವೆಲ್ಲ ಆ ಉದ್ಯಮಿಯದು. ಬೇರೆಯವರ 
ಸಡಿಲಗೊಳಿಸುವುದೆಲ್ಲ ಇವರಿಗಾಗಿಯೇ , ಕಳೆದ ಮರಿಯೆಡೆಗೆ ಹಕ್ಕಿ , ತೀರದೆಡೆಗೆ ಅಲೆ 

ಹಣವನ್ನು ಸಂಗ್ರಹಿಸುವುದು ಕೇವಲ ನ್ಯಾಯಯುತ 
ಮೂರು ವರ್ಷಗಳಲ್ಲೂ ಈ ಸಮಯದಲ್ಲಿ, ಪ್ರೀತಿಯೆಡೆಗೆ ಜೀವ 

ಲಾಭದಿಂದಲ್ಲ. ಅದು ಯಾತಕ್ಕೂ ಸಾಲದು. ಬೆಲೆ 
ಮಾರ್ಚ್‌ವರೆಗೆ ಯೋಜನಾ ವೆಚ್ಚವನ್ನೂ ನಗುವಿನೆಡೆಗೆ ಬೆಚ್ಚಗಿನ ಸಂವೇದನೆ ಏರಿಕೆ ಸಾರ್ವಜನಿಕರನ್ನು ಅವರಿಗರಿವಿಲ್ಲದೆಯೇ 
ಸಾರ್ವಜನಿಕ ಕ್ಷೇತ್ರದ ವೆಚ್ಚವನ್ನೂ ಕಡಿತಗೊಳಿಸುವ ಬೆಳಕಿನೆಡೆಗೆ ಶುಭ ಕತ್ತಲು... 

ಸುಲಿದು ಅಥವಾ ಬಹಿರಂಗ ಹಿಂಸೆಯಿಲ್ಲದೆ ಆದರೂ 
ಮೂಲಕ ಬಜೆಟ್ ಕೊರತೆ ನೀಗಿಸಲು ಹರಸಾಹಸ 

ಈ ಪ್ರಶಾಂತ ಪಯಣದ | 

ಹಿಂಡಿ ಹಿಪ್ಪೆಯಾಗಿಸಿ ಸಂಗ್ರಹಿಸುವ ಹಣ. ಇದೇ 
ಮಾಡಿ , ವಿಫಲವಾಗುತ್ತಿದೆ ಸರ್ಕಾರ. ಅವರು ಅತೀತತೆಯನ್ನು ಮೀರುವಂಥದ್ದೇನಿದೆ ಉದ್ಯಮ ಲೋಕಕ್ಕೆ ಮುಖ್ಯ , ರಾಜಕೀಯ ಪಕ್ಷಗಳಿಗೆ 
ಬಯಸುವ ಜಿಡಿಪಿ ಮಾತ್ರ ದಕ್ಷಿಣಕ್ಕೆ ತಿರುಗಿದೆ. ಇಲ್ಲಿ ? 

ನೀಡುವ ಅಪಾರ ಕಳ್ಳ ಹಣಕ್ಕೂ ಇದೇ 
ಈಗಿರುವ ತೆರಿಗೆಯ ದರದಿಂದ ಸಾಕಷ್ಟು ಆದಾಯ ಇದು ಹೀಗೇ ಉಳಿದುಬಿಟ್ಟಿದ್ದರೆ 

ಮಾರ್ಗ. ಪ್ರತಿಫಲಾಪೇಕ್ಷೆ ಇಲ್ಲದ ಯಾವುದೇ 
ಸರ್ಕಾರಕ್ಕೆ ಬರದೆ, ಈ ಕ್ಷೇತ್ರದಿಂದ ಬಜೆಟ್ಟಿಗೆ ಏನೂ ಆಸೆ, ನೋವು 
, ಅಕ್ಷರಗಳ 

ದೇಣಿಗೆಯೂ ವಾಣಿಜ್ಯಲೋಕದಿಂದ ಬರುವುದಿಲ್ಲ. 
ಸಹಾಯವಿಲ್ಲ . ಸರ್ಕಾರದ ವತಿಯಿಂದಲೂ ಖಾಸಗೀ ಗುರುತು ಮರೆಯುತ್ತಿತ್ತು ! 

ಪ್ರತಿಫಲಾಪೇಕ್ಷೆಯ ಸ್ವರೂಪ ಕೇವಲ ಲೈಸೆನ್ನುಗಳು, 
ವತಿಯಿಂದಲೂ ಮೂಲಭೂತ ಸೌಕರ್ಯಗಳ 

ತೆರಿಗೆ ವಿನಾಯ್ತಿ , ಸಾಲ ಮುಂತಾದುವು ಮಾತ್ರ ಅಲ್ಲದೆ, 
ಅಭಿವೃದ್ಧಿಗೆ ಹೂಡಿಕೆ ಆಗುತ್ತಿಲ್ಲ. ಆದರೆ ರಿಲೈಯನ್ಸ್ 

ಚಿನ್ನಯ್ ಎಂ . 

ರಾಷ್ಟ್ರದ ಪ್ರಧಾನಿ, ಅರ್ಥಸಚಿವ ಮುಂತಾದವರು 
ಕಂಪನಿಗೆ ಪೆಟ್ರೋಲ್ ಲೆಕ್ಕದಲ್ಲಿ ಹೆಚ್ಚುದರ 

ಮಂಗಳೂರು ವಿಶ್ವವಿದ್ಯಾನಿಲಯ 

ಯಾರಿರಬೇಕು ಅಂತ ನಿರ್ಧರಿಸುವವರೆಗೆ ಅವುಗಳ 

ಮಂಗಳಗಂಗೋತ್ರಿ - ೫೭೪ ೧೯೯ 
ನೀಡುವ ಹುಂಬತನವನ್ನು ಮಾಡಿದೆ ಸರ್ಕಾರ. 

ಪಾತ್ರವಿದೆ. ಬಂಡವಾಳದ ಶುದ್ದ ಅರ್ಥಶಾಸ್ತ್ರದಲ್ಲಿ 


ಡಿಸೆಂಬರ್ ೨೦೧೩ 


ಹೊಸತು ೪೭ 


ಇವು ಯಾವುದಕ್ಕೂ ಅವಕಾಶವಿಲ್ಲ. ಆ 

ಕೊಳ್ಳುವವರಿಲ್ಲದೆ ಬೆಲೆ ದುಬಾರಿಯಾಗಿ 
ಶುದ್ಧಶಾಸ್ತ್ರ ಸಂಪೂರ್ಣ ಪ್ರಜಾಪ್ರಭುತ್ವ , 

ಸಾಲ ನೀಡಿದ ಬ್ಯಾಂಕುಗಳಿಗೆ ಹಣ 
ಮುಕ್ತ ಮಾರುಕಟ್ಟೆ ಮುಂತಾದುವನ್ನು 

ವಸೂಲಿ ಆಗದೆ ಅದು ಬ್ಯಾಂಕುಗಳಿಗೂ 
ಬಯಸುತ್ತದೆ. ವಾಸ್ತವದಲ್ಲಿ ಇವು 

ಬಿಕ್ಕಟ್ಟು, ವಾಸ್ತವ ಆರ್ಥಿಕತೆಯಲ್ಲಿ 
ಯಾವುವೂ ಇಲ್ಲದಿರುವುದೇ ಅದನ್ನು 

ಮೂಲಭೂತ ಸೌಕರ್ಯಗಳಲ್ಲಿ ಹೂಡಿಕೆ 
ಕ್ರೋನಿ ಎಂದೆನಿಸುವುದು. ಕ್ರೋನಿ 

ಸಾಕಷ್ಟು ಆಗಲಿಲ್ಲ. ಅಂತರರಾಷ್ಟ್ರೀಯವಾಗಿ 
ಎನ್ನುವ ಇಂಗ್ಲಿಷ್ ಪದಕ್ಕೆ ಮೊದಲು 

ಆರ್ಥಿಕ ಕುಸಿತ ನಮ್ಮ ಐಟಿ ಕ್ಷೇತ್ರಕ್ಕೂ 
“ ಅಂತರಂಗದ ಗೆಳೆಯ ಎನ್ನುವ 

ಪೆಟ್ಟಾಯಿತು. ತೈಲ ಬೆಲೆ ಆಮದಿನ ಕ್ರಯ 
ಅರ್ಥವಿದ್ದು, ಕ್ರಮೇಣ ಸ್ವಜನ 

ಹೆಚ್ಚುತ್ತಲೇ ಹೋಯಿತು. ಸೊರಗಿದ 
ಪಕ್ಷಪಾತ ವಾಗಿ ಈಗ ಅದನ್ನು ನಕಲಿ 

ಉದ್ಯಮಕ್ಷೇತ್ರದಿಂದ ಬರುವ ತೆರಿಗೆಯೂ 
ಎನ್ನಬಹುದು. ಸಾಧಾರಣ ಜನರ 

ಕಮ್ಮಿ , ಬರಬೇಕಾದದ್ದೂ ಬರಲಿಲ್ಲ. 
ಆದಾಯದ ಮೊತ್ತವೂ ಹೆಚ್ಚುತ್ತಿಲ್ಲ, 

ಜನರಂಜನೆಗೆ ಚುನಾವಣೆಯ ಒತ್ತಡಕ್ಕಾಗಿ 
ಇರುವ ಆದಾಯದ ವಾಸ್ತವ ಮೌಲ್ಯ 

ಸಾಮಾಜಿಕ ಕ್ಷೇತ್ರದಲ್ಲಿ ವೆಚ್ಚ ಹೆಚ್ಚಿಸಿ, 
ಬೆಲೆ ಏರಿಕೆಯಿಂದಾಗಿ ವಿಪರೀತ ಕಡಿಮೆಯಾಗಿದೆ. ಇದು ಗ್ರಾಹಕರನ್ನು ಹೆಚ್ಚು ಯೋಜನಾ ವೆಚ್ಚವನ್ನು ಕಡಿತ ಮಾಡಿದರೂ ಅಲ್ಲೂ ಆರ್ಥಿಕ ಅಭಿವೃದ್ಧಿ 
ಹೆಚ್ಚಾಗಿ ಮಾರುಕಟ್ಟೆಯಿಂದ ವಿಮುಖರನ್ನಾಗಿಸುತ್ತಿದೆ. ಬೇಡಿಕೆ ಇಲ್ಲವಾಗಿದೆ. ಸೊರಗಿತು; ಜನರ ಮನರಂಜನೆ ಏನೂ ಆಗಲಿಲ್ಲ. ಒಟ್ಟಾರೆ ಇವೆಲ್ಲ ಕೆಲವು 
ಬಡ್ಡಿದರ ಹೆಚ್ಚು ಎನ್ನುವ ನೆಪಹೂಡಿ, ಹೊಸ ಹೂಡಿಕೆಯಾಗದೆ ಹೊಸ ಉದ್ಯಮ , ಮುಖ್ಯವಾದ ಆರ್ಥಿಕ ನೀತಿಯ ವೈಫಲ್ಯಗಳು. ಈ ಸರ್ಕಾರಕ್ಕೆ ಹೊಸ ಚಿಂತನೆ 
ಉತ್ಪಾದನೆ, ಉದ್ಯೋಗ ಸೃಷ್ಟಿಯಾಗದೆ ಪೂರೈಕೆಯೂ ಹಿನ್ನಡೆ. ಈ ಅಡಕತ್ತರಿಯಲ್ಲಿ | ಸಾಧ್ಯವಿಲ್ಲ. ಭಾಜಪ ಮತ್ತು ಕಾಂಗ್ರೆಸ್ ಎರಡೂ ಅರ್ಥನೀತಿಯಲ್ಲಿ 
ಸಿಕ್ಕ ಅರ್ಥವ್ಯವಸ್ಥೆ ನಿರ್ಜಿವದ ಸ್ಥಿತಿ ತಲಪಿದೆ. ಈ ಸರ್ಕಾರಗಳಿಗೆ, ಸನ್ನಿವೇಶ ಅವಳಿಜವಳಿಗಳು. ಇವರಿಬ್ಬರಿಗೂ ಇದುವರೆಗೂ ನಡೆಸಿದ ವಾಸ್ತವ ಬೆಳವಣಿಗೆಯ 
ಬಯಸುವ ಪರಾಯ ಚಿಂತನೆ ಹೊಳೆಯುತ್ತಿಲ್ಲ. ವಾಸ್ತವವನ್ನು ಜನತೆಯಿಂದ ವಿರೋಧೀ ನೀತಿಗಳಿಗಾಗಿ ಒಂದು ದಶಕವಾದರೂ ಮತ್ತೆ ಅಧಿಕಾರದಿಂದ 
ಬಚ್ಚಿಡುವ ವ್ಯರ್ಥ ಪ್ರಯತ್ನ ಮಾತ್ರ ಮುಂದುವರಿದಿದೆ. ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಇವರನ್ನು ಹೊರಗಿಡುವುದು ಇಂದಿನ ತುರ್ತು. ಇದು ಮೊದಲು ಆಗಲಿ ನಂತರ 
ಮಾತ್ರ ಲಾಭನಷ್ಟದ ಪರಿವೆಯಿಲ್ಲದೆ ಅರ್ಥವ್ಯವಸ್ಥೆಗೆ ತ್ರಾಣ ನೀಡಬಲ್ಲ ಹೂಡಿಕೆ | ಏನು ಮಾಡಬೇಕೆಂದು ತೀರ್ಮಾನಿಸಲು ಜನತೆ ಸಮರ್ಥರಿದ್ದಾರೆ. ಚಿದಂಬರಂ - 
ಮಾಡಿ ಮಧ್ಯಪ್ರವೇಶ ಮಾಡಬಲ್ಲುದು. ಹಾಗೆ ಮಾಡುವುದೇನೂ ಕಮ್ಯೂನಿಸಂ ಅಲ್ಲ. ಮೋದಿ - ಮನಮೋಹನ್ ಸಿಂಗ್ - ಫಿಕಿ ಮಧ್ಯಸ್ತಿಕೆ ಇದಕ್ಕೆ ಬೇಕಿಲ್ಲ. 
- ಒಟ್ಟಿನಲ್ಲಿ ಕಳೆದ ದಶಕದಲ್ಲಿ ಖಾಸಗಿ ಕ್ಷೇತ್ರ ಶೀಘ್ರ ಲಾಭತರುವ, ಭ್ರಷ್ಟತೆ, 
ಲಂಚಕ್ಕೆ ಅವಕಾಶ ನೀಡುವ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮಾತ್ರ ತನ್ನ 

ಕೆ. ಎಸ್ . ಪಾರ್ಥಸಾರಥಿ 
ಚಟುವಟಿಕೆಯನ್ನು ಕೇಂದ್ರೀಕರಿಸಿದೆ. ಅದು ಸಾಧ್ಯವಾಗಿದ್ದು, ಸುಲಭಸಾಲದ 

ನಂ . ೨೪೭, ವನಸಿರಿ , ಟೆಲಿಕಾಂ ಬಡಾವಣೆ, ವಿದ್ಯಾನಗರ 

ಬೆಂಗಳೂರು - ೫೬೨ ೧೫೭ 
ಸಾಧ್ಯತೆಯಿಂದ. ಈಗ ಅಲ್ಲಿ ಕಟ್ಟಿದ ಮನೆಗಳನ್ನು , ನಿವೇಶನಗಳನ್ನು 


ಕಾವ್ಯಲೋಕ 


ಸುರಿದು ಬಿಡು ಮಳೆಯೇ ... 


ಹೊತ್ತಲ್ಲದ ಹೊತ್ತಲ್ಲಿ 
ಹೇಗೋ ಬಂದು 
ಸುರಿದುಬಿಡು ಮಳೆಯೇ 
ಒಂದಿಷ್ಟು ಯೋಚನೆಗೂ 
ಅವಕಾಶ ಕೊಡದಂತೆ 


ಬಿಡು. ಎಂದಿಗೂ ಅನಾಥವಾಗಲಾರವು 
ನನ್ನೆದೆಯ ಲಹರಿಗಳು 
ಸೇರಬೇಕಾದ ಕಡೆಗೇ 
ಸೇರಿಸುತ್ತೀಯ... 
ಭರವಸೆಯಿದೆ. 


ಈವರೆಗೆ ಕಟ್ಟಿಟ್ಟದ್ದು 
ಹೇಳದೇ ಉಳಿದದ್ದು 
ಎಲ್ಲವೂ ಈಗ ತಯಾರಾಗಿ 
ನಿಂತಿವೆ 
ನಿನ್ನೊಂದಿಗೆ ಹೊರಡಲು 


ನಿರ್ಲಿಪ್ತತೆಯಿಂದ ನಿರ್ಮಲವಾಗಿ 
ಸುರಿವ ನಿನ್ನ ಮೇಲೆ 
ನನಗೆ ಹುಚ್ಚು ಪ್ರೀತಿ 
ಮತ್ತು ಹೆಚ್ಚು ನಂಬುಗೆ 


ನಾನೂ ಸಿದ್ಧಳಿದ್ದೇನೆ 
ಕಳುಹಿಸಿಕೊಡಲು 
ನಿನ್ನ ಅಭ್ಯಂತರವಿಲ್ಲ ತಾನೇ ? 


ಸ್ಮಿತಾ ಅಮೃತರಾಜ್ , ಸಂಪಾಜೆ 
ಹಸಿರು , ಅಂಚೆ ಬಾಲಂಬಿ, ಚೆಂಬು ಗ್ರಾಮ , 

ಮಡಿಕೇರಿ ತಾಲೂಕು 
ಕೊಡಗು - ೫೭೪ ೨೩೪ 


ಹೊಸತು ೪೮ - 


ಡಿಸೆಂಬರ್ ೨೦೧೩ 


ಮಿಥ್ಯಗಳ 
ಮಡುವಿನಲ್ಲಿ 
ಹಾಸನಾಂಬೆ 
ದೇವಸ್ಥಾನ 


ಜ.ಹೊ.ನಾರಾಯಣಸ್ವಾಮಿ 


ವೇದಗಳ ಆರಂಭದ ಕಾಲದಲ್ಲಿ ಸಾಮಾಜಿಕ ಹಾಗೂ ಸ್ತ್ರೀಯರಿಗೆ ಅದನ್ನು ನಿರಾಕರಿಸಲಾಯ್ತು. 
ಆಡಳಿತವನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು. ಕಾಲ ಸರಿದಂತೆ ಬ್ರಾಹ್ಮಣ ಕ್ಷತ್ರಿಯ ಸಂಘರ್ಷ 
ಅವೇ ಜ್ಞಾನಶಾಖೆ, ರಕ್ಷಣಾಶಾಖೆ , ಉತ್ಪಾದನಾಶಾಖೆ ಹಾಗೂ ಪ್ರಾರಂಭವಾಗಿ ಉಪನಿಷತ್ತುಗಳ ರಚನೆಯಾಯ್ತು. 
ಸೇವಾಶಾಖೆ. ಇವುಗಳನ್ನು ಕ್ರಮವಾಗಿ ಬ್ರಾಹ್ಮಣ , ಕ್ಷತ್ರಿಯ , ಉಪನಿಷತ್ತುಗಳನ್ನು ರಚಿಸಿದವರು ಕ್ಷತ್ರಿಯರು. ಬ್ರಾಹ್ಮಣರಲ್ಲ. 
ವೈಶ್ಯ , ಶೂದ್ರ ಎಂದು ಕರೆಯಲಾಯ್ತು, ಯಾರಿಗೆ ಯಾವ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಲು ಪುರಾಣಗಳನ್ನು 
ಕ್ಷೇತ್ರದಲ್ಲಿ ಕಾರ್ಯ ನಿರ್ವಹಿಸುವ ಶಕ್ತಿ , ಸಾಮರ್ಥ್ಯವಿತ್ತೋ ಹೆಣೆಯಲಾಯ್ತು. ಕಟ್ಟುಕಥೆಗಳನ್ನು ಕಟ್ಟಿ ಹರಿಕಥೆಗಳ 
ಅವರು ಆ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಬಹುದಿತ್ತು. ಹಾಗಾಗಿಯೇ ಮೂಲಕ ಇಡೀ ಸಮಾಜವನ್ನು ಮೌಢದ ಕೂಪಕ್ಕೆ 
ಲಿಂಗಭೇದವಿಲ್ಲದೆ ಗಾರ್ಗಿ, ಮೈತ್ರೇಯಿ ಮುಂತಾದವರು ತಳ್ಳಲಾಯ್ತು. ಮನುಸ್ಮತಿ, ಗೌತಮಸ್ಕೃತಿ, ಯಾಜ್ಞವಲ್ಕತಿ 
ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದುದು, ದಲಿತ ಮಹಿಳೆಯರು ಮುಂತಾದುವನ್ನು ರಚಿಸಿಕೊಂಡು ತಮ್ಮ ರಕ್ಷಣೆಯನ್ನು 
ವೇದಕ್ಕೆ ಮಂತ್ರಗಳನ್ನು ಕೊಟ್ಟಿರುವುದು ಇತಿಹಾಸ, 

ಬ್ರಾಹ್ಮಣರು ಭದ್ರಪಡಿಸಿಕೊಂಡರು. ಅವರು ಹೆಣೆದ ಕಟ್ಟುಕಥೆ 
ಹೀಗೆ ಯಾವುದೇ ಭೇದಭಾವವಿಲ್ಲದೆ ಚಲನಶೀಲವಾದ, ಗಳಲ್ಲಿ ಹಾಸನದ ಹಾಸನಾಂಬೆ ದೇವಸ್ಥಾನವೂ ಒಂದು. 
ಕ್ರಿಯಾಶೀಲವಾಗಿದ್ದ ಭಾರತದ ಅವನತಿ ಪ್ರಾರಂಭವಾದದ್ದು ಇಡೀ ವರ್ಷದಲ್ಲಿ ಅದರ ಬಾಗಿಲು ತೆರೆಯುವುದು 
ಜ್ಞಾನಶಾಖೆಯಲ್ಲಿ ಕೆಲಸ ಮಾಡುತ್ತಿದ್ದವರು ತಂದ ಒಂದು ಒಂದೇ ಬಾರಿಗೆ, ಅದೂ ಇಂತಿಷ್ಟು ದಿನಗಳು ಮಾತ್ರ. ಅದರ 
ನಿಬಂಧನೆಯಿಂದಾಗಿ, ಅದೆಂದರೆ ಜ್ಞಾನಶಾಖೆಯಲ್ಲಿ ಆಕರ್ಷಣೆಗೆ ಹುಟ್ಟುಹಾಕಿರುವ ಅಂಶಗಳೆಂದರೆ ಬಾಗಿಲು 
ಹುಟ್ಟಿದವರಿಗಷ್ಟೆ ಅಲ್ಲಿ ಪ್ರವೇಶ ಎಂಬ ನಿಯಮ . ತಮ್ಮ ಹಾಕುವಾಗ ಹಚ್ಚಿಟ್ಟ ದೀಪ, ಇಟ್ಟ ಹೂಗಳು ಹಾಗೂ 
ರಕ್ಷಣೆಯನ್ನು ಬಿಗಿಗೊಳಿಸಿಕೊಳ್ಳಲು ಕ್ಷತ್ರಿಯರಿಗೆ ಹಾಗೂ ನೈವೇದ್ಯಗಳು ಮುಂದಿನ ವರ್ಷ ಬಾಗಿಲು ತೆರೆಯುವಾಗ 
ವೈಶ್ಯರಿಗೆ ಯಜ್ಯೋಪವೀತದ ಹಕ್ಕನ್ನು ಕೆಲವು ನಿಬಂಧನೆ | ಯಥಾಸ್ಥಿತಿಯಲ್ಲಿ ಇರುತ್ತವೆ ಎಂಬುದು. ಇದಕ್ಕಾಗಿ 
ಗೊಳಪಡಿಸಿಕೊಡಲಾಯ್ತು. ಬಹುಸಂಖ್ಯಾತ ಶೂದ್ರರಿಗೆ ಇತ್ತೀಚೆಗಂತೂ ಮುಗ್ಧ ಭಕ್ತರ ಹಿಂಡು ವಿಚಾರಶೂನ್ಯವಾಗಿ 


ಗರ್ಭಗುಡಿಯಲ್ಲಿ ಹಾಸನಾಂಬೆ ಇರುವುದು ವಿಗ್ರಹರೂಪದಲ್ಲಿ ಅಲ್ಲ, ಹುತ್ತದ ರೂಪದಲ್ಲಿ ಪ್ರತಿವರ್ಷ 
ದೇವಸ್ಥಾನ ಮುಚ್ಚುವಾಗ ದೇವಿಯ ಮುಂದೆ ಇಲಿಸಿದ ನೈವೇದ್ಯ ಕೆಡದೆ, ಹೂವುಗಳು ಬಾಡದೆ, 
ಹಚ್ಚಿದ ದೀಪ ಆರದೆ ಮುಂದಿನ ವರ್ಷ ಬಾಗಿಲು ತೆರೆಯುವವರೆಗೂ ಹಾಗೆ ಇರುತ್ತವೆ ಎಂಬುದು 
ನಂಬಿಕೆ. ಪ್ರತಿವರ್ಷ ಬಾಗಿಲು ತೆಗೆಯುವಾಗ ಭಕ್ತರನ್ನು ಒಳಬಿಡದೆ ಅದು ಹಾಗೇ ಇತ್ತು ಎಂದು 

ಹೇಳುವವರು ಸತ್ಯವನ್ನೇ ಹೇಳುತ್ತಾರೆ ಎಂದು ನಂಬುವುದು ಹೇಗೆ ? 

ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡುವುದಲ್ಲವೆ ? 


ಡಿಸೆಂಬರ್ ೨೦೧೩ 


- ಹೊಸತು ೪೯ 


ಗರ್ಭಗುಡಿಯಲ್ಲಿರುವ ಹಾಸನಾಂಬೆ 

ಕಳ್ಳಪ್ಪನ ಗುಡಿ 
ಮುಗಿಬೀಳುತ್ತಿದೆ. ಅದನ್ನು ಪುರೋಹಿತಶಾಹಿ ಮನಸ್ಸುಗಳು ಬಂಡವಾಳ ಸ್ವರೂಪದ ಕಳ್ಳ ವ್ಯವಹಾರಗಳು ನಡೆಯುತ್ತಿಲ್ಲವೆ ? ಈ ವರ್ಷ ದೇವಸ್ಥಾನದ 
ಮಾಡಿಕೊಂಡು ವಿವಿಧ ಮುಖಗಳಲ್ಲಿ ಹಣ ಸಂಗ್ರಹಣೆಗೆ ತೊಡಗಿವೆ. ಈ ಬಾರಿ ಬಾಗಿಲು ತೆರೆಯುವಾಗ ನೂಕುನುಗ್ಗಲಿನಲ್ಲಿ ಒಬ್ಬ ಮಹಿಳೆಯ ಮಾಂಗಲ್ಯ ಸರ 
ಅಂದರೆ ೨೦೧೩ನೇ ಸಾಲಿನಲ್ಲಿ ಒಂದು ಕೋಟಿಗೂ ಮೀರಿ ಹಣ ಸಂಗ್ರಹವಾಗಿ ಕಳುವಾಯಿತಲ್ಲವೆ ? ಇದ್ದವರೆಲ್ಲ ಕಲ್ಲಾಗದೆ ರಾಜಾರೋಷವಾಗಿಯೇ ಇದ್ದಾರಲ್ಲ , 
ದೇವಸ್ಥಾನವನ್ನು ಎ ದರ್ಜೆಗೆ ಏರಿಸಬೇಕೆನ್ನುವ ಪ್ರಸ್ತಾವವನ್ನು ಜಿಲ್ಲಾಡಳಿತ ಅದು ಹೇಗೆ ? ಹಾಸನಾಂಬೆಯ ನಗರ ಹಾಸನದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಕಳ್ಳ 
ಸರ್ಕಾರಕ್ಕೆ ಸಲ್ಲಿಸುವ ಸೂಚನೆಯನ್ನೂ ನೀಡಿದೆ. 

ಕ್ರಿಯೆಗಳು ಕ್ಷಣ ಕ್ಷಣವೂ ಜರುಗುತ್ತಿಲ್ಲವೆ ? ಅವರೆಲ್ಲರನ್ನೂ ಕಲ್ಲಾಗಿಸದೆ 
ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಎಂಬುದನ್ನು ಹಾಸನಾಂಬೆ ಏಕೆ ಮೌನವಾಗಿದ್ದಾಳೆ ? ತನಗೂ ನೈವೇದ್ಯದ ಪಾಲಿದೆ ಎಂದೇ ? 
ಅಳವಡಿಸಲಾಗಿದೆ. ೧೯೭೬ರಲ್ಲಿ ತಂದ ೪೨ನೇ ತಿದ್ದುಪಡಿಯಲ್ಲಿ ಅದನ್ನು ಮತ್ತೊಂದು ಘಟನೆ ಸ್ವಾರಸ್ಯಕರವಾಗಿದೆ. ಒಂದು ಕಲ್ಲು ಗರ್ಭಗುಡಿಯಲ್ಲಿ 
ಸೇರಿಸಲಾಗಿದೆ. ಅನುಚ್ಛೇದ ೫೧ ಎ (ಎಚ್) ರಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ದೇವಿಯ ಎದುರೇ ಇದೆ. ಅದನ್ನು ಸೊಸೆ ಕಲ್ಲು ಎಂದು ಕರೆಯುತ್ತಾರೆ. ಅದರ 
ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ, ಜಿಜ್ಞಾಸೆ ಮತ್ತು ಸುಧಾರಣಾ ಹಿನ್ನೆಲೆ ಹೀಗಿದೆ: ಅತ್ತೆಕಾಟ ತಾಳಲಾರದೆ ಸೊಸೆ ದೇವಿಯ ಮುಂದೆ ಬಂದು 
ಪ್ರವೃತ್ತಿಯನ್ನು ಅಭಿವೃದ್ಧಿಗೊಳಿಸುವುದು ಮೂಲಭೂತ ಕರ್ತವ್ಯವಾಗಿರತಕ್ಕದ್ದು ಧ್ಯಾನಕ್ಕೆ ಕೂರುತ್ತಾಳೆ. ಹಿಂಬಾಲಿಸಿ ಬಂದ ಅತ್ತೆ, “ ಮನೆ ಕೆಲಸಕ್ಕಿಂತ ದೇವಿದರ್ಶನ 
ಎಂದು ಹೇಳಿದೆ . 

ಹೆಚ್ಚಾಯಿತೆ ? ” ಎಂದು ತಲೆಗೆ ಕುಕ್ಕುತ್ತಾಳೆ. ಆ ನೋವಿನಿಂದ ಸೊಸೆ, 
ದೇಶದ ಮೊದಲ ಪ್ರಧಾನಿಯಾಗಿದ್ದ ಜವಹರಲಾಲ್ ನೆಹರೂ , " ಹಾಸನಾಂಬೆ ಕಾಪಾಡು ” ಎನ್ನುತ್ತಾಳೆ. ಆಗ ದೇವಿ, “ ಯಾವಾಗಲೂ ನೀನು ನನ್ನ 
“ ಮುಂದುವರಿದ ರಾಷ್ಟ್ರಗಳೊಂದಿಗೆ ಸ್ಪರ್ಧಿಸಲು ವೈಜ್ಞಾನಿಕ ಮನೋಧರ್ಮವನ್ನು ಸನ್ನಿಧಿಯಲ್ಲೇ ನೆಲಸು ” ಎಂದಳು. ಸೊಸೆ ಕಲ್ಲಾದಳು. ಈಗಲೂ ಅಲ್ಲಿಯೇ 
ಬೆಳೆಸುವುದು ಹಾಗೂ ಉದ್ದೀಪನಗೊಳಿಸುವುದು ಭಾರತಕ್ಕೆ ಅನಿವಾರ್ಯ ” ಇದ್ದಾಳೆ. ಈ ಕಲ್ಲು ವರ್ಷಕ್ಕೆ ಭತ್ತದ ಕಾಳಿನ ತುದಿಯಷ್ಟು ಮುಂದೆ ಬರುತ್ತದೆ, ಅದು 
ಎಂದಿದ್ದಾರೆ. ಭಾರತದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹಾಗೂ ದೇವಿಪಾದ ತಲುಪಿದ ತಕ್ಷಣ ಕಲಿಯುಗ ಅಂತ್ಯವಾಗುತ್ತದೆ ಎಂದು ಕಥೆ 
ಅರುಣಾಚಲ ಪ್ರದೇಶದಿಂದ ಗುಜರಾತ್‌ವರೆಗೆ ಬಹು ವಿಚಿತ್ರವಾದ ನಂಬಿಕೆಗಳು ಕಟ್ಟಲಾಗಿದೆ. ಅದು ನಿಜವಾದರೆ ಹಾಸನ ಜಿಲ್ಲೆಯ ಸೊಸೆಯರೆಲ್ಲರೂ 
ಮೌಡ್ಯದ ನೆಲೆಯಲ್ಲಿ ಕ್ರಿಯಾಶೀಲವಾಗಿವೆ. ಅಂತಹ ಒಂದು ನಂಬಿಕೆ ಹಾಸನ ಕಲ್ಲಾಗಬೇಕಾಗುತ್ತದೆ. 
ನಗರದ " ಹಾಸನಾಂಬೆ ಯದೂ ಆಗಿದೆ. 

ಅದಿರಲಿ, ಹೇಳಿ ಕೇಳಿ ಹಾಸನಾಂಬೆಯ ರೂಪ ಹುತ್ತ, ಅವಳಿಗೆ ಪಾದಗಳೇ 
ಗರ್ಭಗುಡಿಯಲ್ಲಿ ಹಾಸನಾಂಬೆ ಇರುವುದು ವಿಗ್ರಹರೂಪದಲ್ಲಿ ಅಲ್ಲ, ಹುತ್ತದ ಇಲ್ಲ. ಸೊಸೆ ಕಲ್ಲು ಬೆಳೆಯುವುದಾದರೂ ವೈಜ್ಞಾನಿಕವೆ ? ಒಂದು ಪಕ್ಷ 
ರೂಪದಲ್ಲಿ, ಪ್ರತಿವರ್ಷ ದೇವಸ್ಥಾನ ಮುಚ್ಚುವಾಗ ದೇವಿಯ ಮುಂದೆ ಇರಿಸಿದ ಬೆಳೆಯುತ್ತದೆ ಎಂದು ಭಾವಿಸಿದರೂ ಅದು ಇಲ್ಲದ ಹಾಸನಾಂಬೆಯ ಪಾದವನ್ನು 
ನೈವೇದ್ಯ ಕೆಡದೆ, ಹೂವುಗಳು ಬಾಡದೆ , ಹಚ್ಚಿದ ದೀಪ ಆರದೆ ಮುಂದಿನ ಮುಟ್ಟುವುದಾದರೂ ಹೇಗೆ ? ಹಾಸನಾಂಬೆ ಹುತ್ತ ಅಲ್ಲವೆ ? 
ವರ್ಷ ಬಾಗಿಲು ತೆರೆಯುವವರೆಗೂ ಹಾಗೆ ಇರುತ್ತವೆ ಎಂಬುದು ನಂಬಿಕೆ. ಮತ್ತೊಂದು ಸೋಜಿಗದ ಸಂಗತಿ ಎಂದರೆ ಇತ್ತೀಚೆಗೆ ಜಗತ್ತಿನಲ್ಲಿ 
ಪ್ರತಿವರ್ಷ ಬಾಗಿಲು ತೆಗೆಯುವಾಗ ಭಕ್ತರನ್ನು ಒಳಬಿಡದೆ ಅದು ಹಾಗೇ ಪ್ರಳಯವಾಗುತ್ತದೆ ಎಂಬ ಸುದ್ದಿಯನ್ನು ಉದ್ದಗಲ ಹಬ್ಬಿಸಲಾಗಿತ್ತು. ಬಹಳಷ್ಟು ಜನ 
ಇತ್ತು ಎಂದು ಹೇಳುವವರು ಸತ್ಯವನ್ನೇ ಹೇಳುತ್ತಾರೆ ಎಂದು ನಂಬುವುದು ಪ್ರಳಯವಾಗುತ್ತದೆ ಎಂದು ನಿದ್ದೆಗೆಟ್ಟಿದ್ದರು. ನಂಬಿದ ರಸಿಕರು ಹಿಂದಿನ ದಿನ 
ಹೇಗೆ ? ಪ್ರತ್ಯಕ್ಷವಾದರೂ ಪ್ರಮಾಣಿಸಿ 

ಬಾರ್‌ಗಳಲ್ಲಿ ಕುಡಿದು ತಿಂದು ಮಜಾ 
ನೋಡುವುದಲ್ಲವೆ ? 

ಉಡಾಯಿಸಿದ್ದರು. ಇಂಥ ಅನೇಕ ಸುದ್ದಿಗಳು 
ಸ್ವಲ್ಪ ನಮ್ಮ ವಿವೇಕದ ಕಣ್ಣು ತೆರೆದು 

ಪತ್ರಿಕೆಗಳಲ್ಲಿ ಮಿಂಚಿದ್ದುವು. ಸೊಸೆ ಕಲ್ಲು ದೇವಿ 
ಚಿಂತಿಸೋಣ. ಹಾಸನಾಂಬೆ ದೇವಸ್ಥಾನದಲ್ಲಿ 

ಪಾದ ತಲುಪಿಲ್ಲ, ಪ್ರಳಯ ಆಗುವುದಿಲ್ಲ ಎಂಬ 
“ಕಳ್ಳಪ್ಪನ ಗುಡಿ ಎಂಬುದೊಂದಿದೆ. ಅದರ 

ಅಥವಾ ತಲುಪಿದೆ, ಪ್ರಳಯ ಆಗಿ ಕಲಿಯುಗ 
ಹಿನ್ನೆಲೆ ಹೀಗಿದೆ : “ಹಿಂದೊಮ್ಮೆ ನಾಲ್ಕು ಜನ 

ಅಂತ್ಯವಾಗುತ್ತದೆ ಎಂಬ ಮಾಹಿತಿಯನ್ನು 
ಕಳ್ಳರು ದೇವಿಯ ಆಭರಣಗಳನ್ನು ಕಳ್ಳತನ 

ಹಾಸನಾಂಬೆ ಆರಾಧಕರಾಗಲೀ , ಜಿಲ್ಲಾಡಳಿತ 
ಮಾಡುವ ಪ್ರಯತ್ನ ಮಾಡಿದ್ದರು. ದೇವಸ್ಥಾನದ 

ವಾಗಲೀ ಇಲ್ಲವೇ ಅರ್ಚಕರಾಗಲೀ ಏಕೆ 
ಒಳಗೆ ಪ್ರವೇಶ ಮಾಡಿದ ಕಳ್ಳರನ್ನು ಕಂಡು 

ಬಹಿರಂಗಪಡಿಸಲಿಲ್ಲ ? 
ಕುಪಿತಳಾದ ಹಾಸನಾಂಬೆ ಅವರಿಗೆ ಶಾಪ 

ಪ್ರಚಲಿತದಲ್ಲಿರುವ ಮತ್ತೊಂದು ವಿಷಯ 
ಹಾಕಿದಳು. ಪರಿಣಾಮ ನಾಲ್ವರೂ ಕಲ್ಲಾದರು. 

ವೆಂದರೆ ಹಾಸನಾಂಬೆ ಕೇವಲ ಹಿಂದೂಗಳ 
ಅದೇ ಈಗ ಕಳ್ಳಪ್ಪನ ಗುಡಿ ಎಂದು 

ದೇವತೆಯಷ್ಟೇ ಅಲ್ಲ, ಅವಳು ಮುಸಲ್ಮಾನರ 
ಹೆಸರಾಗಿದೆ. ” ಇದು ನಿಜವಾದರೆ ಇಂದು 

ದೇವತೆಯೂ ಹೌದು. ಹಸನ್ ಬಿ ಎಂದು 
ಆಕೆಯ ದೇವಸ್ಥಾನದ ಹೆಸರಿನಲ್ಲಿ ವಿವಿಧ 

ಆಕೆಯನ್ನು ಅವರು ಆರಾಧಿಸುತ್ತಾರೆ . 
ಹೊಸತು ೫೦ . 

- ಡಿಸೆಂಬರ್ ೨೦೧೩ 


s 


sss 


ಅತ್ಯಾಚಾರ 
ವಿಭಾಗ 


ವಿಭಾಗ 


s 
Awes 


ss 

. 


భంను 


S 


4 


ನುಂಗಿದವಳಿ 
ಭಾಗ 


ನೋವು 
ತಿಂದವರ ವಿ 


ಗಾಳಿ ಬೆಳಕಿಲ್ಲ, ಉಸಿರುಗಟ್ಟಿಸಿ ನುಂಗಿಬಿಡುವ ಒಳಸುಳಿ 
ಚೀರಿ ಜಿಗಿದು ಗಾಳಿ ಬೆಳಕಿಗೆ ಎದೆ ತೆರೆದು ನೋಡಿದೆ 


ಬುಸುಗುಡುವ ಮಂತ್ರ ಸರ್ಪಗಳ ಕಾವಲು ಅತ್ತ 
ಭಯದಿ ಬಿಳಿಚಿಕೊಂಡ ಭಕ್ತರ ಮುಖಗಳು ಇತ್ತ 
ಕತ್ತಲು ಕಗ್ಗತ್ತಲು ಗಾಢಾಂಧಕಾರ ಸುತ್ತಮುತ್ತ 
ಇವಳಿಗಿಲ್ಲ ಹೃದಯ ಚಿತ್ತ; ಇದು ಕೇವಲ ಹುತ್ತ ! 


ಮಲ್ಲಿಕಾಫಿರ್‌ ಇಲ್ಲಿಗೆ ಬಂದಿದ್ದಾಗ ಅವನು ಆ ಸ್ಥಳದಲ್ಲಿ ಬೀಡುಬಿಟ್ಟು ಮಲಗಿದ್ದಾಗ 
ಆಕೆ ಕನಸಿನಲ್ಲಿ ಬಂದು ಹೇಳಿದಂತೆ ಆ ಹುತ್ತಕ್ಕೆ ಸುತ್ತ ಗೋಡೆ ಕಟ್ಟಿಸಿದ್ದಾನೆ 
ಎಂಬುದು ಮತ್ತೊಂದು ಐತಿಹ್ಯ . 

ಅದೇನೇ ಇರಲಿ , ಹಾಸನಾಂಬೆಯ ಅಂತರಂಗ – ಬಹಿರಂಗಗಳನ್ನು 
ಬಿಂಬಿಸುವ , ಮೌಡ್ಯದಿಂದ ಹೊರಗುಳಿದು ವೈಜ್ಞಾನಿಕ ನೆಲೆಯಲ್ಲಿ ವಿವೇಕದಿಂದ 
ಚಿಂತಿಸುವವರಿಗಾಗಿ ಈ ನನ್ನ ಕವನ : 

ಹಾಸನಾಂಬೆ 
ಇಲ್ಲ, ಇಲ್ಲಿ ಇವಳ ತಂಟೆಗೆ ಯಾರೂ ಹೋಗುವುದಿಲ್ಲ 
ವರ್ಷಕ್ಕೊಮ್ಮೆ ತೋರಿಕೆಯ ಭಕ್ತಿ, ಮಿಕ್ಕಂತೆ ಭಯ ! 
ಇವಳು ಹಾಸನಾಂಬೆಯೋ ಹಸನ್ ಬಿಯೋ ಗೊತ್ತಿಲ್ಲ ಕೂಡ 
ಕಾಣಬೇಕೆಂಬ ಶ್ರದ್ದೆ ಗಾಢವಾದಷ್ಟು ಇವಳೂ ನಿಗೂಢ! 
ಬಾಗಿಲು ತೆರೆದರೆ ಕತ್ತಲೆ, ಒಳಗೆ ಉಸಿರುಗಟ್ಟುವ ಕಮಟು 
ಬರುವ ಹಾಗಿಲ್ಲ ಒಳಗೆ, ಹೊರಗಿನ ನೈಜ ಗಾಳಿ ಬೆಳಕು 
ಥಟ್ಟನೆ ಕಾಣುವುದಿಲ್ಲ ಅಲ್ಲಿ ಏನೊಂದೂ ; ಕಣ್ಣಿಟ್ಟು ಕಂಡರೆ 
ಆಕಾರ ಇಲ್ಲದ ಇವಳು ಹುತ್ತ, ಕಲ್ಲುಗೋಡೆ ಸುತ್ತ. 


ಒಟ್ಟಿನಲ್ಲಿ, ವ್ಯಕ್ತಿಗತ ಮುಕ್ತಿಗೆ ಮೂಲ ಸೆಲೆ ಹಾಗೂ ನೆಲೆಯನ್ನು ಕಂಡುಕೊಂಡ 
ವಿವೇಕಾನಂದರು ಬಿಡುಗಡೆಯ ಮಂತ್ರವನ್ನು ನೀಡಿದ್ದಾರೆ. ಅದೇ , ತನ್ನ ಜಯಿಸಿದ 
ಶಕ್ತನು, ಅವನೆಲ್ಲ ಜಯಿಸಿದ ಮುಕ್ತನು ಎಂಬುದು. ವ್ಯಕ್ತಿ ತನ್ನನ್ನು ತಾನು 
ಜಯಿಸಲು ಅಗತ್ಯವಾಗಿ ಬೇಕಾದುದು ಒಳಮುಖದ ಚಿಂತನೆ, ಹಾಗಾಗಿ ಎದೆಗೆ 
ಬೆಳಕು ಹರಿದುಬರುವುದು ಬಹಿರ್ಮುಖಿಯಾಗಿ ಹುತ್ತ ಪೂಜಿಸಿದರೆ ಅಲ್ಲ, 
ಅಂತರ್ಮುಖಿಯಾಗಿ ಚಿತ್ತವನ್ನೇ ಹುತ್ತಗಟ್ಟಿಸಿಕೊಂಡಾಗ ಮಾತ್ರ ಎಂಬ ವೈಜ್ಞಾನಿಕ 
ಸತ್ಯ ಭಕ್ತವೃಂದಕ್ಕೆ ಬೆಳಕಾಗಿ ಹರಿದುಬರಲಿ. 


ಜ . ಹೊ . ನಾರಾಯಣಸ್ವಾಮಿ 
ವಕೀಲ, ಸಾಹಿತಿ, ನಂ . ೨೦೬೪/ ಅ, ಮಾನವ 
ಉತ್ತರ ಬಡಾವಣೆ ಹಾಸನ - ೫೭೩ ೨೦೧ 


ಮೇಲೆ ಜರಿ ಸೀರೆ, ಕರಿಮಣಿಸರ, ಬಳೆಗಳು ಕೆಂಪುಕರಿ 
ಅರಿಶಿಣ, ಬೆಳ್ಳಿಯ ಕಣ್ಣು, ಕುಂಕುಮ ರಕ್ತ ಚೆಲ್ಲಿದಂತೆ ! 
ಮಣಿಕರ್ಣಿಕಾ- ಸಪ್ತಮಾತೃಕೆಯರು ಪೂಜಾರಿ ಅಂತೆ ಕಂತೆ 
ಹೊರಗೆ ಏನೆಲ್ಲ ಆದರೂ ಇವಳು ಮಾತ್ರ ಸದಾ ನಿಶ್ಚಿಂತೆ ! 


ತಿಂಗಳ ಪತ್ರಿಕೆ 


ಬಾಗಿಲು ತೆರೆದಾಗ ನುಗ್ಗುವ ಹಿಂಡುಗಳ ಸರಿಸಿ ಕೇಳಿದೆ 
ಅಂಬೆ ಈ ಹಿಂದೆ ನಗರದ ಪ್ರಥಮ ಪ್ರಜೆ ಕೋಲೆಯಾದದ್ದು ಗೊತ್ತೆ ? 
ಮಾತಿಲ್ಲ ಮೌನ, ಮಾತಿಗೆ ಉಂಟು ಒಂದರ್ಥ ಮೌನಕ್ಕೆ ? 
ಅರ್ಥ ಹಚ್ಚುವರಾರು ? ಹೊಳೆದಂತೆ... ದಾರಿ ನೂರಾರು ! 


ಹೊಸತು 


ಘಟ್ಟದಿಯ ನಾಳೆ ಆಯ್ಕೆಯು 
ನವಕರ್ನಾಟಕ ಪ್ರಕಾಶಿನ 


ಕೊಳೆಗೇರಿ ಗುಂಡಿಗೊಸರುಗಳು ಕೊನೆಗೆ ಇವಳ ದೇವಿಗೆರೆ 
ಕೊಳೆತು ನಾರಲಿ, ಬಿದ್ದು ಸತ್ತ ಹೆಣಗಳು ಮೇಲೆದ್ದು ತೇಲಲಿ 
ಇವಳ ಮೂಗಿಗಿಲ್ಲ ತೊಂದರೆ; ರಸ್ತೆಗಳು ಒಸರೆದ್ದು 
ಗುಳಿಬಿದ್ದರೂ ಕೆಸರಾಗದು, ಕುಲುಕದು ಇವಳ ಮೈ ! 


ಇವಳ ಊರಿನ ಅರಳಿಮರ ಉರುಳಿ ಶಾರದೆಗೆ ಶೃಂಗಾರ 
ಪಾರ್ಕು, ಎಲ್ಲಿ ಸಿಕ್ಕಿದರಲ್ಲಿ ಅತ್ಯಾಚಾರ; ರಾಜಕೀಯ 
ಗೂಳಿಗಳ ಗುದ್ದಾಟ, ಮೂಗುದಾರವಿರದ ಕೊಬ್ಬಿದ 
ಕರುಗಳ ಕೆನೆತ; ಕಪ್ಪು ಹಣ, ವಿದ್ಯೆ ವ್ಯಾಪಾರ ನಿತ್ಯಪಾಠ ! 


ಮಚ್ಚು ಕತ್ತಿ ಉರುಳುವ ಕೈಕಾಲು ಹೆಣ; ಎಲ್ಲಿ ಏಕೆ ಎಲ್ಲ 
ನಿಗೂಢ! ನಾಟಕ ಸಂಗೀತ ಸಾಹಿತ್ಯ ಕಲೆ ಯಾರಿಗೂ ಬೇಡ 
ಇವಳ ಹೃದಯ ಗೆದ್ದಲಿಡಿದು ಬಲೆ ನೇಯುತ್ತಿದೆ ಜೇಡ 
ಮಧ್ಯ ಸಮೃದ್ಧ, ಪರಿಸರ ಅಶುದ್ಧ ಯುವಕ ಹದಿನೆಂಟಕ್ಕೆ ವೃದ್ಧ ! 


ವಿಶೇಷಸಂಚಿಕೆ - ೨೦೧೪ 
ಜನವರಿ ೨೦೧೪ರ ಹೊಸತು ಎಂದಿನಂತೆ ವಾರ್ಷಿಕ ವಿಶೇಷ 
ಸಂಚಿಕೆಯಾಗಿ ಪ್ರಕಟವಾಗುತ್ತದೆ. 

ಸಮಕಾಲೀನ ವಿದ್ಯಮಾನಗಳ ಮೇಲೆ ಬೆಳಕು ಬೀರುವ 
ವಿಚಾರಪೂರ್ಣ ಲೇಖನಗಳು 

ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಹೆಜ್ಜೆಗುರುತು 
ಮೂಡಿಸಿರುವ ಮಹನೀಯರೊಂದಿಗೆ ಸಂದರ್ಶನಗಳು 

ಜೊತೆಗೆ ಖ್ಯಾತ ಹಿರಿಯ ಹಾಗೂ ಕಿರಿಯ ಲೇಖಕರ ಕಥೆಗಳು, 
ಕವಿತೆಗಳು, ಪ್ರಬಂಧಗಳು, ಸಚಿತ್ರ ಪ್ರವಾಸ ಲೇಖನಗಳು 

ಅಲ್ಲದೆ, ಓದುಗರ ವೇದಿಕೆ ( ವಿಷಯ : ಅಂಧಶ್ರದ್ದೆ: ಕಾರಣ, 
ಪರಿಣಾಮ , ನಿರ್ಮೂಲನೆ) ಇವೆಲ್ಲಾ ಸೇರ್ಪಡೆಗೊಳ್ಳುತ್ತವೆ. 

ಇನ್ನೂ ಹಲವಾರು ವೈಶಿಷ್ಟ್ಯಗಳೊಂದಿಗೆ ಪ್ರಕಟವಾಗಲಿದೆ. 
ಹೊಸತು ಚಂದಾದಾರರಿಗೆ ವಾರ್ಷಿಕ ವಿಶೇಷ ಸಂಚಿಕೆ ಉಚಿತ ! 
ನವಕರ್ನಾಟಕ ಪಬ್ಲಿಕೇಷನ್ಸ್ ಪ್ರೈವೇಟ್ ಲಿಮಿಟೆಡ್ 
ಎಂಬೆಸಿ ಸೆಂಟರ್, ಕ್ರೆಸೆಂಟ್ ರಸ್ತೆ , ಕುಮಾರ ಪಾರ್ಕ್ ಪೂರ್ವ 

ಅಂಚೆ ಪೆಟ್ಟಿಗೆ ಸಂಖ್ಯೆ ೫೧೫೯ , ಬೆಂಗಳೂರು - ೫೬೦ ೦೦೧ 
ದೂರವಾಣಿ : ೩೦೫೭೮೦೨೯ , ೨೨೨೦೩೫೮೦ , ೩೦೫೭೮೦೨೨ 

- ಫ್ಯಾಕ್ಸ್ : ೩೦೫೭೮೦೨೩ 
e -mail : navakarnataka @ gmail. com 

hosathu @ gmail.com 


ಬೆಳಗಾಗೆ ಗುಡಿ ಚರ್ಚು ಮಸೀದಿಗಳ ಪೈಪೋಟಿ ಕಿರುಚಾಟ 
ಹಗಲಿರುಳು ಪರಸ್ಪರ ಸುಲಿದು ಕಿತ್ತು ತಿನ್ನುವ ಆಟ 
ಯಾರು ಯಾರನ್ನೆ ಸುಲಿಯಲಿ ಕಿತ್ತು ತಿನ್ನಲಿ ಇಲ್ಲ ಭಯ 
ಇವಳು ನಿರ್ಲಿಪ್ತ, ಸಮಾಧಾನಚಿತ್ತೆ,ಕೋಣೆಯಲಿ ಧ್ಯಾನಸ್ಥೆ ! 


ಇವಳನ್ನು ಎಚ್ಚರಿಸಬೇಕು ಎಂದು ಸಂಕಲ್ಪ ಮಾಡಿ 
ಒಳಗಿಳಿದರೆ ಕಗ್ಗತ್ತಲು, ಶತಶತಮಾನಗಳ ಕಮಟು 


ಡಿಸೆಂಬರ್ ೨೦೧೩ 


- ಹೊಸತು ೫೧ 


ಮೂಲ: ಅಖರ್ ಮೊಹಿಯುದ್ದೀನ್ 
ಕನ್ನಡಕ್ಕೆ : ತಂಬ್ರಹಳ್ಳಿ ರಾಮನಮಲಿ 


desed 


ವಧುವಿನ 
ಪೈಜಾಮಾ 


Sws 


Sess 


ತಿಂಗಳ ಕಥೆ 


ಯಿಂದ 


ಬಟ್ಟೆ ಹೊಲಿಯುವ ನಬೀರ್ ಶಲ್ಲಾ ಮೂರು 
ಬಟ್ಟೆ ಹೊಲಿದಿದ್ದ . ಅವನು ಶಿಥಿಲವಾಗಿದ್ದ ಎರಡು 
ಕಿಟಕಿಯ ಕಟ್ಟಿಗೆಯ ಮನೆಯನ್ನು ಜೀಲಮ್ ನದಿ 
ದಂಡೆಯ ಮೇಲೆ ಹೊಂದಿದ್ದ. ಅವನು ತನ್ನ ಕೆಲಸ 
ಮಾಡುತ್ತಾ ವರಾಂಡದಲ್ಲಿ ಕುಳಿತಿರುತ್ತಿದ್ದ. ದಪ್ಪಗಿನ 
ಗಾಜುಗಳುಳ್ಳ ಕನ್ನಡಕ ಯಾವಾಗಲೂ ಮೂಗಿನ 
ಮೇಲಿರುತ್ತಿತ್ತು. ಮಕ್ಕಳ ತೊದಲು ನುಡಿಯಂತೆ 
ಆತನಿಗೆ ಪ್ರಿಯವಾದ ಹಾಡನ್ನು ಮೆಲುದನಿಯಲ್ಲಿ 
ಹೇಳುತ್ತಿದ್ದ : 
ಅವಳು ನನಗೆ ಕುಡಿಯುವ ಬಟ್ಟಲಲ್ಲಿ ಸುರೆ ತಂದಳು 
ಮತ್ತು ನನ್ನ ಪ್ರಾಣ ಒಯ್ದಳು 

ನಬೀರ್ ಶಲ್ಲಾ ಬಹಳಷ್ಟು ವರ್ಷಗಳನ್ನು 
ವರಾಂಡದಲ್ಲಿ ಕುಳಿತೇ ಕಳೆದಿದ್ದ ಮತ್ತು ಈ 
ಸಂದರ್ಭದಲ್ಲಿ ಅವನು ಎರಡೇ ಹಾಡುಗಳನ್ನು 
ನೆನೆಯುತ್ತಿದ್ದ. ಹೊರಗೆ ಮತ್ತು ಆಗಾಗ ಮೆಲುಕು 
ಹಾಕುತ್ತಿದ್ದ ಎರಡನೇ ಹಾಡು ಹೀಗಿತ್ತು : 
ಹೊಸತು ೫೨ 


ಅವಳ ಚರ್ಮವು ಮಾಗಿದ ನವಿಲು 

ನೀವುತ್ತಿದ್ದಳು . ದಿನವೆಲ್ಲಾ ಆತನ ಲಾಲನೆ ಮಾಡುತ್ತಾ 
ಮರಿಯಂತೆ ನುಣುಪಾಗಿತ್ತು ಪ್ಲೇಟಿನ ತುಂಬ ಬಿಸಿಬಿಸಿ ಅನ್ನ ಬಡಿಸುತ್ತಿದ್ದಳು. ಆತನು 
ಓ ದೇವರೇ ! ಪ್ರಪಂಚದ ದೃಷ್ಟಿಯಿಂದ ಸೇದುವ ಹುಕ್ಕ ತುಂಬುತ್ತಿದ್ದಳು. ಯಾವಾಗಲಾದರೂ 

ಅವಳನ್ನು ರಕ್ಷಿಸು ವರಾಂಡದಲ್ಲಿ ಕುಳಿತು ಹಾಡುಗಳನ್ನು ಮೆಲುಕು 
ಚಿಕ್ಕ ವಯಸ್ಸಿನಲ್ಲಿ ಕುತೂಹಲ ತುಂಬಿದ ಮೊದಲ ಹಾಕುತ್ತಿದ್ದಾಗ ಮತ್ತು ಒಳ್ಳೆಯ ಬಟ್ಟೆಯ ಮೇಲೆ 
ನುಡಿ ಆತನ ಮಾತುಗಳಲ್ಲಿತ್ತು. ಹಲ್ಲುಗಳು ಕಳೆದು - ರಾಟಿಯ ಸೂಜಿಯಿಂದ ಓಡಿಸುತ್ತಿದ್ದಾಗ, ಅವನ 
ಹೋದಮೇಲೆ ಉಚ್ಚಾರಣೆ ಜಾಸ್ತಿ ಆಯಿತು. ಆತನ ಮುಂದೆಯೇ ಕುಳಿತು ಬಟ್ಟೆ ಬದಲಿಸುತ್ತಾ 
ಮುಖದ ಮೇಲೆ ಮಂಜಿನ ಹನಿಗಳಂತೆ ಕಂಗೊಳಿಸುತ್ತಿದ್ದ ಹೊಲಿಯುತ್ತಾ ನಬೀರ್ ಶಲ್ಲಾ ಕಟಕಿ ಮಾತನಾಡುತ್ತಾ 
ಸಣ್ಣ ಸಣ್ಣ ಬಿಳಿ ದಾಡಿಗಳು , ಬಟ್ಟೆ ಅಂಗಡಿಯಲ್ಲಿದ್ದ “ ನೀನು ಮಗುವಿದ್ದ ಹಾಗೆ. ನಾನು ಯಜಮಾನ ” 
ಸಣ್ಣ ಗುಚ್ಛಗಳು ಅಲ್ಲಲ್ಲಿ ಬಿದ್ದ ಹತ್ತಿ ಉಂಡೆಗಳಂತೆ ಎನ್ನುತ್ತಿದ್ದ. ಆತನ ಚುಚ್ಚುವ ಮಾತಿನಿಂದ ಖಾತೂನ್ 
ಅವನ ಕೆನ್ನೆಯ ಮೇಲೆ ಕಂಗೊಳಿಸುತ್ತಿದ್ದವು. ಆತನ ದೀದಿ, “ ನಾನೇ ಏಕೆ ಮಗುವಿನ ತರಹ ? ನೀವೆ 
ಕೈಗಳು ನಡುಗುತ್ತಿದ್ದರೂ ಜೀವನ ಮಾಡಲಿಕ್ಕೆ ಸಾಧ್ಯವಿತ್ತು. ಏಕಾಗಬಾರದು ? ” ಎಂದು ಪ್ರತಿಕ್ರಿಯಿಸಿದ್ದಳು. 
ಆತ ತನ್ನ ಕೆಲಸದಲ್ಲಿ ಪರಿಣತನಿದ್ದುದರಿಂದ ಖಾತೂನ್ ದೀದಿಯ ಮೇಲಿನ ದವಡೆಯು 
ಗಿರಾಕಿಗಳು ಆತನನ್ನು ಹುಡುಕಿಕೊಂಡು ಬರುತ್ತಿದ್ದರು. ಮುರಿದು ಒಂದೇ ಒಂದು ಹಲ್ಲು ಉಳಿದಿತ್ತು. ಆಕೆಯ 

ನಬೀರ್ ಶಲ್ಲಾ ತನ್ನ ಅಸ್ಥಿರವಾದ ಮನೆಯನ್ನು ಕೆಳ ತುಟಿಯು ಗುಹೆಯಂತಾಗಿದ್ದರಿಂದ ಈ ಹಲ್ಲು 
ಮತ್ತು ಆತನ ಹೆಂಡತಿ ಖಾತೂನ್ ದೀದಿಯನ್ನು ಇಳಿಬಿಟ್ಟ ಚಾಕುವಿನಂತಿತ್ತು. ಆಕೆಯ ಮುಖವು ಸಿಹಿ 
ಪ್ರಪಂಚದ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ . ಮೂಲಂಗಿಯ ನೆರಿಗೆಯಂತಿತ್ತು ಮತ್ತು ಕೂದಲು 
ಪ್ರತಿದಿನ ಸಾಯಂಕಾಲ ಹೆಂಡತಿ ಆತನ ಬೆನ್ನನ್ನು ಕೊಳಕು ಬಟ್ಟೆಯಂತಿತ್ತು. 

ಡಿಸೆಂಬರ್ ೨೦೧೩ 


ಗಜಲ್ 


ಆಕೆಯ ಎರಡು ಹೆಣ್ಣುಮಕ್ಕಳನ್ನು ಬಿಟ್ಟರೆ ಉಳಿದ ಯಾವ ಮಕ್ಕಳೂ ಸಂಗೀತದಂತೆ ಆ ಚಕ್ರಕ್ಕೆ ತಾನೂ ಗುನುಗುತ್ತಿದ್ದಳು. ಬಹಳ ಹೊತ್ತು ಅಲ್ಲದಿದ್ದರೂ 
ಉಳಿದಿಲ್ಲ. ಇಬ್ಬರೂ ಈಗ ಅವರವರ ಗಂಡನ ಮನೆಯಲ್ಲಿ ನೆಮ್ಮದಿಯಿಂದ ಮಳೆ ಬಂತು. ಆದಾಗ್ಯೂ ಜೀಲಮ್ ನದಿಯ ನೀರು ಕೆಸರಾಗಿ ಬಿಸಿಲು ಸಹಿಸಲು 
ಇದ್ದಾರೆ. ನಬೀರ್ ಶಲ್ಲಾ ಮತ್ತು ಆತನ ಹೆಂಡತಿ ತಮ್ಮ ಕಟ್ಟಿಗೆಯ ಗೂಡಿನಲ್ಲಿ ಸಾಧ್ಯವಾಯಿತು. ಈ ಬಿಸಿಲಿನಲ್ಲಿ ಕೆಲಸ ಮಾಡುವುದು ಬೇಡವೆಂದು ಬಯಸಿದರೂ 
ಯಾವುದೇ ಗಹನವಾದಂತಹ ದುರದೃಷ್ಟವಿಲ್ಲದೆ ನೆಮ್ಮದಿಯಿಂದಿದ್ದಾರೆ. ತಮ್ಮ ಆತನೊಬ್ಬನೇ ಸಂಪಾದಿಸುವವನಾಗಿದ್ದ. ಆತನು ಇಚ್ಚಿಸಲಿ ಬಿಡಲಿ, ಕೆಲಸ 
ಮಕ್ಕಳ ಮದುವೆಗಾಗಿ ಮಾಡಿದ್ದ ಸಾಲದ ಹೊರೆ ಹಂತಹಂತವಾಗಿ ತೀರಿಸಿದ್ದಾರೆ. ಮಾಡಲೇಬೇಕು. ಅವನ ಬೆವರು ಮತ್ತು ರಕ್ತ ಸುರಿಯುವುದರಿಂದಲೇ 
ಖಾತೂನ್ ದೀದಿಯ ಒಂದೇ ಒಂದು ದುಃಖವೆಂದರೆ ಯಾವ ಗಂಡುಮಕ್ಕಳೂ ಬೇರೆಯವರ ಬಟ್ಟೆಗಳಿಗೆ ರೂಪ ಬರುವುದು ಎಂದು ಆತ ತಿಳಿದುಕೊಳ್ಳುತ್ತಿದ್ದ. 
ದೀರ್ಘಕಾಲ ಬದುಕಲಿಲ್ಲ. ನಬೀರ್ ಶಲ್ಲಾ ಒಂದೆರಡು ಸಾವಿರದಷ್ಟು ಹಣದ ಆತನು ಬೆವರಿನಿಂದ ತೊಯ್ಯತ್ತಿದ್ದಾಗ ಮಂಡಿಯ ಮೇಲೆ ಇರುತ್ತಿದ್ದ ಬಟ್ಟೆಗಳಿಂದ 
ಚೀಲವನ್ನು ಕೂಡಿಟ್ಟಿದ್ದಾನೆ ಎಂದು ಗಾಳಿ ಸುದ್ದಿ ಇತ್ತು. ನಿಜವಾದ ಪರಿಸ್ಥಿತಿ ಆ ಕಿರಿಕಿರಿ ಆಗುತ್ತಿದ್ದವು. ಆದರೆ ಆತನು ಕೆಲಸ ಮಾಡಲೇಬೇಕಿತ್ತು. ತನಗಾಗುವ 
ದೇವರಿಗೊಬ್ಬನಿಗೇ ಗೊತ್ತು. ತಮ್ಮ ಜೀವನವನ್ನು ಕನಿಷ್ಠ ಆದಾಯದಿಂದ ಅಸಹನೆಯನ್ನು ಮರೆಯಲು ತನ್ನ ಕೆಲಸದ ನಡುವೆ ಪದ್ಯಗಳನ್ನು 
ನಡೆಸುತ್ತಿದ್ದರು, ಅಷ್ಟೆ , ದಪ್ಪ ಕನ್ನಡಕದ ಗ್ಲಾಸು ಅವನ ಮೂಗಿನ ಮೇಲೆ ಇದ್ದು, ಗುನುಗುನಿಸುತ್ತಿದ್ದ. ಆತ ತೇಪೆ ಇದ್ದುದು ಹೊಲಿಯುವುದನ್ನು ಮುಗಿಸಿ, ಬಟ್ಟೆಯ 
ನಬೀರ್ ಶಲ್ಲಾ ಒಂದು ಒಳ್ಳೆಯ ಬಟ್ಟೆ ಹೊಲಿಯುತ್ತಾ ತನ್ನ ಇಷ್ಟವಾದ ಪದ್ಯವನ್ನು ಮೇಲಿನ ಗುಂಜು ಕತ್ತರಿಸಲು ಕತ್ತರಿಗಾಗಿ ಹುಡುಕಾಡಿದ. ಆದರೆ ಅದು ಎಲ್ಲಿಯೂ 
ಮಗು ತೊದಲಿದಂತೆ ಹೇಳುತ್ತಿದ್ದ : 

ಸಿಗಲಿಲ್ಲ. ಕೊನೆಗೆ ತನ್ನ ಹೆಂಡತಿಯನ್ನು ಕೇಳಿದ, “ಕತ್ತರಿಯನ್ನು ನೀನು 
ಅವಳು ನನಗೆ ಕುಡಿಯುವ ಬಟ್ಟಲಲ್ಲಿ ಸುರೆ ತಂದಳು 

ಎಲ್ಲಿಯಾದರೂ ಇಟ್ಟಿದ್ದೀಯಾ? ” 
ಮತ್ತು ನನ್ನ ಪ್ರಾಣ ಒಯ್ದಳು 

“ ನಾನು ಅವುಗಳನ್ನು ಶೆಲ್ಲಿನಲ್ಲಿ ಇಟ್ಟಿದ್ದೇನೆ” ಉತ್ತರಿಸಿದಳು. 
ಆತನ ಪಕ್ಕದಲ್ಲೇ ಕುಳಿತಿದ್ದ ಖಾತೂನ್ ದೀದಿ ರಾಟಿಯ ಚಕ್ರ ತಿರುಗುವ “ ಅವು ನನಗೆ ಬೇಕು, ಇಲ್ಲಿಗೆ ತಂದುಕೊಡು. ” 

ಖಾತೂನ್ ದೀದಿಯ ಕಾಲುಗಳಿಗೆ ಸಂಧಿವಾತ ಆಗಿತ್ತು. ಆಕೆಗೆ ಏಳಲು 

ಆಗುತ್ತಿರಲಿಲ್ಲ. ಕಾಲ ಮೇಲೆ ನಿಂತುಕೊಂಡು ಹುಡುಕುವುದು ಕಷ್ಟವಾಗುತ್ತಿತ್ತು. 
ಕಾವ್ಯಲೋಕ 

ಆಕೆಗೆ ತನ್ನದೇ ಬೇರೆ ದಾರಿ ಇದ್ದರೆ ತನ್ನ ಉಳಿದ ಜೀವಿತದಲ್ಲಿ ಎಲ್ಲಿಗೂ 
ಹೋಗುತ್ತಿರಲಿಲ್ಲ. ಆದರೂ ಆಕೆ ತನ್ನ ಗಂಡನ ಕೋರಿಕೆಯನ್ನು ತಿರಸ್ಕರಿಸು 
ವಂತಿರಲಿಲ್ಲ. ಹಾಗೆಯೇ ಸ್ವಲ್ಪ ನೋವಿನಲ್ಲೇ ಎದ್ದು ಕತ್ತರಿ ಹುಡುಕುವುದಕ್ಕೆ 
ಪ್ರಾರಂಭಿಸಿದಳು. ಶೆಲ್ಲಿನಲ್ಲಿ ನೋಡಿದಳು. ಸಣ್ಣ ಪಿನ್ನಿನ ಪೆಟ್ಟಿಗೆಯಲ್ಲಿ ನೋಡಿದಳು. 

ಆದರೆ ಕತ್ತರಿ ಎಲ್ಲೂ ಕಂಡುಬರಲಿಲ್ಲ. ನಬೀರ್ ಶಲ್ಲಾನ ಅಸಹನೆ ಜಾಸ್ತಿಯಾಯ್ತು. 
ಬಂಧಗಳ ಬದಿಗೊತ್ತಿಕನಸು ಹೊತ್ತು ಬಂದೆ ನೀನು 

ಅಲ್ಲಲ್ಲಿಯ ಎಳೆಗಳನ್ನು ತೆಗೆದುಹಾಕಲು ಕತ್ತರಿ ಬೇಕಾಗಿದ್ದಿತು. “ಸರಿಯಾಗಿ 
ಕನಸುಗಳು ನನಸಾದ ಹರುಷದಲಿ ಮುದಗೊಂಡೆ ನಾನು 

ನೋಡಿದೆಯಾ ನೀನು ? ” ಕೂಗಿದ. ಖಾತೂನ್ ದೀದಿ ಶೆಲ್ಲಿನಿಂದ ಒಂದು 
ಚೀಲವನ್ನು ಎಳೆದಳು. ಅದರಲ್ಲಿ ಸಣ್ಣ ಮಕ್ಕಳು ತೊಡುವ ಸಿದ್ಧ ಉಡುಪುಗಳು 

ಮತ್ತು ಹಳೆಯ ಬಟ್ಟೆಗಳು ತುಂಬಿದ್ದವು. ಎಲ್ಲ ಮಕ್ಕಳು ಸತ್ತುಹೋಗಿದ್ದರೂ 
ಬಿಸಿ ಉಸಿರ ಮರೆಯಲಿ ಮಡುಗಟ್ಟಿದ ನೋವುನೀನು 

ಬಟ್ಟೆಗಳು ಮಾತ್ರ ಈಗಲೂ ಇದ್ದವು. ವಿಷಾದದಿಂದ ಖಾತೂನ್ ದೀದಿ 
ಜಯದ ಖುಷಿಯಲಿ ನವಜೀವನಕೆ ನಾಂದಿ ನಾನು 

ಯೋಚಿಸಿದಳು. ಒಬ್ಬರಾದ ಮೇಲೆ ಒಬ್ಬರಂತೆ ತನ್ನ ಮಕ್ಕಳನ್ನು ನೆನೆಸಿಕೊಂಡಳು 
ಮತ್ತು ತಕ್ಷಣವೇ ಅವಳ ಕಣ್ಣಾಲಿಗಳು ತುಂಬಿದವು. ಆಕೆಯ ಚಪ್ಪಟೆಯಾಗಿರುವ 

ಮೊಲೆಗಳು ಕಂಪಿಸಿದವು. ಈ ರೀತಿ ಹಳೆಯ ಬಟ್ಟೆಗಳನ್ನು ಕೆದಕುತ್ತಿದ್ದಾಗ ಒಂದು 
ಬರಡು ಮನಕೆ ಉತ್ಸಾಹ ತುಂಬಿದ ಚಿಲುಮೆ ನೀನು 

ಜೊತೆ ಗುಲಾಬಿ ಕೆಂಪಿನ ಪಾಯಿಜಾಮಾಗಳನ್ನು ಕಂಡಳು. ಬಹಳ ಹಿಂದೆ ಆಕೆಯ 
ಉತ್ಸಾಹ ಕುಂದಿ ಶೂನ್ಯ ಕವಚದಾಚೆ ಒಂಟಿ ನಾನು 

ಮದುವೆಯ ದಿನ ಈ ಪಾಯಿಜಾಮಗಳನ್ನು ಧರಿಸಿದ್ದಳು. ಆಕೆಯ ವರದಕ್ಷಿಣೆಯ 
ಕುರುಹಾಗಿ ಇನ್ನೂ ಅವುಗಳು ಅಲ್ಲಿದ್ದವು. ಆಕೆಯ ಯೌವ್ವನದ ದಿನಗಳತ್ತ 

ಹೊರಳಿದಾಗ ಅವಳ ಹೃದಯದ ವೇಗ ಹೆಚ್ಚಾಗಿ ಬಡಿದುಕೊಳ್ಳಲಾರಂಭಿಸಿತು. 
ನೀಲಿ ಆಗಸದ ಸ್ವಚ್ಛಂದ ಬಿಳಿಮೋಡನೀನು 

ಖಾತೂನ್ ದೀದಿಗೆ ಹಳೆಯದೆಲ್ಲ ನೆನಪಾಗಿ ಲಜ್ಞೆ ಉಂಟಾಯಿತು. ತನ್ನ 
ಭುವಿಯ ಕಾನನದ ಮಧ್ಯ ನಿರ್ಲಿಪ್ತ ಬಂಡೆ ನಾನು 

ಗಂಡನಿಂದ ದೂರವಿರಲು ಪ್ರಯತ್ನಿಸಿದರೂ ಕಣ್ಣು ಕುಕ್ಕುವ ಆ ಕೆಂಪು ಉಡುಪುಗಳ 
ಆಕರ್ಷಣೆ ಹೆಚ್ಚಾಯಿತು. ನಾಚಿಕೆಯಿಂದ ಅವಳ ಹೃದಯ ಕಂಪಿಸಿತು . ದೇಹವೆಲ್ಲ 

ರೋಮಾಂಚನವಾಯಿತು. ತಾನೊಬ್ಬಳು ಹೊಸದಾಗಿ ಮದುವೆಯಾದ 
ಮೋಜಿಗಾಗಿ ವರಿಸಿದ ಒಲ್ಲದ ನಲ್ಲನಲ್ಲ ನಾನು 

ವಧುವಿನಂತೆ ಭಾಸವಾಯಿತು. ನಬೀರ್ ಶಲ್ಲಾ ಆಕೆಗೆ ನವ ವರನಂತೆ ಕಂಡ. 
ಬಂದ ಬಿರುಸಿನಲೆ ದಾರಿ ತೋರದೆ ಹೋದ ನಲ್ಲೆ ನೀನು 

ಯೋಚನಾ ಲಹರಿಗಳು ಅವಳ ಕಣ್ಣಮುಂದೆ ಹಾದು ಅವಳ ತಾಯಿ ನಿಷೇಕದ 
ಕೋಣೆಗೆ ಬಿಡುತ್ತಿದ್ದಾಳೆ, ಅಲ್ಲಿ ವರ ನಬೀರ್ ಶಲ್ಲಾ ಕಾಯುತ್ತಿದ್ದಾನೆ. ಒಂದು ಕ್ಷಣ 

ನಬೀರ್ ಶಲ್ಲಾ ಅವಳ ಮುಂದೆ ನವ ಯುವಕನಂತೆ ಕಂಗೊಳಿಸಿದ. ಅವಳು ತನ್ನ 
ನಗುವ ಮಗುವ ಮೊಗವೇ ಜೀವವೆಂದೆ ನಾನು 

ಗಂಡನೆಡೆಗೆ ಪಾರ್ಶ್ವನೋಟ ಬೀರಿದಳು. ಅವನು ಮುದ್ದಿಸುತ್ತಾ ತನ್ನ ಹಾಡನ್ನು 
ಮಗುವಿನಾಚೆ ನಗುವ ನುಂಗಿ ಬದುಕ ಕಳೆದೆ ನೀನು 

ಮಧುರವಾಗಿ ಗುನುಗಿದ. ಅವಳ ಮೈಬಣ್ಣ ನವಿಲಿನ ಮರಿಯಂತೆ ಮಾಗಿದೆ. 

ನಬೀರ್ ಶಲ್ಲಾ ತನ್ನ ಸೆಲ್ವಾರ್ ಕಮೀಜ್ ಮತ್ತು ಮೇಲಿನ ಶಾಲು ಹೊದ್ದು ನವ 
ಶಿವಕುಮಾರ ದಂಡಿನ 

ಯುವಕನಂತೆ ಕಂಡು, ತಲೆಗೆ ಸುತ್ತಿದ್ದ ರುಮಾಲು ಮುಸ್ಲಿಂರ ಕಿರೀಟದಂತಿತ್ತು. ಇತ್ತ 
ಕರ್ನಾಟಕ ಪೊಲೀಸ್ ಅಕಾಡೆಮಿ 
ಜಲಪುರಿ, ಮೈಸೂರು. 

ಮದುವೆಯ ಸಂಭ್ರಮದಲ್ಲಿ ವಧುವಿದ್ದರೆ, ಅತ್ತ ವರ ಒಣ ಯೋಚನೆಗಳಿಂದ ಬಲೆ 
ಹೆಣೆಯುತ್ತಿದ್ದ. ನಬೀರ್ ಶಲ್ಲಾ ನಿರೀಕ್ಷೆಯಿಂದ ಕಂಪಿಸಹತ್ತಿದ. 

ಮೃದುವಾದ ಒತ್ತಾಯದಿಂದ, ನಬೀರ್ ಶಲ್ಲಾ, “ನೀನೇಕೆ ಆ 

ಪಾಯಿಜಾಮಗಳನ್ನು ಹಾಕಿಕೊಳ್ಳಬಾರದು ?” ಎಂದು ಪುಸಲಾಯಿಸಿದ. 
ಡಿಸೆಂಬರ್ ೨೦೧೩ 

ಹೊಸತು ೫೩ 


ಖಾತೂನ್ ದೀದಿ ಮತ್ತೆ ನಾಚಿದಳು. ಅವಳು ಏನನ್ನೂ 

ಗಲಿಬಿಲಿಗೊಳ್ಳುತ್ತಾ ನಿಶ್ಯಬ್ದವಾಗಿ ಅಡುಗೆಮನೆ 
ಹೇಳಲಿಲ್ಲ. ನಬೀರ್ ಶಲ್ಲಾ, “ ಬಾ , ಏಕೆ ಬೇಡ ? ” ಆತ 

ಪ್ರವೇಶಿಸಿದಳು . 
ಬಟ್ಟೆ ಹೊಲಿಯುತ್ತಿದ್ದುದನ್ನು ಬಿಟ್ಟು ತನ್ನ ಹೆಂಡತಿ 

ಮಾರ್ಪಾಡು 

- ನಬೀರ್ ಶಲ್ಲಾ ಒಲೆಯ ಮೇಲೆ ಮಾಂಸ 
ಬಳಿಗೆ ಬಂದು ಪ್ರೀತಿಯಿಂದ ಮಾತನಾಡುತ್ತ, “ ಏಕೆ 

ಬೇಯಿಸಲು ಪಾತ್ರೆಯನ್ನು ಮೇಲಿರಿಸಿದ, ಕುಳಿತಲ್ಲೇ 

ನಲ್ಲೆ 
ನೀನು ನಿರಾಕರಿಸುತ್ತಿ ? ಆ ಪಾಯಿಜಾಮ ಹಾಕಿಕೋ , 

ಒಲೆ ಊದುತ್ತ, ಹಾಡುತ್ತಿದ್ದ. ಖಾತೂನ್ ದೀದಿ ತನ್ನ 

ನನ್ನತ್ತ 
ನೀನು ಒಳ್ಳೆಯ ಹೆಂಗಸು ಎಂದ. ” “ನೀನೊಬ್ಬ ದೊಡ್ಡ 

ಗಂಡ ಗಮನಿಸದೆ ಇರುವ ಮೊದಲೇ ಕುಳಿತುಕೊಳ್ಳಲು 

ನೀ 
ಹುಚ್ಚ ” ಎಂದು ಕೋಪಿಸುತ್ತಾ ಆತನ ಹೆಂಡತಿ 

ಮೆಲುನಗೆ 

ಇಚ್ಚಿಸಿದಳು . ಆದರೆ ಆಕೆಯ ಕಾಲುಗಳು ಚಾಪೆಯ 
ಹೇಳಿದಳು . 

ದಾರದಲ್ಲಿ ಸಿಲುಕಿ ಧಡ್ ಎಂಬ ಶಬ್ದ ಮಾಡುತ್ತಾ 

ಬೀರುವಾಗಲೆಲ್ಲಾ 
“ಆದರೆ ಏಕೆ ? ” ಎಂದು ನಬೀರ್ ಶಲ್ಲಾ ಕೇಳಿದ. 

ಬದಲಿಸಿ 

ಬಿದ್ದಳು . ಆತ ನೆಲದ ಮೇಲೆ ಸುಸ್ತಾಗಿ ಬಿದ್ದಿದ್ದ 
ಖಾತೂನ್ ದೀದಿ ಸುಮ್ಮನೆ ಅಲುಗಾಡದೆ 

ಬರೆಯಲ್ಪಡುವುದು 

ಖಾತೂನ್ ದೀದಿಯನ್ನು ನೋಡಿದ. ಗಾಬರಿಯಿಂದ 
ಕುಂತಳು. ತನ್ನ ದೇಹ ಹೊತ್ತು ಓಡಾಡುವುದು ಆಕೆಗೆ 

ಹನಿಗವನದ ವ್ಯಾಕರಣ | 

ಕೂಗಿಕೊಂಡ. ಆದರೆ ಕ್ಷಣದಲ್ಲಿಯೇ ಖಾತೂನ್ ದೀದಿ 
ಅಷ್ಟು ಸುಲಭವಾಗಿರಲಿಲ್ಲ. “ಸರಿ ” ಎಂದು 

ತನ್ನ ಗಲ್ಲ ಎತ್ತಿ ಗಂಡನತ್ತ ಮುಗುಲ್ನಕ್ಕಳು . ನಬೀರ್ 
ಗುರುಗುಟ್ಟುತ್ತಾ ನಬೀರ್ ಶಲ್ಲಾ ತನ್ನ ಕೆಲಸದತ್ತ ಗಮನ 

ಡಾ|| ವಿ . ಪುಗಳೇಂದಿ 

ಶಲ್ಲಾ ಆಕೆಯ ತೋಳುಗಳನ್ನು ಹಿಡಿದು ಮೇಲೇಳಲು 
ಹರಿಸಿದ. ಖಾತೂನ್ ದೀದಿ ನೆಮ್ಮದಿಯ ಉಸಿರು 

ಸಿರುಗುಪ್ಪ - ೫೮೩೧೨೧ 

ಸಹಾಯ ಮಾಡಿದ. “ನಿನಗೇನು ಗಾಯವಾಗಿಲ್ಲವಲ್ಲ ? ” 
ಬಿಟ್ಟಳು. ಆಕೆ ಬಟ್ಟೆಗಳೆಲ್ಲವನ್ನು ಕಲೆ ಹಾಕುತ್ತಾ ಒಂದು 

ಬಳ್ಳಾರಿ ಜಿಲ್ಲೆ 

ನಬೀರ್ ಶಲ್ಲಾ ಕುತೂಹಲದಿಂದ ಕೇಳಿದ. ಖಾತೂನ್ 
ಗಂಟು ಮಾಡಿದಳು, ಆದರೆ ಆ ಚಿಂದಿ ಬಟ್ಟೆಗಳನ್ನು 

ದೀದಿ ತುಂಬ ನಾಚಿಕೆಯಿಂದ ತಲೆಯಾಡಿಸಿದಳು. 
ಗಂಟು ಕಟ್ಟಿ ಕಪಾಟಿನಲ್ಲಿ ಇಡುವುದಕ್ಕೆ ಮೊದಲು 

“ಸರಿ, ಎದ್ದೇಳು ಮತ್ತೆ.” ನಬೀರ್ ಶಲ್ಲಾ ಯಾಚಿಸಿದ. 
ಕೊನೆಗೊಂದು ನೋಟವನ್ನು ಆ ಕೆಂಪು ಗುಲಾಬಿ ಪೈಜಾಮದ ಕಡೆಗೆ ಹರಿಸಿದಳು. ಮತ್ತೆ ತಲೆಯಾಡಿಸುವುದೇ ಆಕೆಯ ಉತ್ತರವಾಗಿತ್ತು. “ ಖಾತೂನ್ ದೀದಿ ಉಟ್ಟ 
ಆಕೆ ತನ್ನ ಗಂಡನಿಗಾಗಿ ಸುತ್ತಲೂ ನೋಡಿದಳು. ಈ ಮನುಷ್ಯ ಎಲ್ಲಿಗೆ ಪೈಜಾಮದಿಂದ ಎದ್ದು ನಿಂತುಕೋ ” ಎಂದು ಹೇಳಿದ. ಆಕೆ ನಿರಾಕರಿಸಲು 
ಹೋಗಿರಬಹುದೆಂದು ಚಿಂತಿಸಿದಳು. ಈತ ಉಡುಪುಗಳನ್ನು ಉಟ್ಟುಕೊಳ್ಳಲು ಏಕೆ ಪ್ರಯತ್ನ ಮಾಡಿದಳು. ಅವನು ಹಠವಾದಿ, ಆಕೆಯನ್ನು ಹೊಸ ಮದುಮಗಳಂತೆ 
ಒತ್ತಾಯಿಸಲಿಲ್ಲ ಎಂದು ವಿಷಾದದಿಂದ ಹೃದಯದಲ್ಲಿ ಚುಚ್ಚಿದಂತಾಗಿ | ರಸಿಕತೆಯಿಂದ ಬಂಧಿಸಿ ಎತ್ತಿ ಹಿಡಿಯಲು ಪ್ರಾರಂಭಿಸಿದ. ಖಾತೂನ್ ದೀದಿ ತಾನು 
ದುಃಖಪಟ್ಟಳು. 

ವಯಸ್ಸಾದ ಹೆಣ್ಣುಮಗಳು ಮತ್ತು ತನಗೆ ಮೊಮ್ಮಕ್ಕಳು ಇದ್ದಾರೆ ಎನ್ನುವುದನ್ನು 
ಸ್ವಲ್ಪ ಹೊತ್ತಿನಲ್ಲೇ ನಬೀರ್ ಶಲ್ಲಾ ತನ್ನ ಹಾಡುಗಳನ್ನು ಗುನುಗುತ್ತ ವಾಪಸ್ಸು ಮರೆತಳು. ತನ್ನ ಎಲ್ಲಾ ಹಲ್ಲುಗಳು ಉದುರಿಬಿದ್ದಿವೆ ಮತ್ತು ತನ್ನ ಅಳಿಯ ಕೂಡ 
ಬಂದ. ಖಾತುನ್ ದೀದಿ ತಾನು ವಧುವಾಗಿದ್ದಾಗ ಧರಿಸಿದ್ದ ಪೈಜಾಮಗಳನ್ನು ಆಗಲೇ ಮುದುಕನಾಗಿದ್ದಾನೆ ಎನ್ನುವುದನ್ನು ನಬೀರ್ ಶಲ್ಲಾ ಮರೆತ. ನೋಡಲಿಕ್ಕೆ 
ನೆನಪಿಸಿಕೊಂಡು ಅವುಗಳನ್ನು ಅಪ್ಪಿಕೊಂಡಂತೆ ನಾಚಿಕೆ ಪಡುತ್ತಿದ್ದಳು. ಆಕೆಗೆ ಅದೊಂದು ರೋಮಾಂಚಕ ಕ್ಷಣವಾಗಿತ್ತು. ಖಾತೂನ್ ದೀದಿ ನೆಲವನ್ನು 
ಯೌವನದ ದಿನಗಳ ನೆನಪನ್ನು ಬಿಟ್ಟಿರಲು ಕಷ್ಟವಾಗಿತ್ತು. ಆದರೆ ನಬೀರ್ ಶಲ್ಲಾ ಹಿಡಿದಿದ್ದಾಳೆ ಮತ್ತು ನಬೀರ್ ಶಲ್ಲಾ ಆಕೆಯ ತೋಳು, ಭುಜ , ಏನೇ ಆಗಲಿ ಆತ 
ಖುಷಿಗೊಂಡಿದ್ದ. ಆತ ಹಾಡನ್ನು ಗುನುಗುತ್ತಾ ಮೆಟ್ಟಿಲು ಏರುತ್ತಿದ್ದ. ಆಕೆಯ ತನ್ನ ಕೈಯನ್ನು ಮೇಲಿಡಲು ಪ್ರಯತ್ನಿಸಿದ. ಕೂಡಲೇ ಬಾಗಿಲು ಶಬ್ದವಾಯಿತು. 
ಮುಂದೆ ನಿಂತು ತನ್ನ ಕೈಯಲ್ಲಿ ಹಿಡಿದಿದ್ದ ಒಂದು ಪೌಂಡು ಮಾಂಸವನ್ನು ಆಕೆಯ ಯಾರೋ ಕೆಮ್ಮಿದರು. ನಬೀರ್ ಶಲ್ಲಾ ಓಡುತ್ತಾ ತನ್ನ ಜಾಗಕ್ಕೆ ಹಿಂತಿರುಗಿ ಏನು 
ಕೈಗಿಡುತ್ತಾ, “ನೀನು ಆ ಪೈಜಾಮವನ್ನು ಹಾಕಿಕೊಳ್ಳುವೆಯಾ” ಎಂದು ಕೇಳಿದ. ಆಗಿಲ್ಲವೇನೋ ಎಂಬಂತೆ ಕುಳಿತ. ಖಾತೂನ್ ದೀದಿಗೆ ಬೆವರಿನಿಂದ ಸ್ನಾನ 
ಸ್ವಲ್ಪ ಹೊತ್ತಿನ ನಂತರ , “ಏನು ಹಠಮಾರಿ ನೀನು, ನಿನ್ನ ಬಗ್ಗೆ ನಿನಗೆ ಮಾಡಿದಂತಾಯ್ತು. ಹೊಸದಾಗಿ ಬಂದಾತ ಬೇರೆ ಯಾರೂ ಆಗಿರದೆ ಅವರ 
ನಾಚಿಕೆಯಾಗುವುದಿಲ್ಲವೆ ? ಈ ವಯಸ್ಸಿನಲ್ಲಿ ಮಂಗನಂತೆ ವರ್ತಿಸುವೆಯಲ್ಲ ” ದೊಡ್ಡ ಅಳಿಯನೇ ಆಗಿದ್ದ. ಅವರ ಪ್ರಣಯ ಚೇಷ್ಟೆಯನ್ನು ಹುಬ್ಬು 
ಎಂದು ಹೆಂಡತಿ ಆಕ್ಷೇಪಿಸಿದಳು. 

ಗಂಟಿಕ್ಕಿಕೊಂಡು ವೀಕ್ಷಿಸುತ್ತಿದ್ದ . 
“ ನಾಚಿಕೆ ಏಕೆ ? ” ಒದರಿದ ಶಲ್ಲಾ ! ನಾವು ಗಂಡ ಹೆಂಡತಿಯರಲ್ಲವೆ ? “ ಸಲಾಂ ಅಲೈಕುಮ್ ” ಅಂದ. ನಬೀರ್ ಶಲ್ಲಾ “ದಯವಿಟ್ಟು ಒಳಗೆ ಬಾ ” 
ಖಾತುನ್ ದೀದಿ ಮಾತನ್ನು ಬದಲಿಸಿದಳು. 

ಎಂದ. ಆದರೆ ಆತನ ಅಳಿಯ ಒಂದು ಮಾತನ್ನೂ ಆಡದೆ ಒಳಗೆ ಹೆಜ್ಜೆ ಇಟ್ಟ . 
“ ಈ ಮಾಂಸ ಏತಕ್ಕೆ ? ” ಕೇಳಿದಳು. 

ಆತನ ಮುಖ ಕಾದುಂಡೆಯಾಗಿತ್ತು. ಅವನಿಗೆ ಗೊತ್ತಾಗಿರಬೇಕು ಎಂದುಕೊಂಡು 
“ ಅಡಿಗೆ ಮಾಡಲು, ಮತ್ತೇಕೆ ? ” 

ಖಾತೂನ್ ದೀದಿ ನಾಚಿಕೆಯಿಂದ ಮುದುಡಿದಳು. ಅಪರಾಧಿಭಾವದಿಂದ ತನ್ನ 
ಖಾತೂನ್ ದೀದಿಗೆ ತಿಳಿಯಿತು. ಆಕೆಗೆ ಒಂದೇ ಒಂದು ಹಲ್ಲಿರುವುದು. ಆದರೆ ಗಂಡನ ಕಡೆ ನೋಡಿದಳು. ಆದರೆ ಆತ ತಕ್ಷಣ ಎದ್ದು ನಿಂತು, “ನೀನೇಕೆ 
ನಬೀರ್ ಶಾ ಹುಚ್ಚನಲ್ಲ. ಅವನು ಹೇಳಿದ, “ ಮಾಂಸ ಮೃದು ಆಗುವವರೆಗೂ - ಅಪರಾಧಿಭಾವ ಹೊಂದಿದ್ದೀ ? ಇದು ನಮ್ಮ ಮನೆ ಅಲ್ಲವೇ ? ತನ್ನ ಸ್ವಂತ 
ಕುದಿಸು, ಜಗಿಯಲು ಗಟ್ಟಿಯಾಗದ ಹಾಗೆ ಇರಲಿ. ಆದರೆ ಈವರೆಗೂ ಆ - ಮನೆಯಲ್ಲಿರುವಾತ ರಾಜಕುಮಾರನೇ ಅಲ್ಲವೇ ? ಎಂದು ಹೇಳಹತ್ತಿದ. 
ಪೈಜಾಮಗಳನ್ನೇಕೆ ಹಾಕಿಕೊಂಡಿಲ್ಲ ? ” ಎಂದು ಆಕೆಯನ್ನು ತನ್ನೆಡೆಗೆ ಎಳೆಯುತ್ತಾ 
ಮಗುವಿನ ತರಹ ಮುತ್ತು ನೀಡುತ್ತಾ ಆಕೆಯನ್ನು ಎಲ್ಲಿಯೂ ಹೋಗಲು ಬಿಡಲಿಲ್ಲ. 
ಕೊನೆಗೆ ಆಕೆ ಒಪ್ಪಿದಾಗಲೇ ನಬೀರ್ ಶಲ್ಲಾ ಕೆಂಪು ಪೈಜಾಮಗಳನ್ನು ತೊಡಲು 

ಕಾಶ್ಮೀರಿ ಮೂಲ: 

ಅಖರ್ ಮೊಹಿಯುದ್ದೀನ್ 
ಒಬ್ಬಳನ್ನೇ ಬಿಟ್ಟಿದ್ದು. 

ಕನ್ನಡಕ್ಕೆ : 
- ನಬೀರ್ ಶಲ್ಲಾ ಕೋಣೆ ಬಿಟ್ಟು ಒಂದು ಪೌಂಡು ಮಾಂಸವನ್ನು ಕೈಯಲ್ಲಿ 

ತಂಬ್ರಹಳ್ಳಿ ರಾಮನಮಲಿ 
ಹಿಡಿದುಕೊಂಡು ಕೆಳಗಿಳಿದ. ಖಾತೂನ್ ದೀದಿ ಬಾಗಿಲು ಮುಚ್ಚಿ ಚಿಲಕ ಹಾಕಿದಳು. 

ಹೊಂಬೆಳಕು , ಆಚಾರ್ಯ ಲೇಔಟ್ 
ಆಕೆ ಬಟ್ಟೆಯ ಗಂಟನ್ನು ಸರಿಯಾಗಿ ಕಟ್ಟಿರಲಿಲ್ಲ. ಪೈಜಾಮದಲ್ಲಿ ಲಾಡಿಯನ್ನು 

ಹರಪನಹಳ್ಳಿ (ಪೋಸ್ಟ್) 

ದಾವಣಗೆರೆ - ೫೮೩೧೩೧ 
ಹಾಕಿಕೊಂಡು ಅವುಗಳನ್ನು ಬದಲಿಸಿದಳು. ಆಕೆ ಆ ಕ್ಷಣ ತನ್ನ ಸಂಧಿವಾತವನ್ನು 
ಮರೆತು ಕೆಳಗಿಳಿದು ಮುಂದಾಗುವುದನ್ನು ಭಯದಿಂದ ನಿರೀಕ್ಷಿಸುತ್ತಾ ತನ್ನ 
ಗಂಡನಿಗೆ ಎದುರಾದಳು. “ಓ ದೇವರೆ ! ಬಹುಶಃ ಯಾರಾದರೂ ಅವರನ್ನು 
ನೋಡಿದರೆ ! ಆ ವಯಸ್ಸಿನಲ್ಲಿ ಆತನಿಗೇನಾಗಿದೆ ! ಓ ದೇವರೆ ” ಎಂದು 
ಹೊಸತು ೫೪ 

ಡಿಸೆಂಬರ್ ೨೦೧೩ 


ಪ್ಲಾಯಂತ್ರ ಹೋರಾಟಗಾರರಟರ್, ರೇವಣ್ಣ 

ನ ಅಭಿನಂದನ ಗ್ರಂಥ 


ಮುಂದಣ ಭವಿಷ್ಯತ್ತಿಗೆ 
ಹಿಂದಣ ಇತಿಹಾಸ ಬೆಳಕಾಗಬೇಕು 


ಸಂಪದ - 01, ಲವಕುಮಾರ್ | 


( ಸ್ವಾತಂತ್ರ್ಯ ಹೋರಾಟಗಾರ ಟಿ. ಆರ್.ರೇವಣ್ಣನವರ ಅಭಿನಂದನ ಗ್ರಂಥ) 
ಕೃತಿ : ಸ್ವಾತಂತ್ರ್ಯ ಚೌಕ 

ಓದಿದ | 


ನಾನು 


ಸಂಪಾದಕರು : ಜಿ. ಇಂದ್ರಕುಮಾರ್ 
ಪುಟ : vi + ೨೧೭ + ೧೬ = ೨೪೦ 
ಬೆಲೆ : ರೂ . ೨೦೦ 
ಪ್ರಕಾಶನ : ಭಾರತೀಯ ಜನಕಲಾ ಸಮಿತಿ, ತುಮಕೂರು. 


ಇಾಗnಯು ಜನ 


ಪFTA. 


ತುಮಕೂರು ಜಿಲ್ಲೆಯಲ್ಲಿ ಹಾಗೂ ಕಾರ್ಮಿಕ ಅವರೊಂದಿಗೆ ಕೆಲಸ ಮಾಡಿದವರು ಬರೆದಿರು ನನಗೆ ಗೊತ್ತೇ ಇರಲಿಲ್ಲ ಎಂದು ಸಾರ್ವಜನಿಕ 
ಸಂಘಟನೆಗಳಲ್ಲಿ ಅತ್ಯಂತ ಚಿರಪರಿಚಿತವಾಗಿರುವ ವಂತೆಯೇ ಅವರ ಕಾರ್ಯವೈಖರಿಯನ್ನು ಭಾಷಣದಲ್ಲಿ ಹೇಳಿರುವುದನ್ನು ನೋಡಿದರೆ ಇಂತಹ 
ಹಿರಿಯ ಜೀವ ಟಿ . ಆರ್. ರೇವಣ್ಣನವರು ನಿಜ ಗಮನಿಸುತ್ತಲೇ ಅದರ ಭಾಗವಾಗಿ ಅವರ ಒಡನಾಟ ಕೃತಿಗಳ ಮಹತ್ವದ ಅರಿವು ಹೆಚ್ಚಾಗುತ್ತದೆ. 
ಅರ್ಥದಲ್ಲಿ ತನು ಮನ ಧನಗಳನ್ನು ಸಮಾಜದ ಹೊಂದಿದಂತೆಯೂ ತಮ್ಮ ಅನುಭವ ಹಂಚಿ ಈ ಕೃತಿಯಲ್ಲಿ ವೈವಿಧ್ಯಮಯ ಬರಹಗಳಿವೆ. 
ಏಳಿಗೆಗಾಗಿ, ಕಾರ್ಮಿಕ ಹೋರಾಟಕ್ಕಾಗಿ ಸವೆಸಿದವರು. ಕೊಂಡಿದ್ದಾರೆ. ಇವತ್ತಿನ ಪೀಳಿಗೆಯವರಿಗೆ ಇವೆಲ್ಲ ಸ್ವಾತಂತ್ರ್ಯ ಚಳವಳಿಯ ಕಾಲಘಟ್ಟ ಮಾತ್ರವೇ ಅಲ್ಲ, 
ಈಗಾಗಲೇ ಎಂ . ಎಚ್. ನಾಗರಾಜು ಸಂಪಾದಿಸಿರುವ ಒಂದು ಅಗಾಧತೆಯ ಪವಾಡಸದೃಶ ರೋಚಕತೆ ತದನಂತರ ಮುಂದುವರಿದ ಭಾಗವಾದ ಹಾಗೂ 
“ ಚಳವಳಿಯ ಚೇತನ ಟಿ. ಆರ್. ರೇವಣ್ಣ ಎಂಬ ಯನ್ನೂ ಉಂಟುಮಾಡಬಹುದು ಅಥವಾ ಸಿನಿಕತನ | ಮುಂದುವರಿದ ಭಾಗವಾಗಿ ಈಗಲೂ ಮುಂದು 
ಜೀವನಚರಿತ್ರೆ ಕೃತಿಯಲ್ಲಿ ರೇವಣ್ಣನವರ ಬದುಕು - ವನ್ನೂ ಮೂಡಿಸಬಹುದು. ಆದರೆ ಇವೆರಡರ ನಡುವೆ ವರಿಯುತ್ತಿರುವ ಹೋರಾಟ - ಚಳವಳಿ, ಜನಪರ 
ಹೋರಾಟದ ವಿವಿಧ ಮಜಲುಗಳನ್ನು ನಿಂತ ನಮ್ಮಂತಹ ಅನೇಕರಿಗೆ ರೋಮಾಂಚಕ | ಕಾಳಜಿಗಳ ಗುರುತುಗಳನ್ನೂ ಬಿಂಬಿಸಲಾಗಿದೆ. 
ನಿರೂಪಿಸಿದ್ದಾರೆ. ಇದೀಗ ಇವರಿಗೆ ೮೬ ವರ್ಷ ಅನುಭವವೆನಿಸಬಹುದು. 

ಕೇವಲ ರೇವಣ್ಣನವರ ವ್ಯಕ್ತಿತ್ವ ಮತ್ತು ಅವರ ಪಾತ್ರದ 
ತುಂಬಿದ ಸಂದರ್ಭದಲ್ಲಿ ಅರ್ಪಿಸಿರುವ ಅಭಿನಂದನ ಸ್ವಾತಂತ್ರ್ಯ ಚೌಕ ಈ ಕೃತಿಯ ಹೆಸರಿನೊಂದಿಗೇ ಕುರಿತಾಗಿರದೆ ನಮ್ಮ ದೇಶದ - ಸಮಾಜದ 
ಗ್ರಂಥ ಸ್ವಾತಂತ್ರ್ಯ ಚೌಕ ಕೃತಿಯು ಸಾರ್ವಜನಿಕ ತುಮಕೂರಿನಲ್ಲಿ ನಿಜವಾಗಿಯೂ ಇರುವ ಸ್ವಾತಂತ್ರ್ಯ ವ್ಯವಸ್ಥೆಯನ್ನು ಆಗಿನ ಕಾಲದ ಕನ್ನಡಿಗೆ ಈಗಿನ 
ಹಾಗೂ ಸಾಂಸ್ಕೃತಿಕ ಕ್ಷೇತ್ರದ ಕ್ಷಿತಿಜವಾಗಿ ಚೌಕ ( ಚರ್ಚ್ ಸೈ‌ ) ಒಂದು ಐತಿಹಾಸಿಕ ಮುಖವನ್ನು ಹಿಡಿದು ತೋರಿಸುವ ಯತ್ನವೂ 
ಗೋಚರಿಸುವುದರಲ್ಲಿ ಎರಡು ಮಾತಿಲ್ಲ. ಏಕೆಂದರೆ ಸ್ಮಾರಕ. ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಇದಾಗಿದೆ ಎನ್ನಬಹುದು. 
ಈ ಕೃತಿಯಲ್ಲಿ ಟಿ. ಆರ್ . ರೇವಣ್ಣನವರ ವ್ಯಕ್ತಿತ್ವ ಮಾಡಲಾದ ಗೋಲಿಬಾರ್‌ನಲ್ಲಿ ಮೃತಪಟ್ಟ ಮೂವರು ಮಹಿಳಾ ಹೋರಾಟದ ಸಂಕಥನ, ಸ್ವಾತಂತ್ರ್ಯ 
ಬದುಕನ್ನು ಕುರಿತಂತೆ ವಿಶದೀಕರಿಸುವುದಕ್ಕಿಂತ ದುರಂತ ನಾಯಕರ ಸ್ಮರಣಾರ್ಥ ಇದನ್ನು ಸಂಗ್ರಾಮ , ಬಂಡವಾಳಶಾಹಿ ಮತ್ತು ಗಾಂಧಿ 
ಅವರ ಕಾಲದ ಸಾಂದರ್ಭಿಕ ಘಟಿತಗಳಲ್ಲಿ, ನಿರ್ಮಿಸಲಾಗಿದೆ. ಹೀಗೆ ಇತಿಹಾಸ ಮತ್ತು ನಮ್ಮ ಚಿಂತನೆ, ಭಾರತ ಸಂವಿಧಾನ ಬದಲಾವಣೆಯ 
ಸಮಕಾಲೀನ ಚಳವಳಿಗಳಲ್ಲಿ ಅವರು ಭಾಗವಹಿಸಿದ ನಡುವೆ ಇರುವ ಜ್ವಲಂತ ನಿದರ್ಶನವನ್ನು ಕೃತಿಯ ಅರುಣೋದಯ , ಗಾಂಧಿ ಕಾಣಬಯಸಿದ್ದ ಶಿಷ್ಟ 
ಅಥವಾ ಸ್ಪಂದಿಸಿದ ರೀತಿ, ಅವರು ತಾಳಿರುವ ಮೂಲಕ ಕಟ್ಟಿಕೊಡುವ ಮಹತ್ವದ ಕೆಲಸವನ್ನು ಸಮಾಜ ಮುಂತಾದ ಲೇಖನಗಳು ನೈಜ 
ನಿಲುವು, ತಾತ್ವಿಕ ಬದ್ಧತೆಗಳ ಉಲ್ಲೇಖವಿದೆ ಹಾಗೂ ಕೃತಿಯ ಸಂಪಾದಕ ಜಿ. ಇಂದ್ರಕುಮಾರ್ ಮಾಡಿದ್ದಾರೆ. ಹೋರಾಟದ ಆಶಯ ಹಾಗೂ ವಿವಿಧ ಮಜಲುಗಳನ್ನು 
ತನ್ಮೂಲಕ ಚಳವಳಿ - ಹೋರಾಟಗಳ ಪ್ರತಿಫಲನಗಳ ಎಷ್ಟೋ ಪುಸ್ತಕಗಳು ಬರುತ್ತವೆ. ಅದರಿಂದ ಬಿಂಬಿಸಿದಂತೆ ಸ್ವತಂತ್ರ ಭಾರತದ ಸಂಕೀರ್ಣ 
ವ್ಯಾಖ್ಯಾನ ಮುಂತಾದವುಗಳನ್ನು ದಾಖಲಿಸುವ ಪ್ರಯೋಜನವೇನು, ಎಂದು ಕೆಲವೊಮ್ಮೆ ಕೆಲವರು ಸಮ 

ಪ್ರಯೋಜನವೇನು, ಎಂದು ಕೆಲವೊಮ್ಮೆ ಕೆಲವರು ಸಮಾಜದಲ್ಲಿ ತತ್ತರಿಸುತ್ತಿರುವ ಅನೇಕ ಸವಾಲುಗಳಿಗೆ 
ಯತ್ನವಿದೆ. ಅಂದಿನ ಕಾಲಘಟ್ಟದಿಂದ ಇಂದಿನವರೆಗಿನ ಪ್ರಶ್ನೆ ಮಾಡುವುದುಂಟು. ಸದ್ಯಕ್ಕೆ ಪ್ರಯೋಜನದ ಪ್ರತಿರೋಧ ಒಡ್ಡುವ, ಸಮಾಜದ ಶಾಂತಿ ಸುವ್ಯವಸ್ಥಿತ 
ಹೋರಾಟ - ಚಳವಳಿಗಳು ಸಾಗಿಬಂದ ಮಾರ್ಗದ ಮಾತು ಬೇಡ. ಆದರೆ ಅದರಲ್ಲಿ ದಾಖಲೀಕರಣ ಬದುಕಿಗೆ ಮಾರ್ಗಗಳಾಗಬಹುದಾದ ಆಯಾಮ 
ಹೆಜ್ಜೆಗುರುತುಗಳನ್ನು ಗುರುತಿಸಲಾಗಿದೆ. ಸಾರ್ವತ್ರಿಕ ಗೊಂಡ ಘಟನೆಗಳ ಮಹತ್ವಕ್ಕೆ ಬೆಲೆ ಕಟ್ಟಲಸಾಧ್ಯ ಗಳನ್ನು ಸೂಚಿಸುವ ಗಾಂಧೀಜಿಯವರ 
ಚಳವಳಿಯು ಇತಿಹಾಸವೊಂದನ್ನು ಹೇಗೆ - ಎನ್ನುವುದು ಅನೇಕರಿಗೆ ಗೊತ್ತಿಲ್ಲ. ಘಟನೆಗಳನ್ನು ನಿಸರ್ಗೋಪಚಾರದ ಮಹತ್ವ ಮತ್ತು ಅವಶ್ಯಕತೆ, 
ಸೃಷ್ಟಿಸಬಲ್ಲದು ಎಂಬುದಕ್ಕೆ ೧೨ನೆಯ ಶತಮಾನ ಎಲ್ಲ ಕಂಡವರು, ಅನುಭವಿಸಿದವರು ಕಾಲಕೋಶಕ್ಕೆ ನೈಸರ್ಗಿಕ ಕೃಷಿಯಿಂದ ಆಹಾರ ಭದ್ರತೆ ಪಡೆಯುವ 
ಕಾಲಕ್ಕೂ ಸಲ್ಲುವ ಉದಾಹರಣೆಯಾದಂತೆ ಸ್ವಾತಂತ್ರ್ಯ ಸೇರಿಹೋದ ನಂತರ ಅವು ದಾಖಲಾಗದಿದ್ದರೆ ? ಬಗೆ, ಹುಲ್ಲುಗಾವಲು ಕೃಷಿಕೈಗಾರಿಕೆ ಮುಂತಾದ 
ಚಳವಳಿಯೂ ಒಂದು ಉದಾಹರಣೆ. ಅಂತೆಯೇ ಉದಾಹರಣೆಗೆ ಎಷ್ಟೋ ಸ್ಮರಣ ಸಂಚಿಕೆ, ಬರಹಗಳು, ಸಾಮಾಜಿಕ ನೆಲೆಯ ಸಮಾನತೆಯ 
ಅದು ಮಾರ್ಗದರ್ಶಕವೂ ಅನುಕರಣೀಯವೂ ಲೇಖನಗಳಲ್ಲಿ ತುಮಕೂರು ಜಿಲ್ಲೆಗೆ ಮಹಾತ್ಮ ಜೀವದ್ರವ್ಯಗಳಾಗಿ ಎಂದೆಂದಿಗೂ ಪ್ರಸ್ತುತವಾಗುವ 
ಆಗಿರುವುದನ್ನು ಮರೆಯುವಂತಿಲ್ಲ. 

ಗಾಂಧಿಯವರು ಬಂದಿದ್ದರ ಬಗ್ಗೆ ಉಲ್ಲೇಖವಿದ್ದರೂ ಬಸವಣ್ಣನ ಅಥವಾ ೧೨ನೇ ಶತಮಾನದ 
ಈ ಕೃತಿಯಲ್ಲಿನ ಕೆಲವೊಂದು ಲೇಖನಗಳು ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ವಿಚಾರ ವಿಚಾರಕ್ರಾಂತಿಗಳ ವಿಶ್ಲೇಷಣೆ ಹಾಗೂ ಸಮಕಾಲೀನ 
ಟಿ. ಆರ್ . ರೇವಣ್ಣನವರನ್ನು ಕುರಿತಂತೆ, ಅವರನ್ನು 

ಸಮಾಜಕ್ಕೆ ಅನ್ವಯಿಸಬಹುದಾದ ಶರಣರ 
ವೈಯಕ್ತಿಕವಾಗಿ ಬಲ್ಲವರು, ಒಡನಾಡಿಗಳು , ಬಾ , ಹ , ರಮಾಕುಮಾರಿ ವಚನಗಳಲ್ಲಿನ ಲೋಕ ಸಂಗ್ರಹದ ಮಹಾಮಾರ್ಗ , 
ಡಿಸೆಂಬರ್ ೨೦೧೩ 

- ಹೊಸತು ೫೫ 


ಒ0) 


ಬಸವಣ್ಣ ತಿರಸ್ಕರಿಸಿದ ದೇವರುಗಳು, ಅಸ್ಪಶ್ಯತೆ ಮುಂತಾದ ಲೇಖನಗಳು, ಗಳನ್ನೊಳಗೊಂಡಿದೆ. ಇದರೊಂದಿಗೆ ಸ್ವಾತಂತ್ರ್ಯಪೂರ್ವ ಹಾಗೂ ನಂತರದ ಪ್ರಬಲ 
ಅವುಗಳ ಮೂಲಕ ಪ್ರತಿಪಾದಿಸಹೊರಟಿರುವ ಅಂಶಗಳು ಪ್ರತಿಯೊಂದನ್ನೂ ಹೋರಾಟದ ಚಿತ್ರಗಳಿದ್ದಿದ್ದರೆ ಇಡೀ ಕೃತಿ ಇನ್ನಷ್ಟು ಔಚಿತ್ಯಪೂರ್ಣವೆನಿಸುತ್ತಿತ್ತು. 
ಆನ್ವಯಿಕ ನೆಲೆಯಲ್ಲಿ ಚರ್ಚೆಗೆ ಒಳಪಡಿಸುವಂತಹವುಗಳಾಗಿವೆ. ಇವಲ್ಲದೆ | ರೇವಣ್ಣನವರ ಚಟುವಟಿಕೆಗಳ ಬಗ್ಗೆ ಬರೆದಿರುವ ಲೇಖನಗಳಲ್ಲಿ ಪುನರಾವರ್ತಿತ 
ರೇವಣ್ಣನವರ ಸಮೀಪವರ್ತಿಗಳು ತಾವು ಕಂಡಂತೆ ಅವರ ವ್ಯಕ್ತಿತ್ವ , ಹೋರಾಟದಲ್ಲಿ ವಾಗಿರುವ ಅಂಶಗಳೂ ಇದ್ದು , ಕೆಲವು ಬರೆಯಲೇಬೇಕೆಂಬ ಉಮೇದಿಗೆ ಸಿಲುಕಿ 
ಅವರ ಪಾತ್ರ, ಸಮಾಜದೊಂದಿಗಿನ ಅವರ ಪ್ರತಿಸ್ಪಂದನ , ಸಾಮಾಜಿಕ ಜವಾಬ್ದಾರಿ, ಬರೆದಂತೆ ಗೋಚರಿಸುತ್ತವೆ. ಕೆಲವರು ಕವನಗಳ ಮೂಲಕವೂ ಅಭಿನಂದನೆ 
ಮಾರ್ಕ್ಸ್‌ವಾದದ ಹಿನ್ನೆಲೆಯಲ್ಲಿ ರೇವಣ್ಣನವರ ವಿಚಾರ – ನಡವಳಿಕೆ ಮುಂತಾದವು ಸಲ್ಲಿಸಿದ್ದಾರೆ. ಒಟ್ಟಾರೆ, ಈ ಕೃತಿ ಒಂದು ಚಳವಳಿಯ ಸಂದರ್ಭದ ಹೋರಾಟದ 
ಗಳಲ್ಲದೆ ತಳ ಸಮುದಾಯದ ಸ್ವಾತಂತ್ರ್ಯ ಹೋರಾಟಗಾರರು, ಕೊಳೆಗೇರಿ ಜೀವನ ಮನಃಸ್ಥಿತಿಗಳಿಗೆ ಉಲ್ಲೇಖನಗಳನ್ನು ನೀಡುವ ದಿಸೆಯಲ್ಲಿ ಅರ್ಥಪೂರ್ಣ 
ಸಮಸ್ಯೆಗಳು ಮುಂತಾದ ಲೇಖನಗಳ ಮೂಲಕ ಹಿರಿಯರೂ ಕೂಡ ಕೊಡುಗೆಯಾಗಿದೆ. ಇಂದಿನ ಯುವಜನಾಂಗ ಹಾಗೂ ವಿದ್ಯಾರ್ಥಿಗಳು ಅಥವಾ 
ಕಟ್ಟಿಕೊಟ್ಟಿದ್ದಾರೆ. ತಮ್ಮದೇ ಆದ ಧೋರಣೆಯಲ್ಲಿ ಸಮಾಜವನ್ನು ನೋಡುವ ಸಾಮಾಜಿಕ ಚಿಂತನೆಯ ಮಾರ್ಗದಲ್ಲಿರುವ ಎಲ್ಲರೂ ಇಂತಹ ಕೃತಿಗಳನ್ನು 
ಪ್ರಸ್ತುತ ಸಂದರ್ಭಕ್ಕೆ ಪರ್ಯಾಯವಾಗಬಹುದಾದ ಮಾರ್ಗವನ್ನು ಆಲೋಚಿಸುವ ಓದಲೇಬೇಕು. ಮುಂದಣ ಭವಿಷ್ಯತ್ತಿಗೆ ಹಿಂದಣ ಇತಿಹಾಸ ಬೆಳಕಾಗಬೇಕು. 
ಪರಿ ಹಾಸುಹೊಕ್ಕಾಗಿರುವುದು ಈ ಕೃತಿಯ ಮಹತ್ವವನ್ನು ಹೆಚ್ಚಿಸಿದೆ. 

ಸುಂದರವಾಗಿ ಉತ್ತಮ ಮುದ್ರಣ ಹೊಂದಿ ಹೊರಬಂದಿರುವ ಈ ಕೃತಿ 
ಟಿ. ಆರ್. ರೇವಣ್ಣನವರ ಅಸ್ತಿತ್ವವನ್ನು ಸಾರುವಂತಿರುವ ಅನೇಕ ಛಾಯಾಚಿತ್ರ 

೨೪ನೇ ಕ್ರಾಸ್ , ಎಸ್. ಐ . ಟಿ . ಬಡಾವಣೆ, ತುಮಕೂರು - ೫೭೨ ೧೦೩ 


ಬಾ . ಹ . ರಮಾಕುಮಾರಿ 


ಒಂಟಿ ಬೀದಿಯಲ್ಲಿ ಅನಾಥ ಜಂಗಮನ ಹಾಡು 


#visheshadsideredevelow 
Madaration 
+de 
+ Me 
+lee 

ಳಿಗೆ 


** 

A 
dded 
4444 
+4+ 
++ AAAAAAbso 


+ 


by 


+++ 


+ 


+ 

+ 


++ 


# # # # 


++++ 


divyuk 
+ 
+++ + 


+ + 
+ 


+ + + 


+++ + + 
+ ++ + + + 
+4 +++ + 
+ +++ ++ 
44 


222 


# 


+ 


+ + 


+ + 


+ 


: 


+ 


## 


+ 


+ 
+ 


+ 


d 


+++ 


e 


#tudents4444 

dayuddevelowested 
verywheyageetheಳyeeshveshweets 


# saveshveshakeeybelieved 

AyyyyyyeyeMdake 


ess 


essessssssssssssssssserved 


ಸೋತ ಹೆಜ್ಜೆಗಳ ಎಣಿಸುತ್ತಾ, 
ಬೀದಿ ಬೀದಿಗಳ ಸುತ್ತಿದ್ದೇನೆ 
ನನ್ನ ಅನುಭವಕ್ಕೆ 
ತಟ್ಟಿರುವುದು ಕೇವಲ ಹಸಿವೊಂದೆ ! 


destival 


What 


2014 


# # 


# ## 
ew +++ + + + 

# # 
# 


# 


# # # # # 

f 


** 


# # # # 


# 


**** 


+ + ++ + + 

+ + 
++ + + + + ++ + + ++ + 

++ 

+ + 
+ + 


- 


- 


+ 


++ 


+++++ 


++ 


++ + 
+ +++ + + 


everyws/ 

22 


+ 


+ 


* 


+ 


+ 


+ 


+ 
+ + + + + 


+ + 


+ 


+ 


* * * * 


+ 


+ 


* 


+ 


+ 


18 


+ 


+ 


+ 


-- 


* 


+ 


+ 


sses 


+ 


+ 


+ 


+ + 


+ 


ಇಲ್ಲಿ ಯಾವ ಮನುಷ್ಯನಿಗಿದೆ 
ನನ್ನ ಆರ್ತನಾದವ ಆಲಿಸಿಕೊಳ್ಳುವ ಪುರುಸೊತ್ತು ? 
ನನಗೆ ಸುಖವೆಂದರೆ , 
ಕನಸು, ಕಲ್ಪನೆಯಲ್ಲಿ ಮೂಡಿ ಮರೆಯಾಗುವ ಗೆರೆ 
ಹೊಟ್ಟೆಯ ಮೇಲೆ ಅಳಿಸದಂಥ ಬರೆ! 


- 


+++ 


## # # ## # # # # # 


+ 


+ + 


44 + 


+ + + 


+ 


by +daweets 


G 


+ + 


+ 


++ + 


+ + + + 


beyosakeries 


= 


+ 


= = 


+ ++ + + + 


+ 
+ 
+ 
+ 


4 


+ 
+ 


WWWWWW 


. 


+ 
+ 
+ 
+ + 


v 


+ ++ + + + + 


+ 


+ + + 


++ + + 


+# # 
# 
# 


# 
# # # # 


# 
## # 


MAN 


# 
# 
# # # 


e 
+ 
Avveene 
+ 
+ 
+ 
Nelseveddy 
+ 
+ 
whatskeetidde 


# # 


# # 
## 


MANA 


ಯಾವುದಕ್ಕೂ ಮರುಳನಾಗದ ನಾನು 
ವಾಸ್ತವಕ್ಕೆ ಮರಳುತ್ತೇನೆ, ನರಳುತ್ತೇನೆ 

ಈ ಬೀದಿ, ಮರ, ಹಕ್ಕಿಗಳಷ್ಟೆ ನನ್ನನ್ನು 

ಕಾವ್ಯಲೋಕ ಸಾಂತ್ವಾನಿಸಬಲ್ಲವು, ನಾಳೆಯನ್ನು ನೆನಪಿಸಬಲ್ಲವು 
ಬೀದಿ ಬದಿಯ ಸಾಲು ಸಾಲು ಮರಗಳು 

ಮನುಷ್ಯತ್ಯಾರೂ ಸುಳಿಯಲಾರರು 
ಉದುರಿಬಿದ್ದ ತರಗೆಲೆಗಳು , 

ನನ್ನ ಸನಿಹ ! 
ಸಂಜೆಯಾಗುತ್ತಲೆ ಮರವನ್ನಾಶ್ರಯಿಸುವ ಹಕ್ಕಿಗಳು; 
ಬೀದಿಯುದ್ದಕ್ಕೂ ಮೂಡಿದ ಯಾರದೋ 

ಇದೇ ಮಣ್ಣು ಕಲ್ಲುಗಳಿಂದ ಕಟ್ಟಿದ 
ಅಸ್ಪಷ್ಟ ಹೆಜ್ಜೆಗುರುತುಗಳು 

ಮನೆಯನೊಲ್ಲೆ, 
ಈ ಎಲ್ಲವೂ ನನ್ನ ಅನಾದಿಕಾಲದ ಸಂಗಾತಿಗಳು ! 

ಮಣ್ಣು ಬೆಳೆದ ಹತ್ತಿ, ಅದರಿಂದಾದ ಬಟ್ಟೆಯನ್ನೂ ನಾ ಬೇಡೆ, 

ನನ್ನೊಡಲೊಳಗೆ ಹಸಿವಿನ ಕಿಚ್ಚನ್ನಿಟ್ಟುಕೊಂಡು, 
ಇಲ್ಲಿ ಬದುಕುವುದೆಂದರೆ 

ಗಗನಮುಖಿಯಾಗಿ, 
ಮುಖವಾಡಗಳ ಸಂತೆ, 

ಮುಳುಗುತ್ತಿರುವ ಸೂರ್ಯನನ್ನು 
ನಮ್ಮ ನೈಜ ಮುಖವನ್ನು ಮರೆಮಾಚಿ 

ನಿರುಕಿಸುತ್ತಾ ... 
ನಿತ್ಯವೂ ಒಡಲು ಪೊರೆಯಲು ಕಸರತ್ತು, ಕರಾಮತ್ತು ! 

ಈ ಮಣ್ಣಿಗೆ 
ಆದರೆ ನಾನೋ , ಮುಖವಾಡ ಧರಿಸದ ಅನಾಥ ಜಂಗಮ 

ಅನ್ನವನ್ನು ದಯಪಾಲಿಸಲು ಬೇಡುತ್ತೇನೆ 

ಅದೂ ಸಿಗದ ವೇಳೆ 
ನನ್ನೊಳಗೆ ಚುರೆನ್ನುವ ಕರುಳು; 

ಓ ಮಣ್ಣೆ ನನ್ನನ್ನು ಅರ್ಪಿಸಿಕೋ ...! 
ನಿತ್ರಾಣಗೊಂಡು 

ಸಂತೋಷ ಅಂಗಡಿ 
“ ಲಕ್ಷ್ಮೀ ನಗರ , ಬಾದಾಮಿ, ಬಾಗಲಕೋಟ ಜಿಲ್ಲೆ - ೫೮೭ ೨೦೧ 


ಹೊಸತು ೫೬ - 


ಡಿಸೆಂಬರ್ ೨೦೧೩ 


ದಲಿತರ ಬದುಕಿನ ಕರಾಳ ಕಪ್ಪು ಚುಕ್ಕೆಯಾದ ಪೂನಾ ಒಪ್ಪಂದವನ್ನು ಕುರಿತ ಚರ್ಚೆಯು ಒಂದರ್ಥದಲ್ಲಿ ಭಾರತೀಯ ದಲಿತ ರಾಜಕಾರಣವನ್ನು 
ಕುರಿತ “ ಆತ್ಮಾವಲೋಕನ” ದ ಸಂಗತಿಯಾಗಿದೆ. ಜೊತೆಗೆ, ಪ್ರಸ್ತುತ ದಲಿತರ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಅಸ್ಮಿತೆಗಳ ಬಗ್ಗೆ ಕೂಡ 
ಗಂಭೀರವಾಗಿ ಚಿಂತಿಸಬೇಕಾಗಿದೆ. ಪೂನಾ ಒಪ್ಪಂದವನ್ನು ಕುರಿತ ಚರ್ಚೆ ಕೇವಲ ಔಪಚಾರಿಕವಾಗದೆ ಪ್ರಸ್ತುತ ದಲಿತ ರಾಜಕಾರಣದ 
ಸಮಸ್ಯೆಗಳೇನು ? ದಲಿತ ರಾಜಕಾರಣವನ್ನು ಯಾವ ನೆಲೆಯಲ್ಲಿ ಪುನರ್ ನಿರ್ಮಿಸಬೇಕು ? ದಲಿತ ರಾಜಕಾರಣಿಗಳ ಸಮುದಾಯಬದ್ದ ಕಾಳಜಿ, 
ಜವಾಬ್ದಾರಿಗಳೇನು ? ದಲಿತ ರಾಜಕಾರಣಿಗಳು ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದಾಗ್ಯೂ , ಅವರನ್ನು ಶೋಷಿತ ಸಮುದಾಯಗಳ ಹಿತದೃಷ್ಟಿಯಿಂದ 
ಸಂಘಟಿಸುವುದು ಹೇಗೆ ? ದಲಿತರ ರಾಷ್ಟ್ರಮಟ್ಟದ ರಾಜಕೀಯ ಪಕ್ಷವಾದ ಬಿ.ಎಸ್ . ಪಿ ಪಕ್ಷವನ್ನು ಪ್ರಜಾಸತ್ತಾತ್ಮಕವಾಗಿ ಬಲಿಷ್ಠಗೊಳಿಸುವುದು 
ಹೇಗೆ ? ಎಲ್ಲಾ ಜಾತಿ ಸಮುದಾಯಗಳಲ್ಲಿನ ಶೋಷಿತರನ್ನು ಈ ಪಕ್ಷದ ಪರಿಧಿಯಲ್ಲಿ ಒಗ್ಗೂಡಿಸುವುದು ಹೇಗೆ ? ಎಂಬುವುದು ಈ ಚರ್ಚೆಯ 
ಸಂದರ್ಭದ ಪೂರಕ ವಿಚಾರಗಳಾಗಬೇಕು. 

ಡಾ|| ಅಪ್ಪಗೆರೆ ಸೋಮಶೇಖರ 


ಅಂಬೇಡ್ಕರ್ ವೈಚಾರಿಕತೆ 
ಮತ್ತು ಪೂನಾ ಒಪ್ಪಂದದ 

ಮರುಚಿಂತನೆ 


ಪ್ರಜಾಪ್ರಭುತ್ವವು 
ಕೇವಲ ಒಣ ಆಡಳಿತ ಯಂತ್ರ ಮಾತ್ರವಲ್ಲ 
ಪರಸ್ಪರ ಪ್ರೇಮದ ಸಹಕಾರದ 
ಅರಿವಿನ ಎಲೆಗಳನ್ನು ವಿಸ್ತರಿಸುವ 
ಜೀವನ ವಿಧಾನ ಆಗಬೇಕು 

- ಡಾ|| ಬಿ. ಆರ್. ಅಂಬೇಡ್ಕರ್ 


ಮಾನವತೆಯ ಸಾಕಾರ ಡಾ || ಬಾಬಾ ಈ ಹೊತ್ತಿನ ಜನವಿರೋಧಿ ಜಾತಿರಾಜಕಾರಣ; 
ಸಾಹೇಬ್ ಅಂಬೇಡ್ಕರ್ ಅವರನ್ನು ಮರೆತ ಭಾರತಕ್ಕೆ ಮಠಮಾನ್ಯಗಳ ಮತಾಂಧತೆ; ಕ್ರೂರತನದ ಹಿಂದುತ್ವ 
ಭವಿಷ್ಯವಿಲ್ಲ. ಪ್ರಸ್ತುತ ವಿವೇಕ ಶೂನ್ಯತೆಯಿಂದ ಹಾಗೂ ಕೋಮುವಾದಿತನಗಳಿಗೆ ಮುಖಾಮುಖಿಯಾಗಿ 
ಪರಿತಪಿಸುತ್ತಿರುವ ಭಾರತೀಯ ಬದುಕಿಗೆ ನಿಂತು ಸವಾಲಿನ ಉತ್ತರವಾಗುವ ದಿಟ್ಟತನ 
ಅಂಬೇಡ್ಕರ್ ಅವರ ವೈಚಾರಿಕತೆಯ ಅರಿವು ಅಂಬೇಡ್ಕರ್‌ ವಾದದಲ್ಲಿದೆ. ಶೋಷಿತರು ಭಾವನಾತ್ಮಕ 
ದಿಕ್ಕಾಗಬಲ್ಲದು. ಜಾತಿ ಅಪಮಾನದ ನೋವುಗಳನ್ನೆಲ್ಲ ನೆಲೆಗಿಂತ ವೈಚಾರಿಕ ನೆಲೆಯಲ್ಲಿಯೂ ಮೂಲಭೂತ 
ತನ್ನ ಅಂತಃಕರಣದಲ್ಲಿ ಅರಗಿಸಿಕೊಳ್ಳುತ್ತಲೇ ವಾದಿಗಳು ಜಾತಿವಾದಿ ದೃಷ್ಟಿಕೋನಕ್ಕಿಂತ 
ಮಾನವೀಯ ವಿವೇಕದ ನೆಲೆಗಟ್ಟಿನ ಮೇಲೆ ಮಾನವೀಯ , ಜಾತ್ಯತೀತ ಪ್ರಜ್ಞೆಯಲ್ಲಿ ಪ್ರಾಮಾಣಿಕವಾಗಿ 
ರಾಷ್ಟ್ರೀಯತೆಯನ್ನು ಕಟ್ಟಹೊರಟ ಅಂಬೇಡ್ಕರ್ ಅಂಬೇಡ್ಕರ್ ಅವರನ್ನು ಅರ್ಥೈಸಿಕೊಳ್ಳುವ, ಆ 
ಅವರು ಅಸ್ಪೃಶ್ಯತೆಯ ಕ್ರೌರ್ಯಗಳನ್ನು ತನ್ನ ಮೂಲಕ ತಮ್ಮ ಬದುಕಿನ ಅಂತರಾಳಕ್ಕೆ 
ಅಹಿಂಸಾತ್ಮಕ ಹೋರಾಟದ ಮೂಲಕ ಗೆದ್ದವರು. ತಂದುಕೊಳ್ಳುವ ಅಗತ್ಯವಿದೆ. ಆಗ ಮಾತ್ರ 
ಆ ಕಾರಣಕ್ಕಾಗಿ ಅಂಬೇಡ್ಕರ್‌ ಜಾಗತಿಕ ಮಟ್ಟದ ಅಂಬೇಡ್ಕರ್ ಅವರ ನಿಸ್ವಾರ್ಥ , ವಿಸ್ತ್ರತ ಮಾತೃ 
ಬಹುದೊಡ್ಡ ಅಹಿಂಸಾ ಹೋರಾಟಗಾರರಾಗಿದ್ದಾರೆ. ಸಂವೇದನೆಯ ಅನುಭವ ದಕ್ಕಲಿಕ್ಕೆ ಸಾಧ್ಯ . 
ಜಾತಿ ಪ್ರಣೀತ ಅಸಮಾನತೆಯ ಬೇರುಗಳು ಹಿಂದೂ ಧರ್ಮದ ವಾರಸುದಾರರೆನಿಸಿಕೊಳ್ಳುವ 
ಸಂಕೀರ್ಣವಾಗಿರುವ ಈ ಸಂದಿಗ್ಧ ಸಂದರ್ಭದಲ್ಲಿ ವರಿಗೆ ಜಾತೀಯತೆ, ಅಸ್ಪಶ್ಯತೆ, ಅಸಮಾನತೆ, 
ಅಂಬೇಡ್ಕರ್ ಅವರನ್ನು ಅರಿತುಕೊಳ್ಳುವ ಬಗೆ : ಬಡತನ, ಅನಕ್ಷರತೆ, ನಿರುದ್ಯೋಗದಂತಹ 
ಯಾವುದೇ ಪೂರ್ವಗ್ರಹ ಪೀಡಿತವಲ್ಲದ, ಸಮಸ್ಯೆಗಳಿಗಿಂತ, ಮತಾಂತರ ಬಹಳ ದೊಡ್ಡ 
ಪ್ರಜ್ಞಾಪೂರ್ವಕ ಜಾತ್ಯತೀತ ನೆಲೆಯದ್ದಾಗಬೇಕಿದೆ. ರಾಷ್ಟ್ರೀಯ ಸಮಸ್ಯೆಯಾಗಿ ಕಾಣುತ್ತದೆ. ಇಂತಹ 


ಡಿಸೆಂಬರ್ ೨೦೧೩ 


- ಹೊಸತು ೫೭ 


RS 


KICE 


30.R. 


ಮತಾಂಧರಿಗೆ ಅಂಬೇಡ್ಕರ್ ಹೇಳಿರುವ : “ಒಂದು 

ಭಾರತೀಯ ದಲಿತರ ರಾಜಕಾರಣದ ದಿಕ್ಕು 
ಧರ್ಮ ಒಬ್ಬ ವ್ಯಕ್ತಿಯನ್ನು ಅಥವಾ ಸಮುದಾಯವನ್ನು 

ಆಹಾರ ಭದ್ರತೆ 

ದೆಸೆಗಳನ್ನು ಸ್ಪಷ್ಟವಾಗಿ ಕಂಡುಕೊಳ್ಳಬೇಕಿದೆ. 
ಕೀಳುದರ್ಜೆಯ , ಹೀನಮಾನಗೇಡಿ, ಬಹಿಷ್ಕತ ವ್ಯಕ್ತಿ 

ಇನ್ನು ಇಂದಿರಮ್ಮ 
ಅನ್ನ ಯೋಜನೆ 

- ಬುದ್ಧನನ್ನು ಮರಳಿ ಭಾರತಕ್ಕೆ ಕರೆತಂದ 
ಅಥವಾ ಸಮುದಾಯವೆಂದು ಕಾಣದೆ ಅವರೂ 

ಅಂಬೇಡ್ಕರ್ ಅವರ ಆಮೂಲಾಗ್ರ ಚಿಂತನೆ ಬೌದ್ಧ 
ಕೂಡ ತಮ್ಮಂತೆ ಮನುಷ್ಯರು ಎಂದು ಪರಿಗಣಿಸಬೇಕು. 

ನೆಲೆಯದ್ದಾಗಿದೆ. ಕರುಣೆ, ಮೈತ್ರಿ, ಸಮತೆಯೇ 
ಆ ಧರ್ಮ, ಅವನೂ ಇತರರಿಗೆ ಸಮಾನ ಎನ್ನುವ 

ಮೈವೆತ್ತ ನಮ್ಮ ಭಾರತ ಸಂವಿಧಾನ ಇದಕ್ಕೆ 
ವಾತಾವರಣ, ಭರವಸೆಯನ್ನು ಮೂಡಿಸಬೇಕು. ಆಗ 

ಸೂರ್ಯಸತ್ಯ ನಿದರ್ಶನವಾಗಿದೆ. ಎಲ್ಲಾ ಜಾತಿ 
ಅಂಥ ಧರ್ಮಕ್ಕೆ ಮತಾಂತರ ಹೊಂದುವುದರಿಂದ 

ಜನವರ್ಗಗಳ ಏಳೆಯ ಬಗ್ಗೆ ದೂರದೃಷ್ಟಿಯ 
ಶತಶತಮಾನಗಳಿಂದ ಅಸ್ಪಶ್ಯರಲ್ಲಿ ಬೇರುಬಿಟ್ಟ 

ವಿವೇಚನೆ ಇದ್ದ ಬಹುದೊಡ್ಡ ದಾರ್ಶನಿಕ ಚಿಂತಕ 
ಕೀಳರಿಮೆ ಕಾಣೆಯಾಗುತ್ತದೆ ” - ಎಂಬ ಮಾತಿನ 

ಅಂಬೇಡ್ಕರ್ ಎಂಬುದು ಇದರಿಂದ ಸಾಬೀತಾಗುತ್ತದೆ. 
ಮೌಲ್ಯ ಅರಿವಾಗಬೇಕಿದೆ. ಆ ಕಾರಣದಿಂದಲೇ 

ಆದರೆ ಸಂವಿಧಾನ ದೇಶದ ದಲಿತರಿಗಷ್ಟೇ 
ಅಂಬೇಡ್ಕರ್‌, ಜಾತಿ- ಅಸಮಾನತೆಗೆ ಕಾರಣವಾದ 

ಮೀಸಲಾದದ್ದು ಎಂಬ ಅಪಾಯಕಾರಿ ಧೋರಣೆ 
ಮನುಸ್ಮೃತಿಯನ್ನು ಬಹಿರಂಗವಾಗಿ ಸುಡುವ 

ಗಳನ್ನು ಬಿತ್ತಲಾಗುತ್ತಿದೆ. ಜೊತೆಗೆ ಮನುವಾದಿಗಳು , 
ಮೂಲಕ, “ ಹಿಂದುವಾಗಿ ಹುಟ್ಟಿದ್ದೇನೆ; ಹಿಂದುವಾಗಿ 

ಹೇಗಾದರೂ ಮಾಡಿ ಸಂವಿಧಾನವನ್ನು ನಾಶಮಾಡಿ 
ಸಾಯುವುದಿಲ್ಲ ” ಎಂದು ಹೇಳುತ್ತ ಕೊನೆಗೆ 

ಅದರ ಸ್ಥಾನದಲ್ಲಿ ಭಗವದ್ಗೀತೆ ಅಥವಾ 
ಬೌದ್ದಧರ್ಮಕ್ಕೆ ಮರಳಿದರು. 

ಮನುಸ್ಮೃತಿಯನ್ನು ಪ್ರತಿಷ್ಠಾಪಿಸಬೇಕೆಂದು ಹೊಂಚು 
ಶತಮಾನಗಳಿಂದ ಜಾತಿ ರೋಗಕ್ಕೆ 

* ವಿಂಬೆ , 

ಹಾಕುತ್ತಿವೆ. ಇದಕ್ಕೆ ಪೂರಕವೆಂಬಂತೆ ಭಗವದ್ಗೀತೆಯನ್ನು 
ಬಲಿಯಾಗಿರುವ ನಮ್ಮ ರಾಷ್ಟ್ರೀಯತೆ ಗೆ ಅಂಬೇಡ್ಕರ್ 

ಶಾಲಾ, ಕಾಲೇಜುಗಳಲ್ಲಿ ಪಠ್ಯ ಮಾಡುವ ಕುತಂತ್ರ 
ತತ್ಯದಿಂದ ಮಾತ್ರ ಕಾಯಕಲ್ಪ ಸಾಧ್ಯ . ಬುದ್ದ, ಸಂಕೇತವೇ ಸರಿ , ಮಹಿಳಾಪರ ಹಕ್ಕುಬಾಧ್ಯತೆಗಳ ನಡೆಯುತ್ತಿದೆ. ಭಾರತದ ಪ್ರಜೆಗಳಾದ ನಾವು 
ಬಸವ, ಅಂಬೇಡ್ಕರ್ ಅವರ ವೈಚಾರಿಕತೆಯನ್ನು ಪ್ರಾತಿನಿಧ್ಯವನ್ನು ಪ್ರತಿಪಾದಿಸುವ ಹಿಂದೂ ಕೋಡ್ ಭಾರತವನ್ನು ಒಂದು ಸಾರ್ವಭೌಮ , ಸಮಾಜವಾದಿ, 
ಅರ್ಥೈಸಿಕೊಳ್ಳದ ಯಾವೊಬ್ಬ ಭಾರತೀಯನಿಗೂ ಬಿಲ್ ತಿರಸ್ಕೃತಗೊಂಡಾಗ, “ ಮಹಿಳೆಯರ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ 
ರಾಷ್ಟ್ರೀಯ ಪ್ರಜ್ಞೆಯ ಅರಿವು ಮೂಡುವುದು ಅಸಾಧ್ಯ. ಸಾಮಾಜಿಕ ನ್ಯಾಯವನ್ನು ಗೌರವಿಸದ ಸರ್ಕಾರದಲ್ಲಿ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ 
“ ಚರಿತ್ರೆ ಗೊತ್ತಿಲ್ಲದವ ಚರಿತ್ರೆ ನಿರ್ಮಿಸಲು ಸಾಧ್ಯವಿಲ್ಲ; ನಾನು ಇರುವುದಿಲ್ಲ ” ಎಂದು ಹೇಳಿ ತಮ್ಮ ಕಾನೂನು ನಾಗರಿಕರಿಗೆ; ಸಾಮಾಜಿಕ, ಆರ್ಥಿಕ ಮತ್ತು 
ಅಸ್ಪಶ್ಯತಾ ನಿವಾರಣೆ ಮತ್ತು ಎಲ್ಲಾ ದುರ್ಬಲ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟ ಏಕೈಕ ರಾಜಕೀಯ ನ್ಯಾಯ , ವಿಚಾರ ಅಭಿವ್ಯಕ್ತಿ, ವಿಶ್ವಾಸ, 
ವರ್ಗಗಳ ವಿಮೋಚನೆಯಾಗದ ಹೊರತು ದೇಶದ ಭಾರತೀಯ ಪ್ರಜಾಪ್ರತಿನಿಧಿ ಅಂಬೇಡ್ಕರ್‌ ಅವರಿಗಿದ್ದ ಧರ್ಮಶ್ರದ್ಧೆ ಮತ್ತು ಉಪಾಸನ ಸ್ವಾತಂತ್ರ್ಯ 
ಸ್ವಾತಂತ್ರ್ಯ ಅರ್ಥರಹಿತ...; ಭಾರತ ಸ್ವತಂತ್ರವಾದರಷ್ಟೇ ಮಹಿಳಾಪರ ಕಳಕಳಿಗೆ ಈ ಚಾರಿತ್ರಿಕ ಪ್ರಸಂಗವೇ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆಯು 
ಸಾಲದು ಧಾರ್ಮಿಕ, ರಾಜಕೀಯ, ಸಾಮಾಜಿಕ, ನಿದರ್ಶನ. ಆದರೆ ಈವರೆಗಿನ ಬಹುತೇಕ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವ, 
ಆರ್ಥಿಕ ವಿಷಯಗಳಲ್ಲಿ ಭರತಖಂಡದಲ್ಲಿ | ಭಾರತೀಯ ಮಹಿಳಾ ಚಳುವಳಿಗೆ ಅಂಬೇಡ್ಕರ್ ರಾಷ್ಟ್ರದ ಏಕತೆ ಹಾಗೂ ಅಖಂಡತೆಯನ್ನು 
ಜನಿಸಿದವರೆಲ್ಲ ಸಮಾನ ಹಕ್ಕುಳ್ಳವರಾಗಬೇಕು...; ಅವರ ಸ್ತ್ರೀ ಸಂವೇದನೆಯ ಮಹತ್ವ ಅರ್ಥ ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು 
ಸ್ವಾತಂತ್ರ್ಯ , ಸಮಾನತೆ, ಸೋದರತ್ವದ ತಳಹದಿಯ ವಾಗದಿರುವುದು ವಿಪರ್ಯಾಸ. “ ಭೂ ರಾಷ್ಟ್ರೀಕರಣ; ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ 
ಮೇಲೆ ಮಾತ್ರವೇ ಆದರ್ಶ, ಸುಸ್ಥಿರ ಸಮಾಜವನ್ನು ಸಹಕಾರ ಕೃಷಿ ಪದ್ಧತಿ; ಜಾತಿ - ಅಸ್ಪಶ್ಯತೆಯ ಮಾಡಿದವರಾಗಿ ” ಎಂಬ ಅಂಬೇಡ್ಕರ್ ಬರೆದಿರುವ 
ನಿರ್ಮಾಣ ಮಾಡಬಹುದು..; ನಾವೆಲ್ಲ ಭಾರತೀಯರು | ನಿರ್ಮೂಲನೆಗಾಗಿ ಅಂತರ್‌ಜಾತಿ ವಿವಾಹ; ಸಂವಿಧಾನದ ಪ್ರಸ್ತಾವನೆ ಯ ಈ ಮಾತುಗಳು 
ಎಂಬ ಭಾವನೆಯನ್ನು ನಿರ್ಮಿಸುವುದು ನಮ್ಮ ಸಂಪತ್ತಿನ ಸಮಾನ ಹಂಚಿಕೆ; ಆಸ್ತಿ ಮಿತಿ ಕಾಯಿದೆ; ಬುದ್ದನ ಆಶಯವನ್ನು ಸಾಕ್ಷಾತ್ಕರಿಸುತ್ತವೆ. ಇದನ್ನು 
ಗುರಿಯಾಗಬೇಕು; ನಮ್ಮ ಎಲ್ಲಾ ಜನರು ಮೊದಲು ಧಾರ್ಮಿಕ ಸ್ವಾತಂತ್ರ್ಯ ; ಮೀಸಲಾತಿ ಮೂಲಕ ಸಾಕಾರಗೊಳಿಸಿಕೊಂಡಾಗ ಮಾತ್ರ ಜಾತಿವಾದಿ, 
ಭಾರತೀಯರು, ನಂತರವೂ ಭಾರತೀಯರು, ಸಾಮಾಜಿಕ ನ್ಯಾಯ ; ಕಾರ್ಮಿಕರ ಸಂಘಟನೆ - ಎಲ್ಲ ಮತಾಂಧ, ಅಸಮಾನ ಭಾರತವು, ಜಾತ್ಯತೀತ, 
ಕೊನೆಗೂ ಭಾರತೀಯರು. ಭಾರತೀಯತೆಯನ್ನು ಸಮುದಾಯಗಳಿಗೂ ರಾಜಕಾರಣದಲ್ಲಿ ಸಮಾನ ಸರ್ವಧರ್ಮ ಸಮನ್ವಯ ಪ್ರಜಾಪ್ರಭುತ್ವ 
ಉಳಿದು ಬೇರೇನೂ ಇಲ್ಲ.” ಎಂಬ ಅಂಬೇಡ್ಕರ್ ಆದ್ಯತೆ; ಶೋಷಣೆರಹಿತ ಸಮಸಮಾಜದ ಅಸ್ತಿತ್ವಕ್ಕಾಗಿ ರಾಷ್ಟ್ರವಾಗಲಿಕ್ಕೆ ಸಾಧ್ಯ . ತಾಯ್ತನದ ದಲಿತತ್ತ್ವಕ್ಕೆ 
ಅವರ ಖಚಿತ ಅಭಿಪ್ರಾಯಗಳು, ಅವರಿಗಿದ್ದ ಶೋಷಿತರ ಕೈಗೆ ರಾಜ್ಯಾಧಿಕಾರ; ಸರ್ವರಿಗೂ ಜಾತ್ಯತೀತ ಮೌಲ್ಯವನ್ನು ಅರಗಿಸಿಕೊಳ್ಳುವ ಅನುಷ್ಠಾನ 
ತಾಯ್ತನದ ರಾಷ್ಟ್ರೀಯತೆ ಹಾಗೂ ಭ್ರಾತೃಭಾವನೆಯನ್ನು ಸಮಾನ ಶಿಕ್ಷಣದ ಅವಶ್ಯಕತೆ” - ಮುಂತಾದುವನ್ನು ಗೊಳಿಸುವ ಜೀವಪರ ತುಡಿತವಿರುವುದನ್ನು ಅಂಬೇಡ್ಕರ್ 
ಸಾಕ್ಷೀಕರಿಸುತ್ತವೆ. 

ಕುರಿತ ಅಂಬೇಡ್ಕರ್‌ ಅವರ ಚಿಂತನೆಗಳ ತಲಸ್ಪರ್ಶಿ ತಮ್ಮ ಬದುಕು ಮತ್ತು ಬರಹದ ಮೂಲಕ ಸಾಬೀತು 
ನಮ್ಮೊಳಗಿನ ಜಾತಿ ಸೂತಕದ ಓದು - ಗ್ರಹಿಕೆಗಳು ಅಧ್ಯಯನ ಹಾಗೂ ಅನುಷ್ಠಾನದ ಅನಿವಾರ್ಯತೆ ಪಡಿಸಿದ್ದಾರೆ. ಈ ಕಾರಣಕ್ಕಾಗಿ ` ಅಂಬೇಡ್ಕರ್‌ ಸಂಸ್ಕರಣೆ 
ನಾಶವಾಗದ ಹೊರತು ಅಂಬೇಡ್ಕರ್ ಅವರ ಇದೆ. ಆ ಮೂಲಕ ಇಂದು ನಮ್ಮನ್ನು ಕಾಡುತ್ತಿರುವ ಅರಿವಿನೆಚ್ಚರದ, ಅನುಷ್ಠಾನದ ಬುದ್ಧಪೂರ್ಣಿಮೆಯಾಗ 
ಜಾತ್ಯತೀತ ಬಹುಮುಖಿ ಮಾನವೀಯ ನೆಲೆಗಳು ಹಲವು ಜ್ವಲಂತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಬೇಕಿದೆ. ಆ ಮೂಲಕ ಅಂಬೇಡ್ಕರ್‌ ಕನಸುಕಂಡಿದ್ದ 
ಸಾಕಾರಗೊಳ್ಳುವುದಿಲ್ಲ. ಭಾರತೀಯ ಸಂದರ್ಭದಲ್ಲಿ ಕಂಡುಕೊಳ್ಳಬಹುದಾಗಿದೆ. ಇದರೊಟ್ಟಿಗೆ ಶೋಷಿತರ | ಸಂಪೂರ್ಣ ಬುದ್ಧ ಭಾರತ ವನ್ನು ಜಾತ್ಯತೀತ 
ಅಂಬೇಡ್ಕರ್ ಅವರನ್ನು ಜಾತಿ ಕೇಂದ್ರಿತ ದಲಿತ ಪಾಲಿಗೆ ಮೋಸದ, ಕರಾಳತೆಯ ಸಂಕೇತವಾದ ನೆಲೆಗಟ್ಟಿನ ಮೇಲೆ ಕಟ್ಟಬಹುದು. 
ನೆಲೆಯಲ್ಲಿಯೇ ವ್ಯಾಖ್ಯಾನಿಸಲಾಗುತ್ತಿದೆ. ಈ ಬಗೆಯ ಪೂನಾ ಒಪ್ಪಂದ ದ ಮರುವಿಮರ್ಶೆಯ ಅಗತ್ಯವಿದೆ. ಪೂನಾ ಒಪ್ಪಂದ 
ಮನೋಧರ್ಮ ವಿದ್ಯಾವಂತ ಸಮುದಾಯದಲ್ಲಿ ಬಹುಶಃ ಇವತ್ತಿನ ದಲಿತರ ಸ್ವಾಭಿಮಾನರಹಿತ, ದಲಿತರ ಬದುಕಿನ ಕರಾಳ ಕಪ್ಪು ಚುಕ್ಕೆಯಾದ 
ವಿಪರೀತವಾಗಿರುವುದು ನಾಗರಿಕ ಸಮಾಜ ಅತಂತ್ರ ಜೀತರಾಜಕಾರಣದ ಸ್ಥಿತಿಗೆ ಪೂನಾ ಒಪ್ಪಂದ ಪೂನಾ ಒಪ್ಪಂದವನ್ನು ಕುರಿತ ಚರ್ಚೆಯು 
ತಲೆತಗ್ಗಿಸುವ ವಿಚಾರವಾಗಿದೆ. ಇದು ಭಾರತೀಯ ಕಾರಣ ಎಂಬುದನ್ನು ಅಷ್ಟು ಸುಲಭವಾಗಿ ಒಂದರ್ಥದಲ್ಲಿ ಭಾರತೀಯ ದಲಿತ ರಾಜಕಾರಣವನ್ನು 
ಸಾಮಾಜಿಕ ಹಾಗೂ ಬೌದ್ಧಿಕ ದಿವಾಳಿತನದ ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಈ ಚರ್ಚೆಯ ಮೂಲಕವೇ ಕುರಿತ “ಆತ್ಮಾವಲೋಕನ”ದ ಸಂಗತಿಯಾಗಿದೆ. 
ಹೊಸತು ೫೮ 

- ಡಿಸೆಂಬರ್ ೨೦೧೩ 


ಒಂ 


) 


ಜೊತೆಗೆ , ಪ್ರಸ್ತುತ ದಲಿತರ ಸಾಮಾಜಿಕ , ಧಾರ್ಮಿಕ, ಆರ್ಥಿಕ ಅಸ್ಮಿತೆಗಳ ಬಗ್ಗೆ ಹಿಂದುಳಿದ ಜಾತಿಗಳ ಹಕ್ಕು , ಅಧಿಕಾರಗಳ ಪರವಾಗಿ ತೀವ್ರವಾಗಿ ವಾದಿಸಿದರು. 
ಕೂಡ ಗಂಭೀರವಾಗಿ ಚಿಂತಿಸಬೇಕಾಗಿದೆ. ಪೂನಾ ಒಪ್ಪಂದವನ್ನು ಕುರಿತ ಚರ್ಚೆ ಅಂಬೇಡ್ಕರ್ ಅವರು ಪ್ರಧಾನಿ ಶ್ಯಾಮ್ ಸೆ ಮ್ಯಾಕ್ ಡೊನಾಲ್‌ರವರ ಮುಂದೆ 
ಕೇವಲ ಔಪಚಾರಿಕವಾಗದೆ ಪ್ರಸ್ತುತ ದಲಿತ ರಾಜಕಾರಣದ ಸಮಸ್ಯೆಗಳೇನು ? ವಾದ ಮಂಡಿಸುತ್ತಾ : “ಪ್ರಧಾನ ಮಂತ್ರಿಯವರೆ, ನೀವು ಭಾರತೀಯರಿಗೆ ಅಧಿಕಾರ 
ದಲಿತ ರಾಜಕಾರಣವನ್ನು ಯಾವ ನೆಲೆಯಲ್ಲಿ ಪುನರ್ ನಿರ್ಮಿಸಬೇಕು ? ದಲಿತ ಹಸ್ತಾಂತರ ಮಾಡುವುದಾದರೆ ಆ ಅಧಿಕಾರವು ಕೆಲವು ಮಂದಿ ಸರ್ವಾಧಿಕಾರಿಗಳ 
ರಾಜಕಾರಣಿಗಳ ಸಮುದಾಯಬದ್ದ ಕಾಳಜಿ, ಜವಾಬ್ದಾರಿಗಳೇನು ? ದಲಿತ ಕೈಗೋ ಅಥವಾ ಸಂಚುಗಾರರ ಕೈಗೋ ಜಾರಿಬೀಳದಿರಲಿ. ಅವರು 
ರಾಜಕಾರಣಿಗಳು ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದಾಗ್ಯೂ , ಅವರನ್ನು ಶೋಷಿತ ಹಿಂದೂಗಳಾಗಿರಲಿ ಅಥವಾ ಮುಸ್ಲಿಮರಾಗಿರಲಿ ಯಾರೊಬ್ಬರ ಕೈಗೂ ಇಡೀ 
ಸಮುದಾಯಗಳ ಹಿತದೃಷ್ಟಿಯಿಂದ ಸಂಘಟಿಸುವುದು ಹೇಗೆ ? ದಲಿತರ ಅಧಿಕಾರವು ಜಾರಿಬೀಳಕೊಡದು. ಅದಕ್ಕಾಗಿ ನನ್ನ ಸಲಹೆಯೆಂದರೆ ಈ ದೇಶದ 
ರಾಷ್ಟ್ರಮಟ್ಟದ ರಾಜಕೀಯ ಪಕ್ಷವನ್ನು ಪ್ರಜಾಸತ್ತಾತ್ಮಕವಾಗಿ ಬಲಿಷ್ಠಗೊಳಿಸುವುದು ಅಧಿಕಾರವನ್ನು ಎಲ್ಲಾ ಜನಾಂಗಗಳು ತಮ್ಮ ತಮ್ಮ ಜನಸಂಖ್ಯೆಗೆ ಅನುಸಾರವಾಗಿ 
ಹೇಗೆ ? ಎಲ್ಲಾ ಜಾತಿ ಸಮುದಾಯಗಳಲ್ಲಿನ ಶೋಷಿತರನ್ನು ಈ ಪಕ್ಷದ ಹಂಚಿಕೊಳ್ಳುವಂತಾಗಲಿ ” ಎಂದರು. ಜೊತೆಗೆ ಅಂಬೇಡ್ಕರ್‌ ಅವರು ಬ್ರಿಟಿಷ್ 
ಪರಿಧಿಯಲ್ಲಿ ಒಗ್ಗೂಡಿಸುವುದು ಹೇಗೆ ? ಎಂಬುದು ಈ ಚರ್ಚೆಯ ಸಂದರ್ಭದ ಪ್ರಧಾನಿಯ ಮುಂದೆ ಈ ಕೆಲವು ಮುಖ್ಯ ಬೇಡಿಕೆಗಳನ್ನು ಮಂಡಿಸಿದರು : 
ಪೂರಕ ವಿಚಾರಗಳಾಗಬೇಕು. 

೧ . ೨೧ ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಓಟು ಚಲಾಯಿಸುವ ಹಕ್ಕು 
೧೯೦೯ರಲ್ಲಿ ಜಾರಿಯಾದ “ಇಂಡಿಯನ್ ಕೌನ್ಸಿಲ್ ಕಾಯಿದೆ ಪ್ರಕಾರ ಇರಬೇಕು. 
ಮೊಟ್ಟಮೊದಲ ಬಾರಿಗೆ ಪ್ರಾಂತೀಯ ಶಾಸಕಾಂಗ ಪರಿಷತ್ತುಗಳಿಗೆ ಓಟು ೨ . ಈಗಾಗಲೇ ಮುಸ್ಲಿಮರಿಗೆ ಕೊಟ್ಟಿರುವ ಹಾಗೆ, ಅಸ್ಪಶ್ಯ ನಾಯಕರನ್ನು ಕೇವಲ 
ಚಲಾಯಿಸಿ, ಚುನಾವಣೆಗಳ ಮೂಲಕ ಕೆಲವು ಭಾರತೀಯರನ್ನು ಆರಿಸುವ ಪದ್ಧತಿ ಅಸ್ಪಶ್ಯ ಮತದಾರರು ಮಾತ್ರ ಓಟು ಹಾಕಿ ಶಾಸಕರನ್ನಾಗಿ ಆರಿಸುವ “ ಪ್ರತ್ಯೇಕ 
ಜಾರಿಯಾಯಿತು. ಈ ಕಾಯಿದೆ ಪ್ರಕಾರ, ಓಟು ಚಲಾಯಿಸುವ ಹಕ್ಕಿದ್ದದ್ದು ಮತದಾನ ಪದ್ಧತಿ ” ಯ ಹಕ್ಕು ನೀಡಬೇಕು. 
“ಶ್ರೀಮಂತರು, ಆಸ್ತಿವಂತರು, ಜಮೀನ್ದಾರರು, ಬಿ.ಎ ., ಎಂ .ಎ . ಕಲಿತ ೩ . ಬಹುಜನ ಸಮಾಜದ ಪ್ರತಿಯೊಂದು ಜಾತಿ - ಜನಾಂಗಕ್ಕೂ ತಮ್ಮ 
ಪದವೀಧರರಿಗೆ ಮಾತ್ರ. ೧೯೧೬ರಲ್ಲಿ ಜಾರಿಯಾದ ಗೌರಮೆಂಟ್ ಆಫ್ ಜನಸಂಖ್ಯೆಗೆ ಅನುಗುಣವಾಗಿ ಮಂತ್ರಿಮಂಡಲದಲ್ಲಿ ಮಂತ್ರಿ ಸ್ಥಾನ ನೀಡಬೇಕು 
ಇಂಡಿಯಾ ಕಾಯಿದೆ ಪ್ರಕಾರ ರಾಜ್ಯ ಪರಿಷತ್ತಿನ ಒಂದೆರಡು ಸ್ಥಾನಗಳಿಗೆ ದಲಿತರ ಮತ್ತು ಸರ್ಕಾರಿ ನೌಕರಿಗಳಲ್ಲಿ ಸಹ ಅವಕಾಶ ನೀಡಬೇಕು. 
ಪರವಾಗಿ ಕೆಲವರನ್ನು ನಾಮಕರಣ ಮಾಡಲಾಗುತ್ತಿತ್ತು. ಆಗ ತಾವೇ ದಲಿತರೆಂದು - ೪ , ಶೋಷಿತ ವರ್ಗಗಳಿಗೆ ನಾಗರಿಕ ಹಕ್ಕು ಹಾಗೂ ಸಾರ್ವಜನಿಕ ಕೆರೆ, 
ಕೆಲವು ಸವರ್ಣಿಯರು ನಾಮಕರಣಗೊಳ್ಳುತ್ತಿದ್ದದ್ದುಂಟು. ಆದ ಕಾರಣ ದಲಿತರು ಈ ದೇವಸ್ಥಾನಗಳಿಗೆ ಮುಕ್ತ ಪ್ರವೇಶ ದೊರೆಯುವಂತಾಗಬೇಕು. 
ಇದನ್ನು ವಿರೋಧಿಸಿದರು. ಇದರ ಪರಿಣಾಮ ೧೯೨೮ರಲ್ಲಿ ಸರ್ ಜಾನ್ ಸೈಮನ್ ೫ . ದಲಿತರ ವಿರುದ್ಧ ವಿಧಿಸುವ ಸಾಮಾಜಿಕ ಬಹಿಷ್ಕಾರವನ್ನು ದಂಡನಾರ್ಹ 
ಅವರ ನೇತೃತ್ವದಲ್ಲಿ ಒಂದು ಆಯೋಗ ಭಾರತಕ್ಕೆ ಬಂದಿತು. ಆಗ ಕೆಲವು ಅಪರಾಧವೆಂದು ಪರಿಗಣಿಸಬೇಕು. 
ಜಾತಿವಾದಿ ಸವರ್ಣಿಯರು ಈ ಸೈಮನ್ ಆಯೋಗವು ಭಾರತಕ್ಕೆ - ಬ್ರಿಟಿಷ್ ಸರ್ಕಾರ ಅಂಬೇಡ್ಕರ್ ಅವರ ಈ ಎಲ್ಲಾ ಬೇಡಿಕೆಗಳನ್ನು 
ಬರಬಾರದೆಂದು ವಿರೋಧಿಸಿದ್ದುಂಟು. ಎಲ್ಲ ವಿರೋಧಗಳ ನಡುವೆಯೂ ಈ ಬೇಷರತ್ತಾಗಿ ಒಪ್ಪಿಕೊಂಡು, ಮುಂದಿನ ಸಂವಿಧಾನದಲ್ಲಿ ಈ ಎಲ್ಲಾ ವಿಚಾರಗಳನ್ನು 
“ಸೈಮನ್ ಆಯೋಗವು” ಭಾರತೀಯ ಸಮಾಜವನ್ನು ಅಧ್ಯಯನ ಮಾಡಿ ತನ್ನ ಅಳವಡಿಸಲು ಸಮ್ಮತಿಸಿತು. 
ವರದಿಯನ್ನು, ಅಂದಿನ ಬ್ರಿಟಿಷ್ ಪ್ರಧಾನಿ “ಲ್ಯಾಮ್ ಸೆ ಮ್ಯಾಕ್ ಡೋನಾಲ್ ” ಮೊದಲನೆ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸದ ಗಾಂಧೀಜಿಯವರು 
ಅವರಿಗೆ ಒಪ್ಪಿಸಿತು. ಸೈಮನ್ ಆಯೋಗದ ವರದಿ ಮೇರೆಗೆ ಪ್ರಧಾನಿ ಕ್ಯಾಮ್ ಸೆ - ೧೯೩೧ ಸೆಪ್ಟೆಂಬರ್, ೧೭ರಂದು ಆರಂಭವಾದ ೨ನೇ ದುಂಡುಮೇಜಿನ 
ಮ್ಯಾಕ್ ಡೊನಾಲ್ಡ್ ಅವರು ಭಾರತದ ಎಲ್ಲಾ ಪ್ರತಿನಿಧಿಗಳನ್ನು ಬ್ರಿಟಿಷ್ 
ಸರ್ಕಾರದೊಂದಿಗೆ ಚರ್ಚೆ ನಡೆಸಲು ಇಂಗ್ಲೆಂಡಿಗೆ ಆಹ್ವಾನಿಸಿದರು. ಈ ಚರ್ಚೆಯ 
ಸಭೆಯನ್ನೇ ದುಂಡುಮೇಜಿನ ಸಭೆ ಎನ್ನುತ್ತಾರೆ . 

೧೯೩೦ ನವೆಂಬರ್, ೧೨ರಂದು ಇಂಗ್ಲೆಂಡಿನ ೫ನೇ ದೊರೆ ಜಾರ್ಜ್ 
ಮೊದಲ ದುಂಡುಮೇಜಿನ ಸಭೆಯನ್ನು ಉದ್ಘಾಟಿಸಿದರು. ಮೊದಲ ಬಾರಿಗೆ 
ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಿದವರು : ಅಸ್ಪಶ್ಯರ ಪರವಾಗಿ 
ಅಂಬೇಡ್ಕರ್ , ರಾವ್ ಬಹದ್ದೂರ್ ಶ್ರೀನಿವಾಸನ್ ; ಮುಸ್ಲಿಂ ಪರವಾಗಿ ಆಗಾ 
ಖಾನ್; ಸಿಬ್ಬರ ಪರವಾಗಿ ಸರ್ದಾರ್ ಉಜ್ವಲ್ ಸಿಂಗ್; ಭಾರತೀಯ ಕ್ರೈಸ್ತರ 
ಪರವಾಗಿ ರಾವ್ ಬಹದ್ದೂರ್ ಪನ್ನೀರ ಸೆಲ್ವಂ; ಆಂಗ್ಲೋ ಇಂಡಿಯನ್ನರ ಪರವಾಗಿ 
ಸರ್ ಹೆನ್ರಿ ಗಿಡ್ಡೆ ; ಯೂರೋಪಿಯನ್ ಕ್ರೈಸ್ತರ ಪರ ಸರ್ ಕ್ಯೂಬರ್ಟ್ ಕಾರ್ 
ಭಾಗವಹಿಸಿದ್ದರು. ಈ ಸಭೆಯನ್ನು ಕಾಂಗ್ರೆಸ್ ಬಹಿಷ್ಕರಿಸಿತು. ಕಾರಣ, ಸೈಮನ್ 
ಆಯೋಗ ನಮಗೆ ಮಾನ್ಯತೆ ನೀಡಿಲ್ಲವೆಂದು, ಹಿಂದುಳಿದ ಜಾತಿಗಳ ಪರವಾಗಿ 
ಯಾರೂ ಭಾಗವಹಿಸಿರಲಿಲ್ಲ. ಕಾರಣ ಹಿಂದುಳಿದ ಜಾತಿಗಳು ಆ ಹೊತ್ತಿಗೆ 
ರಾಷ್ಟ್ರಮಟ್ಟದಲ್ಲಿ ಸಂಘಟಿತರಾಗಿರಲಿಲ್ಲ. ಜೊತೆಗೆ, ಇವರನ್ನು ಪ್ರತಿನಿಧಿಸುವ 
ಯಾವೊಬ್ಬ ರಾಷ್ಟ್ರಮಟ್ಟದ ನಾಯಕನೂ ಇರಲಿಲ್ಲ. ಹಿಂದುಳಿದವರು ಅಂಬೇಡ್ಕರ್ 
ಅವರನ್ನು ಅನುಸರಿಸದ ಹಾಗೆ ಅವರನ್ನು ಗಾಂಧಿ ಮತ್ತು ಕಾಂಗ್ರೆಸಿಗರು 
ವ್ಯವಸ್ಥಿತವಾಗಿ ತಡೆದಿದ್ದರು. 
* ಅಂಬೇಡ್ಕರ್‌ ಇಂಗ್ಲೆಂಡಿಗೆ ದುಂಡುಮೇಜಿನ ಸಭೆಗೆ ತೆರಳುವಾಗ ಅವರಿಗೆ 
ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಆ ಸಮಾರಂಭದ ಅಧ್ಯಕ್ಷತೆಯನ್ನು 
ಚಮ್ಮಾರರ ಧುರೀಣ ಎಸ್ . ಎನ್ . ಶಿವತಾರಕರ್ ವಹಿಸಿದ್ದರು. ಕೆ. ಎ . ಕೇಳುಸ್ಕರ್‌ 
ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ದುಂಡುಮೇಜಿನ ಸಭೆಯಲ್ಲಿ 
ಭಾಗವಹಿಸಿದ್ದ ನಾಯಕರು ತಮ್ಮ ತಮ್ಮ ವರ್ಗಗಳ ಹಿತಾಸಕ್ತಿ ಕುರಿತು 
ಮಾತನಾಡಿದರೆ, ಅಂಬೇಡ್ಕರ್ ಭಾರತೀಯ ದಲಿತರು, ಅಲ್ಪಸಂಖ್ಯಾತರು ಹಾಗೂ 
ಡಿಸೆಂಬರ್ ೨೦೧೩ 

- ಹೊಸತು ೫೯ 


ಶಿ 


ಸಭೆಯಲ್ಲಿ ಭಾಗವಹಿಸಿ, ಅಂಬೇಡ್ಕರ್ ಅವರು ಮೊದಲನೆ ದುಂಡುಮೇಜಿನ 
ಸಭೆಯಲ್ಲಿ ಮಂಡಿಸಿದ್ದ ಬೇಡಿಕೆಗಳನ್ನು ವಿರೋಧಿಸಿದರು. ಬಹಳ ಮುಖ್ಯವಾಗಿ 
ಅವರು ವಿರೋಧಿಸಿದ್ದು : “ ದಲಿತರಿಗೆ ಪ್ರತ್ಯೇಕ ಮತದಾನದ ಹಕ್ಕು ಬೇಡ; ಮುಸ್ಲಿಂ 
ಮತ್ತು ಸಿಬ್ಬರಿಗೆ ಬೇಕಾದರೆ ಪ್ರತ್ಯೇಕ ಮತದಾನದ ಹಕ್ಕನ್ನು ನೀಡಿ; ದಲಿತರನ್ನು 
ಒಳಗೊಂಡಂತೆ ಇತರ ಎಲ್ಲರಿಗೂ ಓಟು ಚಲಾಯಿಸುವ ಹಕ್ಕು ಬೇಡ ” ಎಂದು. 
ಮುಂದುವರಿದು ಗಾಂಧೀಜಿಯವರು : “ಅಂಬೇಡ್ಕರ್‌ ವಾದ ಸರಿಯಲ್ಲ. 
ಇದರಿಂದಾಗಿ ಹಿಂದೂ ಧರ್ಮ ಹೋಳಾಗುತ್ತದೆ. ಅಸ್ಪಶ್ಯರು ಇಚ್ಚಿಸಿದಲ್ಲಿ ಇಸ್ಲಾಂ 
ಅಥವಾ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳ್ಳಲಿ. ನನ್ನದೇನೂ ಆಕ್ಷೇಪಣೆ ಇಲ್ಲ . 
ಆದರೆ ಅವರ ಪ್ರತ್ಯೇಕ ಮತದಾನದ ಹಕ್ಕಿನ ವಿರುದ್ದ ನಾನು ನನ್ನ ಜೀವವನ್ನೇ 
ಪಣವಿಟ್ಟು ಹೋರಾಡುತ್ತೇನೆ” ಎನ್ನುತ್ತಾರೆ. ಗಾಂಧೀಜಿಯವರ ವರ್ತನೆಯನ್ನು 
ಮನಗಂಡ ಅಂಬೇಡ್ಕರ್‌ : “ ಅಸ್ಪಶ್ಯರ ಮೊದಲನೆಯ ಶತ್ರು ಗಾಂಧಿ, ಅಸ್ಪಶ್ಯರ 
ರಾಜಕೀಯ ಹಕ್ಕುಗಳನ್ನು ವಿರೋಧಿಸಲೆಂದೇ ಈತ ದುಂಡುಮೇಜಿನ ಸಭೆಗೆ 
ಬಂದಿದ್ದಾರೆ ” ಎಂದು ಹೇಳುತ್ತಾರೆ. ದಲಿತರಿಗೆ ರಾಜಕೀಯ ಸ್ವಾತಂತ್ರ್ಯ ( ಪ್ರತ್ಯೇಕ 
ಮತದಾನದ ಹಕ್ಕು ನೀಡುವುದರಿಂದ ಹಿಂದೂ ಧರ್ಮ ಹೋಳಾಗುತ್ತದೆ ಎಂದು 
ಗಾಂಧೀಜಿ ಹೇಳುವುದಾದರೆ, ಯಾವ ಅರ್ಥದಲ್ಲಿ ದಲಿತರು ಹಿಂದೂಗಳು ? 
ದಲಿತರು ಹಿಂದೂಗಳೆ ಆಗಿದ್ದರೆ, ಅಂಬೇಡ್ಕರ್‌ ಅವರ ನಾಯಕತ್ವದಲ್ಲಿ ಮಹಾಡ್ 
ನಗರದ ಚೌಡರ್‌ ಕೆರೆ ನೀರು ( ೧೯೨೭) ಮುಟ್ಟಲಿಕ್ಕೆ ಬಂದಾಗ ಏಕೆ ಬಿಡಲಿಲ್ಲ ? 
ನಾಸಿಕ್‌ನ ಕಾಳರಾಮ ದೇವಸ್ಥಾನ ( ೧೯೩೦ ) ಪ್ರವೇಶಿಸಲು ಬಂದಾಗ ಏಕೆ ಹೇಳಲಿ ? ” ಎಂದು ತಾತ್ವಿಕವಾಗಿ ಪ್ರಶ್ನಿಸುತ್ತಾರೆ. ಸಾತ್ವಿಕ ಸಿಟ್ಟಿನಿಂದ ಹೀಗೆ ಹೇಳಿದ 
ಪ್ರವೇಶ ನೀಡಲಿಲ್ಲ ? ಎಂದು ನಾವು ಈಗ ಪ್ರಶ್ನಿಸಬೇಕಾಗುತ್ತದೆ. ಬ್ರಿಟಿಷರಿಗೆ ಅಂಬೇಡ್ಕರ್ ಮುಂದೆ ತಮ್ಮ ಪ್ರಾಮಾಣಿಕ ಭಾರತೀಯತೆಯನ್ನು ಸಾಬೀತು 
ಗಾಂಧಿ : “ ಅಸ್ಪಶ್ಯರ ನಿಜವಾದ ನಾಯಕ ನಾನು. ಅಂಬೇಡ್ಕರ್‌ ಅಲ್ಲ ” ಎಂದಾಗ ಪಡಿಸುತ್ತಾರೆ. ಅದಕ್ಕೆ ಸಂವಿಧಾನವೇ ಸಾಕ್ಷಿ. ಸ್ವತಃ ಗಾಂಧೀಜಿಯವರ ಅಂಬೇಡ್ಕರ್ 
ಅಂಬೇಡ್ಕರ್‌ ಅವರು, “ ಹಾಗಂತ ನಮ್ಮ ದೇಶದ ಅಸ್ಪಶ್ಯರು ಹೇಳಲಿ ” ಎನ್ನುತ್ತಾರೆ. ಅವರನ್ನು ಮೊದಲ ಬಾರಿ ಭೇಟಿಯಾಗಿ ಚರ್ಚಿಸಿದ ಪ್ರಸಂಗವನ್ನು ಕುರಿತು ತಮ್ಮ 
ಆಗ ಬ್ರಿಟಿಷ್ ಸರ್ಕಾರ, ಪರಸ್ಪರ ನಾಯಕರಲ್ಲಿ ಅಸ್ಪಶ್ಯ ನಾಯಕರು ಯಾರೆಂದು ಕಾರ್ಯದರ್ಶಿ ಮಹಾದೇವ ದೇಸಾಯಿ ಬಳಿ : “ ಅಂಬೇಡ್ಕರ್‌ಗಿದ್ದ ದಲಿತ ಪರ 
ಭಾರತೀಯರಿಂದ ಪತ್ರ ಸಾಕ್ಷಿ ಕೇಳುತ್ತಾರೆ. ಭಾರತದಿಂದ ಗಾಂಧಿ ಪರವಾಗಿ ೧೦೦ ಕಾಳಜಿ ನೋಡಿ, ಈತ ಬ್ರಾಹ್ಮಣನಿರಬೇಕೆಂದು ತಿಳಿದಿದ್ದೆ. ಆ ಕಾರಣ ಅವರೊಂದಿಗೆ 
ಪತ್ರಗಳು ಕೇವಲ ಪೂನಾದ ಚಿತ್ಪಾವನ್ ಬ್ರಾಹ್ಮಣರಿಂದ ಮಾತ್ರ ಬಂದರೆ, ಸಂಯಮರಹಿತವಾಗಿ ಮಾತನಾಡಿದೆ ” ಎಂದು ಹೇಳುತ್ತಾರೆ. 
ಅಂಬೇಡ್ಕರ್ ಅವರಿಗೆ ದೇಶದ ಬೇರೆಬೇರೆ ರಾಜ್ಯಗಳಿಂದ ೬೦ ಪತ್ರಗಳು ಬರುತ್ತವೆ ಎರಡನೇ ದುಂಡುಮೇಜಿನ ಸಭೆಯ ತರುವಾಯ ಗಾಂಧೀಜಿಯವರು 
( ಬೆಂಗಳೂರು ಮತ್ತು ಕೋಲಾರದಿಂದಲೂ ಪತ್ರಗಳನ್ನು ಬರೆಯಲಾಗಿತ್ತು). ಈ ಬ್ರಿಟಿಷ್ ಪ್ರಧಾನಿ ಕ್ಯಾಮ್ ಸೇ ಮ್ಯಾಕ್ ಡೊನಾಲ್ಡ್ ಅವರಿಗೆ ಪತ್ರದ ಮೂಲಕ, 
ಪತ್ರವನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ಬ್ರಿಟಿಷ್ ಸರ್ಕಾರ ಅಂಬೇಡ್ಕರ್‌ ಅವರನ್ನು - “ನೀವು ದಲಿತರಿಗೆ ಪ್ರತ್ಯೇಕ ಮತದಾನದ ಹಕ್ಕನ್ನು ನೀಡಿದರೆ, ನಾನು ಉಪವಾಸ 
ಅಸ್ಪಶ್ಯರ ನಾಯಕರೆಂದು ಒಪ್ಪುತ್ತದೆ. 

ಮಾಡಿ ಸಾಯುತ್ತೇನೆ” ಎಂದು ಬರೆಯುತ್ತಾರೆ. ಇದನ್ನು ಗಂಭೀರವಾಗಿ 
ಪ್ರೊ || ಕಾಳೇಗೌಡ ನಾಗವಾರ ಅವರು ಒಮ್ಮೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಪರಿಗಣಿಸದ ಬ್ರಿಟಿಷ್ ಪ್ರಧಾನಿ ೧೯೩೨ ಆಗಸ್ಟ್ ೧೭ರಂದು 

ಕೋಮುವಾರು 
ಅವರನ್ನು ಕುರಿತು ಹೇಳಿದ ವಿಚಾರ ಯಾವತ್ತಿಗೂ ಸಹ ತುಂಬ ಅರ್ಥಪೂರ್ಣ ಆದೇಶವನ್ನು ಪ್ರಕಟಿಸುತ್ತಾರೆ. ಈ ಆದೇಶದ ಪ್ರಕಾರ ದಲಿತರಿಗೆ ಪ್ರತ್ಯೇಕ 
ಎನಿಸುತ್ತದೆ. ಅದು ಹೀಗಿದೆ : “ಒಮ್ಮೆ ಗಾಂಧೀಜಿಯವರು ಅಂಬೇಡ್ಕರ್ ಅವರನ್ನು ಮತದಾನದ ಪದ್ಧತಿ ಗೆ ಬದಲಾಗಿ, ವಿಶೇಷ ಮತದಾನ ಪದ್ಧತಿ ಯ ಹಕ್ಕನ್ನು 
ಭೇಟಿ ಮಾಡಿದಾಗ, “ಅಂಬೇಡ್ಕರ್ ಜೀ , ನನ್ನ ಬಗ್ಗೆ ನಿಮಗೇಕೆ ಅನುಮಾನ, ಪ್ರಶ್ನೆ , ನೀಡಲಾಗುತ್ತದೆ. ಈ ವಿಶೇಷ ಮತದಾನ ಪದ್ಧತಿ ಹಕ್ಕಿನನ್ವಯ ದಲಿತರಿಗೆ ಎರಡು 
ತಕರಾರು ? ನನಗೂ ಕೂಡ ಅಸ್ಪಶ್ಯರ ಬಗೆಗೆ ಪ್ರೀತಿ, ಕಾಳಜಿ ಇದೆ. ನಾನು ಕೂಡ ಓಟುಗಳನ್ನು ಚಲಾಯಿಸುವ ಹಕ್ಕನ್ನು ನೀಡಲಾಗುತ್ತದೆ. ಅಂತೆಯೇ ದಲಿತ 
ಅವರ ಪರವಾಗಿ ಕೆಲಸ ಮಾಡಿದ್ದೇನೆ. ನನ್ನನ್ನು ನಂಬಿ, ನಾನು ದಲಿತರ ದತ್ತು ಮತದಾರರೇ ಇರುವ ವಿಶೇಷ ಮತಕ್ಷೇತ್ರದಲ್ಲಿ ದಲಿತರು ಒಂದನೇ ಓಟಿನಿಂದ 
ಮಗ.” ಎಂದರಂತೆ. ಗಾಂಧೀಜಿಯವರ ಮಾತಿಗೆ ತಕ್ಷಣ ಪ್ರತಿಕ್ರಿಯಿಸಿದ ತಮಗೆ ಬೇಕಾದ ತಮ್ಮ ಜಾತಿಯ ನಾಯಕರನ್ನು ಆರಿಸುವುದು ಮತ್ತು ಎರಡನೇ 
ಅಂಬೇಡ್ಕರ್ , “ಸಮಸ್ಯೆ ಇರೋದು ಇಲ್ಲಿ ಗಾಂಧಿ ಅವರೆ, ನೀವು ದಲಿತರ ದತ್ತು ಓಟಿನಿಂದ ಸಾಮಾನ್ಯ ಮತಕ್ಷೇತ್ರದ ಇತರೆ ಜಾತಿಯ ನಾಯಕರನ್ನು ಆರಿಸುವುದು 
ಮಗ, ನಾನು ದಲಿತರ ಮನೆಯ ಮಗ, ಮನೆಯ ಮಗನಿಗೆ ಗೊತ್ತಿರುವ ಮನೆಯ ಸಾಧ್ಯವಾಗಿತ್ತು. ಈ ವಿಶೇಷ ಮತದಾನ ಪದ್ಧತಿಯ ಪ್ರಕಾರ ದಲಿತರಿಗೆ ಒಟ್ಟು ೭೮ 
ಹಸಿವು, ಬಡತನ , ಅವಮಾನ, ಸಂಕಟಗಳು ದತ್ತು ಮಗನಿಗೆ ಗೊತ್ತಿರುವುದಿಲ್ಲ . ಸ್ಥಾನಗಳು ಲಭಿಸಿದವು. 
ಯಾವತ್ತೂ ದತ್ತು ಮಗ ಹೊರಗಿನವನೆ. ನೀವು ನಮ್ಮ ನೋವು, ಅವಮಾನಗಳನ್ನು ಗಾಂಧೀಜಿಯವರು ೧೯೩೨ ಸೆಪ್ಟೆಂಬರ್, ೨೦ರಂದು ಪೂನಾದ ಯರವಾಡ 
ಕೇಳಿರಬಹುದು, ಕಂಡಿರಬಹುದು. ಆದರೆ ನಾನು ಆ ಎಲ್ಲವನ್ನು ಜೈಲಿನಲ್ಲಿ, ಬ್ರಿಟಿಷ್ ಸರ್ಕಾರ ದಲಿತರಿಗೆ ನೀಡಿದ್ದ ವಿಶೇಷ ಮತದಾನ 
ಅನುಭವಿಸಿರುವವನು. ಇದೇ ನನಗೂ ನಿಮಗೂ ಇರುವ ವ್ಯತ್ಯಾಸ.” ಎಂದು ಪದ್ಧತಿಯನ್ನು ವಿರೋಧಿಸಿ ಅಮರಣಾಂತರ ಉಪವಾಸ ಆರಂಭಿಸುತ್ತಾರೆ. 
ಹೇಳುತ್ತಾರೆ. ಈ ಪ್ರಸಂಗವು ೧೨ನೇ ಶತಮಾನದ ಬಸವಣ್ಣನನ್ನು ನೆನಪು ಕಾಂಗ್ರೆಸಿಗರು, ಅಂಬೇಡ್ಕರ್‌ ಅವರ ಮನವೊಲಿಸುವ ಕಾರಣಕ್ಕಾಗಿ ಹಣ 
ಮಾಡುತ್ತದೆ. ಆಧುನಿಕ ಶಿಕ್ಷಣ ಪಡೆದ, ವಿದೇಶದಲ್ಲಿ ಓದಿದ ಇಪ್ಪತ್ತನೇ ಶತಮಾನದ ಅಧಿಕಾರದ ಆಮಿಷ ಒಡ್ಡಿದಾಗ ಅಂಬೇಡ್ಕರ್‌ ಅವರು : “ನಿಮ್ಮ ಬಳಿ ಇಡೀ 
ಗಾಂಧೀಜಿ ದಲಿತರ ದತ್ತು ಮಗ ಎನ್ನುತ್ತಾರೆ. ಆದರೆ ಹನ್ನೆರಡನೇ ಶತಮಾನದ ಜಗತ್ತನ್ನೇ ಖರೀದಿ ಮಾಡುವಷ್ಟು ಹಣ ಇರಬಹುದು. ಆದರೆ , ನನ್ನನ್ನು ಖರೀದಿ 
ಬಸವಣ್ಣ ಮಾದಾರ ಚೆನ್ನಯ್ಯನ ಮನೆಯ ಮಗ ಎನ್ನುತ್ತಾರೆ. ಈ ಹಿನ್ನೆಲೆಯಲ್ಲಿ ಮಾಡಲು ಸಾಧ್ಯವಿಲ್ಲ ” ಎಂದು ಹೇಳುತ್ತಾರೆ . ಈ ಸಂಬಂಧ ಕೆಲವರು ಜೀವ 
ಗಾಂಧೀಜಿ ಅಪ್ರಸ್ತುತರಾದರೆ, ಬಸವಣ್ಣ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗುತ್ತಾರೆ . ಬೆದರಿಕೆ ಒಡ್ಡಿದಾಗ : “ ನಾನು ನನ್ನ ಜನರ ಏಳಿಗೆಗಾಗಿ ಬದುಕಿದ್ದೇನೆ ಮತ್ತು ಅದೇ 
ಅಂಬೇಡ್ಕರ್ ಅವರು ೧೯೩೧ರಲ್ಲಿ ಮುಂಬೈನಲ್ಲಿ ಗಾಂಧೀಜಿಯವರನ್ನು ಭೇಟಿ ಉದ್ದೇಶಕ್ಕಾಗಿ ನಾನು ಸಾಯಲೂ ಸಿದ್ದ . ಎದುರಿನಲ್ಲಿರುವ ಆ ಕಂಬಕ್ಕೆ ನನ್ನನ್ನು 
ಮಾಡಿದಾಗ, “ ಈ ನಾಡನ್ನು ನಾನು ನನ್ನ ಮಾತೃಭೂಮಿಯೆಂದು ಹೇಗೆ ನೇಣು ಹಾಕಿದರೂ ನಾನು ನಿಮ್ಮ ಒತ್ತಡಕ್ಕೆ ಬಲಿಯಾಗಲಾರೆ. ” ಎಂದು 
ಕರೆಯಲಿ ? ನಮ್ಮನ್ನು ನಾಯಿ , ನರಿಗಳಿಗಿಂತಲೂ ಕನಿಷ್ಟವಾಗಿ ಕಾಣುವ, ಪ್ರತಿಕ್ರಿಯಿಸುತ್ತಾರೆ. ಗಾಂಧೀಜಿಯವರ ಹೆಂಡತಿ ಕಸ್ತೂರಿಬಾಯಿ ಅವರು, “ ಬಾಬಾ 
ಕುಡಿಯಲು ನೀರು ಕೊಡಲಾರದ ಈ ಧರ್ಮವನ್ನು ನಮ್ಮದೆಂದು ಹೇಗೆ ಸಾಹೇಬರೆ, ನನ್ನ ಪತಿಯ ಪ್ರಾಣ ಉಳಿಸಿ ” ಎಂದು ಕೇಳಿಕೊಂಡಾಗ ಅಂಬೇಡ್ಕರ್‌, 
ಹೊಸತು ೬೦ 

ಡಿಸೆಂಬರ್ ೨೦೧೩ 


“ ಓಬ್ಬ ಗಾಂಧಿಯ ಜೀವ ಉಳಿಸುವ ಸಲುವಾಗಿ ಏಳು ಕೋಟಿ ದಲಿತರ ಬದುಕನ್ನು ಪ್ರಾಂತೀಯ ಸರ್ಕಾರಗಳಿಗೆ ಚುನಾವಣೆ ನಡೆದಾಗ ೧೫೧ ದಲಿತರ ಮೀಸಲು 
ನಿರ್ನಾಮ ಮಾಡಬೇಕೆ ? ದಲಿತರ ನ್ಯಾಯಬದ್ದ ಹಕ್ಕುಗಳ ವಿರುದ್ದ ಅನ್ಯಾಯವಾಗಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅನಕ್ಷರಸ್ಥ ದಲಿತರಿಗೆ ಪಕ್ಷದಿಂದ ಟಿಕೇಟು ನೀಡಿ 
ಉಪವಾಸ ಕುಳಿತಿರುವ ನಿಮ್ಮ ಪತಿ ಗಾಂಧಿಯವರಿಗೆ ತಮ್ಮ ಉಪವಾಸ ಚುನಾವಣೆಗೆ ನಿಲ್ಲಿಸಿದರು. ಈ ಚುನಾವಣೆಯಲ್ಲಿ ಅಂಬೇಡ್ಕರ್‌ ಅವರ ಸ್ವತಂತ್ರ 
ಕೈಬಿಡುವಂತೆ ನೀವ್ಯಾಕೆ ಹೇಳಬಾರದು ?” ಎಂದು ಪ್ರಶ್ನಿಸುತ್ತಾರೆ. 

ಕಾರ್ಮಿಕ ಪಕ್ಷದಿಂದ ೧೭ ಜನ ಸ್ವಾಭಿಮಾನಿ ದಲಿತರು ಆರಿಸಿ ಬಂದರೆ, ಕಾಂಗ್ರೆಸ್ 
* ಬಾಲಗಂಗಾಧರನಾಥ ತಿಲಕರಂಥವರು, ವಿಶೇಷ ಮತದಾನದ ಹಕ್ಕನ್ನು ಪಕ್ಷದಿಂದ ೭೮ ಜನ ಗುಲಾಮಿ ದಲಿತರು ಆರಿಸಿ ಬಂದರು. ಅಂಬೇಡ್ಕರ್‌ ಅವರು 
ಹಿಂಪಡೆಯದಿದ್ದರೆ, ದೇಶಾದ್ಯಂತ ಇರುವ ಅಸ್ಪಶ್ಯತೆಯ ಸಮುದಾಯದ ಮೇಲೆ ಶಾಸನ ಸಭೆಯಲ್ಲಿ, “ಬಹುಜನ ಮಕ್ಕಳೆಲ್ಲರಿಗೂ ಉಚಿತ ಶಿಕ್ಷಣ ಮತ್ತು ಪ್ರತಿ ಹಳ್ಳಿಗೆ 
ಹಿಂಸಾತ್ಮಕ ಕೃತ್ಯ ಎಸಗಲಾಗುತ್ತದೆ ಎಂಬ ಬೆದರಿಕೆ ಒಡ್ಡಿದಾಗ, ಅಂಬೇಡ್ಕರ್ ಒಂದೊಂದು ಇಂಗ್ಲಿಷ್ ಮಾಧ್ಯಮ ಶಾಲೆ ಬೇಕು, ಭೂರಹಿತ ದಲಿತರಿಗೆ ಮತ್ತು 
ಅವರು ಸಮುದಾಯದ ಹಿತದೃಷ್ಟಿಯಿಂದ ಅನಿವಾರ್ಯವಾಗಿ ವಿಶೇಷ ರೈತರಿಗೆ ಭೂಮಿ ಬೇಕು” ಎಂಬ ಬೇಡಿಕೆ ಇಟ್ಟರು. ಆದರೆ , ಕಾಂಗ್ರೆಸ್‌ನಿಂದ ಗೆದ್ದು 
ಮತದಾನದ ಹಕ್ಕನ್ನು ಹಿಂಪಡೆಯಲು ಒಪ್ಪುತ್ತಾರೆ. ಅಂಬೇಡ್ಕರ್‌ ಅವರು ಒಪ್ಪಂದಕ್ಕೆ ಬಂದಿದ್ದ ೭೮ ಜನ ದಲಿತ ಗುಲಾಮಿ ಶಾಸಕರು : “ ಹಳ್ಳಿಗಳಲ್ಲಿ ಶಾಲೆಗಳು ಬಂದು 
ಸಹಿ ಹಾಕುವ ಮೊದಲು ಈ ಕೆಳಕಂಡ ಕೆಲವು ಷರತ್ತು ಹಾಗೂ ನಿರ್ಣಯಗಳನ್ನು ದಲಿತರೆಲ್ಲಾ ವಿದ್ಯಾವಂತರಾದರೆ ಬೇಸಾಯ ಮಾಡುವವರಾರು ? ದನ , ಕುರಿ 
ಗಾಂಧೀಜಿ ಮತ್ತು ಕಾಂಗ್ರೆಸಿಗರ ಮುಂದಿಡುತ್ತಾರೆ. 

ಕಾಯುವವರಾರು ? ಬಟ್ಟೆ ಒಗೆಯುವುದು, ಕ್ಷೌರ ಮಾಡುವುದು, ಕುಂಬಾರಿಕೆ, 
೧. ಮೀಸಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸನ್ನು ಒಳಗೊಂಡಂತೆ ಯಾವುದೇ ಕಂಬಾರಿಕೆ ಮುಂತಾದ ಕೆಲಸ ಮಾಡುವವರಾರು ? ಶಾಲೆಗಳಿಂದ ಹಳ್ಳಿಗಳು 
ಮೇಲ್ಬಾತಿಯ ಪಕ್ಷ ತಲೆ ಹಾಕಬಾರದು. 

ಹಾಳಾಗುತ್ತವೆ. ದಲಿತ ಮಕ್ಕಳು ವಿದ್ಯಾವಂತರಾಗುವ ಕಾಲ ಇನ್ನೂ 
೨ . ದಲಿತ ಅಭ್ಯರ್ಥಿಗಳಿಗೆ ಮೇಲ್ಬಾತಿ ಪಾರ್ಟಿಗಳು ಟಿಕೇಟು 

ಬಂದಿಲ್ಲ. ಆದ್ದರಿಂದ ಹಳ್ಳಿಗಳಿಗೆ ಶಾಲೆಗಳು ಬೇಡ. ನಮ್ಮವರೆಲ್ಲಾ 
ನೀಡಿ ಸ್ಪರ್ಧಿಸಲು ಅವಕಾಶ ನೀಡಬಾರದು. 

ಸ್ವಂತ ಭೂಮಿಯಲ್ಲಿ ದುಡಿದರೆ, ಇನ್ನುಳಿದ ಕೃಷಿ 
೩ . ದಲಿತರಿಗೆ ದೊರಕಿರುವಂತೆ ಇತರೆ ಹಿಂದುಳಿದ 

ಭೂಮಿಯೇನಾಗಬೇಕು ? ಇದರಿಂದ ದೇಶದ ಆರ್ಥಿಕ ಸ್ಥಿತಿ 
ಜಾತಿಗಳಿಗೂ ಶಾಸನ ಸಭೆ ಮತ್ತು ಸರ್ಕಾರಿ ಸೇವೆಗಳಲ್ಲಿ 

ಕೆಡುತ್ತದೆ. ಭೂಹೀನರಿಗೆ ಸ್ವಂತ ಭೂಮಿಗಿಂತ ಅವರ ದಿನಗೂಲಿ 
ಮೀಸಲಾತಿ ದೊರಕಬೇಕು. 

ಹೆಚ್ಚಿಸೋಣ” ಎಂದು ಹೇಳಿ ವಿರೋಧಿಸಿದರು. ಇದು ಕೂಡಾ 
೪ . ರಾಜಕೀಯ ಮೀಸಲಾತಿ ೨೦ ವರ್ಷಗಳ ತನಕ 

ಪೂನಾ ಒಪ್ಪಂದದ ಪರಿಣಾಮವೇ ಆಗಿದೆ. 
ಇರಬೇಕು; ದಲಿತರು ಇಚ್ಛೆಪಟ್ಟರೆ ಮಾತ್ರ ಮುಂದುವರಿಯಬೇಕು. 

ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹ ಹಾಗೂ ಪೂನಾ 
೫. ಸರ್ಕಾರಿ ನೌಕರಿಗಳಲ್ಲಿರುವ ಮೀಸಲಾತಿಗೆ ಯಾವುದೇ 

ಒಪ್ಪಂದವನ್ನು ಗೇಲ್ ಅಮ್ವೆಡ್ಸ್ ಅವರು ನೈತಿಕ ಬ್ಲ್ಯಾಕ್‌ಮೇಲ್ 
ಕಾಲಮಿತಿ ಇರಬಾರದು. ನಿರಂತರವಾಗಿ ಮುಂದುವರಿಯಬೇಕು. 

ಎಂದು ಕರೆದಿದ್ದಾರೆ. ಗಾಂಧೀಜಿಯವರು ಇಂಗ್ಲೆಂಡಿಗೆ 
೬ . ಸರ್ಕಾರಿ ನೌಕರಿಯ ಪ್ರತಿ ಹಂತದಲ್ಲೂ ನಿಗದಿತ 

ಹೋದಾಗಲೆಲ್ಲಾ ಅವರನ್ನು ತಮ್ಮ ಮನೆಯಲ್ಲೇ ಉಳಿಸಿಕೊಂಡು 
ಮೀಸಲಾತಿ ಪ್ರಮಾಣವನ್ನು ಕಾಯ್ದುಕೊಳ್ಳಬೇಕು. 

ಉಪಚರಿಸುತ್ತಿದ್ದ, ಅಪಾರವಾಗಿ ಗೌರವಿಸುತ್ತಿದ್ದ, ಕಟ್ಟಾ 
ಗಾಂಧೀಜಿಯವರು ಈ ಎಲ್ಲಾ ಷರತ್ತು ಮತ್ತು ನಿರ್ಣಯಗಳಿಗೆ ಒಪ್ಪಿದ ಮೇಲೆ ಅನುಯಾಯಿಯಾಗಿದ್ದ ವಿದೇಶಿ ವ್ಯಕ್ತಿಯೊಬ್ಬ ಗಾಂಧೀಜಿಯವರಿಗೆ ಪತ್ರ ಬರೆದು : 
ಅಂಬೇಡ್ಕರ್ ಅವರು ಯರವಾಡ ಜೈಲಿನಲ್ಲಿ ೧೯೩೨ ಸೆಪ್ಟೆಂಬರ್, ೨೪ರಂದು “ ದಲಿತರ ವಿಶೇಷ ಚುನಾಯಿಕಗಳ ಬಗೆಗೆ ನೀವು ತೆಗೆದುಕೊಂಡ ನಿಲುವಿಗೆ ನನ್ನ 
ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ. ಅದೇ “ ಪೂನಾ ಒಪ್ಪಂದ. ” ಪೂನಾ ಒಪ್ಪಂದದ ಧಿಕ್ಕಾರ ” ಎಂದು ಖಂಡಿಸುತ್ತಾನೆ. ಹಾಗಾಗಿ ಇವತ್ತಿನ ದಲಿತರ ಜೀತ ರಾಜಕಾರಣಕ್ಕೆ 
ತರುವಾಯ ಪತ್ರಕರ್ತರು ಅಂಬೇಡ್ಕರ್‌ ಅವರನ್ನು , “ಪೂನಾ ಒಪ್ಪಂದದ ಮೂಲಕ ಪೂನಾ ಒಪ್ಪಂದವೇ ಕಾರಣ . ಇದರ ಪರಿಣಾಮದಿಂದಾಗಿ, ಇಂದಿಗೂ ಒಬ್ಬ ದಲಿತ 
ನಿಮಗೆ ದಕ್ಕಿದ್ದೇನು ? ” ಎಂದು ಪ್ರಶ್ನಿಸಿದಾಗ ಅಂಬೇಡ್ಕರ್ ಅವರು, “ ನಾನು ರಾಜಕಾರಣಿ ಈ ದೇಶದ ಪ್ರಧಾನಿ ಆಗಲಿಕ್ಕೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ 
ಲಂಡನ್‌ನಿಂದ ನನ್ನ ಜನರಿಗಾಗಿ ಹಣ್ಣೂಂದನ್ನು ತಂದೆ. ನನ್ನ ಕೈಯಿಂದ ಆ ಸಾಧ್ಯವಾಗಿಲ್ಲ . 
ಹಣ್ಣನ್ನು ಕಸಿದುಕೊಂಡ ಗಾಂಧಿ ಇದನ್ನು ಎಲ್ಲರೂ ಹಂಚಿಕೊಂಡು ತಿನ್ನೋಣ ಪೂನಾ ಒಪ್ಪಂದ ಎಂದಾಕ್ಷಣ ಗಾಂಧಿ - ಅಂಬೇಡ್ಕರ್ ನೆನಪಾಗುವ ಹಾಗೆ, 
ಎಂದರು. ಆದರೆ, ಆ ಹಣ್ಣನ್ನು ಚೆನ್ನಾಗಿ ಹಿಂಡಿದ ಗಾಂಧಿ ರಸವನ್ನು ತಮ್ಮ ಅದೇ ಸಂದರ್ಭದಲ್ಲಿ ಪುರಾಣದ ರಾಮ - ಶಂಬುಕ, ದ್ರೋಣ- ಏಕಲವ್ಯ 
ಜಾತಿಯವರಿಗೆ ಕೊಟ್ಟರು. ಅದರ ಸಿಪ್ಪೆಯನ್ನು ನಮ್ಮ ಜನರ ಮುಖದ ಮೇಲೆ | ನೆನಪಾಗುತ್ತಾರೆ. ಕೆಳಜಾತಿಯವನಾದ ಶಂಬುಕ ವೇದ ಓದಿದ ಕಾರಣಕ್ಕಾಗಿ 
ಎಸೆದರು. ದುಂಡುಮೇಜಿನ ಸಭೆಯಲ್ಲಿ ಪಡೆದು ತಂದ ಅಧಿಕಾರ ಪೂನಾ | ಬ್ರಾಹ್ಮಣನ ಮಗ ಸತ್ತ ಎಂಬ ಕುಂಟು ನೆಪ ಒಡ್ಡಿ ರಾಮ ಶಂಬುಕನನ್ನು ಕೊಂದ. 
ಒಪ್ಪಂದದಲ್ಲಿ ಕಳೆದುಹೋಯಿತು. ಮೊದಲು ಓಟು ಹಾಕುವ ಹಕ್ಕಿಲ್ಲದೆ ಏಕಲವ್ಯ ಬೇಡ ಕುಲದವನೆಂದು ಪಾಠ ಹೇಳಿ ಕೊಡಲು ನಿರಾಕರಿಸಿದ ದ್ರೋಣ, 
ಗುಲಾಮರಾಗಿದ್ದೆವು. ಈಗ ಓಟು ಹಾಕುವ ಹಕ್ಕು ಪಡೆದ ಮೇಲೂ ಒಂದು ದಿನವೂ ಪಾಠ ಹೇಳದೆ ಏಕಲವ್ಯನಿಂದ ಗುರುದಕ್ಷಿಣೆಯಾಗಿ ಬಲಗೈ 
ಗುಲಾಮರಾದೆವು. ಸ್ವತಂತ್ರ ನಾಡಿನಲ್ಲಿ ದುಡಿಯುವ ಜೀತಗಾರರಾದೆವು” ಎಂದು ಹೆಬ್ಬೆರಳನ್ನು ಪಡೆದು ಅವನ ಬಿಲ್ವಿದ್ಯೆಯನ್ನು ನಾಶಮಾಡಿದ. ಹಾಗೆಯೇ , 
ತುಂಬ ನೋವಿನಿಂದ ನುಡಿದರು. 

ಅಂಬೇಡ್ಕರ್ ಅವರು ತಮ್ಮ ಹೋರಾಟದ ಮೂಲಕ ದಲಿತರಿಗಾಗಿ ತಂದುಕೊಟ್ಟಿದ್ದ 
ಪೂನಾ ಒಪ್ಪಂದದ ತರುವಾಯ ಗಾಂಧಿ ಮತ್ತು ಕಾಂಗ್ರೆಸಿಗರು, ಒಪ್ಪಂದದ ವಿಶೇಷ ಮತದಾನದ ಹಕ್ಕನ್ನು ಗಾಂಧೀಜಿ ಕುತಂತ್ರದಿಂದ ಉಪವಾಸ ಮಾಡಿ 
ಪ್ರಕಾರ ನಡೆದುಕೊಳ್ಳಬೇಕಾಗಿದ್ದ ಷರತ್ತು , ನಿರ್ಣಯಗಳನ್ನು ಗಾಳಿಗೆ ತೂರಿ ಮೋಸ ಪೂನಾ ಒಪ್ಪಂದ ದ ಮೂಲಕ ನಾಶಮಾಡಿದರು. ಇವುಗಳ ಮೂಲ ಹುನ್ನಾರ, 
ಮಾಡಿದರು. ಪೂನಾ ಒಪ್ಪಂದದ ಪರಿಣಾಮ ೭೮ ವಿಶೇಷ ಮತ ಕ್ಷೇತ್ರಗಳಿಗೆ ಪರಂಪರೆಯ ಉದ್ದಕ್ಕೂ ಕೆಳಜಾತಿಯ ಜನರನ್ನು ಅಕ್ಷರ ಜ್ಞಾನ, ಅಧಿಕಾರದಿಂದ 
ಬದಲಾಗಿ, ೧೫೧ ಮೀಸಲು ಕ್ಷೇತ್ರಗಳು ಲಭಿಸಿದವು. ಆ ಮೂಲಕ ದಲಿತರ ಜೀತ ವಂಚಿಸುವುದಾಗಿದೆ. ರಾಮ , ದ್ರೋಣ, ಪೂನಾ ಒಪ್ಪಂದದ ಗಾಂಧೀಜಿ ಶೋಷಕ 
ರಾಜಕಾರಣ ಆರಂಭವಾಯಿತು. ದಲಿತ ರಾಜಕಾರಣಿಗಳು ಗುಲಾಮಗಿರಿಯಿಂದ ಪ್ರಜ್ಞೆಯ ಸಂಕೇತವಾಗಿಯೂ ; ವೇದ, ಬಿಲ್ವಿದ್ಯೆ , ವಿಶೇಷ ಮತದಾನ ಪದ್ದತಿ 
ಚಮಚಾಗಿರಿಯ ಕಡೆಗೆ ಸಾಗುವಂತಾಯಿತು. ಮೀಸಲು ಕ್ಷೇತ್ರಗಳಲ್ಲಿ ದಲಿತ ಶೋಷಿತರ ಮೂಲಭೂತ ಹಕ್ಕುಗಳಾಗಿಯೂ ; ಶಂಬುಕ, ಏಕಲವ್ಯ , ಅಂಬೇಡ್ಕರ್ 
ಅಭ್ಯರ್ಥಿಗಳು ಗೆಲ್ಲಬೇಕಾದರೆ, ಆ ಕ್ಷೇತ್ರದ ಸವರ್ಣಿಯರ ವಿಶ್ವಾಸವನ್ನು ಶೋಷಿತ ಸಮುದಾಯಗಳ ಪ್ರತಿನಿಧಿಗಳಾಗಿ ನನಗೆ ಯಾವತ್ತೂ ಕಾಡುತ್ತಾರೆ. 
ಗಳಿಸಬೇಕಿತ್ತು. ಸವರ್ಣಿಯರು ಸ್ವಾಭಿಮಾನಿ ದಲಿತ ಅಭ್ಯರ್ಥಿಗಳಿಗಿಂತ, ತಮ್ಮ 
ಜೀತ ಮಾಡುವ ಗುಲಾಮಿ ಮನಃಸ್ಥಿತಿಯ ದಲಿತ ಅಭ್ಯರ್ಥಿಗಳನ್ನು ಆರಿಸಿಕೊಳ್ಳುವ 

ಡಾ || ಅಪ್ಪಗೆರೆ ಸೋಮಶೇಖರ 
ಅವಕಾಶ ನಿರ್ಮಾಣವಾಯಿತು. ಪೂನಾ ಒಪ್ಪಂದದ ಪ್ರಕಾರ, ಮೀಸಲು ಕ್ಷೇತ್ರಗಳಲ್ಲಿ 

ಸಹ ಪ್ರಾಧ್ಯಾಪಕರು, ಕನ್ನಡ ವಿಭಾಗ 

ಸೆಂಟ್ರಲ್ ಯೂನಿರ್ವಸಿಟಿ ಆಫ್ ಕರ್ನಾಟಕ 
ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ನಿಲ್ಲಿಸುವುದಿಲ್ಲ ಎಂದು ಒಪ್ಪಿದ್ದ ಗಾಂಧಿ ಮತ್ತು 

ಗುಲಬರ್ಗಾ - ೫೮೫೧೦೬ 
ಕಾಂಗ್ರೆಸಿಗರು, ಕೊಟ್ಟ ಮಾತಿಗೆ ತಪ್ಪಿದರು. ೧೯೩೭ರಲ್ಲಿ ಕೇಂದ್ರ ಹಾಗೂ 
ಡಿಸೆಂಬರ್ ೨೦೧೩ 

- ಹೊಸತು ೬೧ 


el 
ad 


ah 


ಕಾಮನ್‌ವೆಲ್ತ್ ಕೂಟ-ಶ್ರೀಲಂಕಾ - ಭಾರತ 


4989 


ಬ್ರಿಟಿಷ್ 

ಈ ಸಾಮ್ರಾಜ್ಯಶಾಹಿಯ ಸಭೆಯಲ್ಲಿ ಈ ವಿಷಯ ಚರ್ಚೆಗೆ 
ಪಳೆಯುಳಿಕೆಗಳಲ್ಲಿ ಒಂದು ಬ್ರಿಟಿಷ್ ಬರಲೂ ಇಲ್ಲ. ತಮಿಳುನಾಡು 
ಕಾಮನ್‌ವೆಲ್ ಸಂಸ್ಥೆ. ೧೯೩೧ರಲ್ಲಿ | ರಾಜಕೀಯದ ಚದುರಂಗದಲ್ಲಿ ಸಿಕ್ಕಿ 
ಸ್ಥಾಪನೆಗೊಂಡ ಈ ಸಂಘಟನೆ ಬ್ರಿಟನ್ನಿನ ಮುಂಬರುವ ಚುನಾವಣೆಯನ್ನೂ 
ಎಲ್ಲ ವಸಾಹತುಗಳು , ಅಧೀನ ಪ್ರದೇಶ ದೃಷ್ಟಿಯಲ್ಲಿರಿಸಿಕೊಂಡು ಕೊನೆಯ 

ಗಳನ್ನು ಒಳಗೊಂಡಿದ್ದು ಐವತ್ತಮೂರು ಘಳಿಗೆಯವರೆಗೂ ಲೆಖ್ಯಾಚಾರ 
ಸದಸ್ಯರನ್ನು ಹೊಂದಿದೆ. ಎರಡು ವರ್ಷಗಳಿಗೊಮ್ಮೆ ಇವುಗಳ ಆಡಳಿತ ಮಾಡಿ ಕಾಂಗ್ರೆಸ್ ಅಧ್ಯಕ್ಷರು 
ನಡೆಸುತ್ತಿದ್ದವರು ಸೇರಿ ವಿಚಾರ ವಿನಿಮಯ ನಡೆಸುತ್ತಿದ್ದ ಕೂಟವಾಗಿತ್ತು ಇದು. ಮತ್ತು ಪ್ರಧಾನಿ ಕಾಮನ್‌ವೆಲ್ತ್ 
ವಸಾಹತುಶಾಹಿ ಅಂತ್ಯಗೊಂಡು ಸ್ವತಂತ್ರ ರಾಷ್ಟ್ರಗಳು ಉದಯಗೊಂಡ ಮೇಲೆ ಸಭೆಯಲ್ಲಿ ಭಾಗವಹಿಸದಿರಲು 
೧೯೪೯ರಲ್ಲಿ ಅದು ಕಾಮನ್‌ವೆಲ್ ಆಯಿತು. ಬ್ರಿಟನ್ನಿನ ಪ್ರತಿಷ್ಠೆಯ ನಿರ್ಧರಿಸಿದರು. ಒತ್ತಡಗಳಿಗೆ 
ಸಂಕೇತವಾಗಿರುವ ಈ ಸಂಸ್ಥೆ ಯಾವುದೇ ನಿರ್ದಿಷ್ಟ ಉದ್ದೇಶವನ್ನಾಗಲಿ, ಮಣಿದು ಕೈಗೊಂಡ ಈ ನಿರ್ಧಾರ 
ನಿಯಮಾವಳಿಗಳನ್ನಾಗಲಿ ಕಚೇರಿಯನ್ನಾಗಲಿ ಹೊಂದಿಲ್ಲ. ಎರಡು ಭಾರತ - ಶ್ರೀಲಂಕಾ ದ್ವಿಪಕ್ಷೀಯ 
ವರ್ಷಗಳಿಗೊಮ್ಮೆ ಸದಸ್ಯ ರಾಷ್ಟ್ರಗಳ ಅಧಿಪತಿಗಳ ಸಮಾವೇಶ ಯಾವುದಾದರೊಂದು ಸಂಬಂಧಗಳ ಮೇಲೆ ಪರಿಣಾಮ 
ಸದಸ್ಯ ರಾಷ್ಟ್ರದಲ್ಲಿ ನಡೆಯುತ್ತದೆ. ಎರಡು ದಿನಗಳ ಕಲಾಪಗಳಲ್ಲಿ ಗಹನವಾದ ಬೀರುವುದು ಖಚಿತ. ಅಲ್ಲದೆ ಶ್ರೀಲಂಕಾ ತಮಿಳರ ಪ್ರಶ್ನೆ ಮತ್ತಷ್ಟು ಜಟಿಲಗೊಂಡು 
ವಿಚಾರಗಳೇನೂ ಚರ್ಚೆಯಾಗುವುದಿಲ್ಲ, ನಿರ್ಣಯಗಳೂ ಆಗುವುದಿಲ್ಲ. 

ಭಾರತದ ಪಾತ್ರವನ್ನು ನಗಣ್ಯವಾಗಿಸುವುದು. ಈ ಸಂದರ್ಭಸಾಧಕ 
ಇದರಲ್ಲಿ ಒಂದು ದಿನ ಮೋಜಿನಲ್ಲಿ ಕಳೆಯುತ್ತದೆ ಒಂದು ರಮಣೀಯ 

\ ನಿಲುವಿನಿಂದ ಹೆಚ್ಚು ಬಾಧಕವಾಗುವುದೇ ಹೊರತು ಪ್ರಯೋಜನವೇನಿಲ್ಲ. 
ಪ್ರದೇಶದಲ್ಲಿ. ಇವೆಲ್ಲ ಒಂದು ರೀತಿಯ ಕ್ಲಬ್ ಸಂಸ್ಕೃತಿ, ಪರಸ್ಪರರ 

ಶ್ರೀಲಂಕಾ ತಮಿಳರ ಸಮಸ್ಯೆ ಇಂದು ನಿನ್ನೆಯದಲ್ಲ. 
ಭೇಟಿಗೆ ಅವಕಾಶ ಒಂದು ಬಿಟ್ಟರೆ ಅಂತರರಾಷ್ಟ್ರೀಯ ಕ್ಷೇತ್ರದಲ್ಲಿ 

ಸ್ವಾತಂತ್ರ್ಯಾನಂತರದ ಮೊದಲ ದಿನಗಳಿಂದಲೂ ಇದ್ದದ್ದೆ . 
ಯಾವುದೇ ಪ್ರಭಾವ ಹೊಂದಿಲ್ಲದ ಸಂಸ್ಥೆ ಇದು. ಸ್ವತಂತ್ರ 

ಶ್ರೀಲಂಕಾ ಸರಕಾರದ ವಿರುದ್ಧವಾಗಿ ತಮಿಳರು ನಡೆಸಿದ ಸಶಸ್ತ್ರ 
ಭಾರತ ಈ ಕಾಮನ್‌ವೆಲ್ ಕೂಟದಿಂದ ಹೊರಬರಬೇಕೆಂದು 

ಹೋರಾಟ ಈಗ ಇತಿಹಾಸ. ಆದರೆ ಸಮಸ್ಯೆ ಮಾತ್ರ ಇನ್ನೂ 
ಕಳೆದ ಶತಮಾನದ ಐವತ್ತರ ದಶಕದಲ್ಲಿ ದೊಡ್ಡ ಚಳವಳಿಯೇ 

ಪೂರ್ಣವಾಗಿ ಇತ್ಯರ್ಥವಾಗಿಲ್ಲ. ಇದಕ್ಕೆ ಬೇಕಿರುವುದು ಭಾರತ 
ನಡೆದಿತ್ತು. ಎಡಪಕ್ಷಗಳು , ಪ್ರಜಾಪ್ರಭುತ್ವವಾದಿಗಳು, ಬುದ್ಧಿಜೀವಿಗಳು 

ಸರಕಾರದ ಮಟ್ಟಿಗೆ ರಾಜತಾಂತ್ರಿಕ ಪ್ರಯತ್ನ. ತಮಿಳುನಾಡಿನ 
ಈ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. 

ರಾಜಕೀಯದಲ್ಲಿ ಶ್ರೀಲಂಕಾ ತಮಿಳರ ಪ್ರಶ್ನೆ ರಾಜಕೀಯ ಮೇಲಾಟದ 
ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲದಿಂದ ಅಸ್ತಿತ್ವದಲ್ಲಿರುವ ಈ ಸಂಘಟನೆಯಿಂದ ವಸ್ತು. ಶ್ರೀಲಂಕಾದಲ್ಲಿ ನಡೆಯುವ ಕಾಮನ್‌ವೆಲ್ತ್ ಸಭೆಯಲ್ಲಿ ಭಾರತ 
ಸದಸ್ಯ ರಾಷ್ಟ್ರಗಳಿಗೆ ಪ್ರಯೋಜನವೇನಿಲ್ಲ. ಯಾವುದೇ ವಿವಾದಗಳನ್ನು ಭಾಗವಹಿಸಕೂಡದು ಎನ್ನುವುದು ತಮಿಳುನಾಡಿನ ನಿಲುವು. ಈ ಮೂಲಕ 
ಬಗೆಹರಿಸುವುದರಲ್ಲಾಗಲಿ, ಮತ್ತಾವುದಾದರೂ ಅಭಿವೃದ್ಧಿ ಕಾರ್ಯದಲ್ಲಿ ಶ್ರೀಲಂಕಾದ ತಮಿಳರ ಮೇಲೆ ನಡೆದಿರುವ ದೌರ್ಜನ್ಯಗಳಿಗೆ ಪ್ರತಿಭಟನೆ ತೋರಬೇಕು 
ನೆರವಾಗುವುದಾಗಲಿ ಅದಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ , ದಕ್ಷಿಣ ಆಫ್ರಿಕ ಸರಕಾರ ಎಂಬುದು ಉದ್ದೇಶ. ಈ ವಿಷಯದಲ್ಲಿ ತಮಿಳುನಾಡು ಸರಕಾರ ಶಾಸನ ಸಭೆಯ 
ಅಪಾರ್ಥಿಡ್ ( ವರ್ಣಭೇದ) ನೀತಿ ಅನುಸರಿಸುತ್ತಿದ್ದಾಗ ಕಾಮನ್‌ವೆಲ್ತ್ ಸಂಸ್ಥೆಗೆ ವಿಶೇಷ ಅಧಿವೇಶನ ನಡೆಸಿ ಸರ್ವಾನುಮತದಿಂದ ಭಾರತ, ಶ್ರೀಲಂಕಾದಲ್ಲಿ ನಡೆಯುವ 
ಏನೂ ಮಾಡಲಾಗಲಿಲ್ಲ. ಸದಸ್ಯ ರಾಷ್ಟ್ರದ ಒತ್ತಾಯಕ್ಕೆ ಮಣಿದು ದಕ್ಷಿಣ ಆಫ್ರಿಕದ ಕಾಮನ್‌ವೆಲ್ ಸಭೆಯಲ್ಲಿ ಭಾಗವಹಿಸಕೂಡದು ಎಂಬ ನಿರ್ಣಯವನ್ನು 
ಸದಸ್ಯತ್ವವನ್ನು ರದ್ದುಗೊಳಿಸಲಾಯಿತು. ಬ್ರಿಟನ್‌ ಅದಕ್ಕೆ ತೀವ್ರವಿರೋಧ- ಅಂಗೀಕರಿಸಿತ್ತು. ಕೇಂದ್ರ ಸರಕಾರದ ಮೇಲೆ ಒತ್ತಡ ತರಲು ಅನುಸರಿಸಿದ ತಂತ್ರ 
ವ್ಯಕ್ತಗೊಳಿಸಿತ್ತು. ತನ್ನ ಪ್ರಭಾವವನ್ನು ಮಾಜಿ ವಸಾಹತುಗಳ ಮೇಲೆ ಬೀರಲು ಇದು. ಅದಕ್ಕೆ ತಲೆಬಾಗಿದ ಕಾಂಗ್ರೆಸ್ ಮತ್ತು ಸರಕಾರ ಪ್ರಧಾನಿಗೆ ಬದಲಾಗಿ 
ಬ್ರಿಟನ್ನಿಗೆ ಈ ಕಾಮನ್‌ವೆಲ್ತ್ ಸಂಸ್ಥೆಯಿಂದ ಅವಕಾಶವಾಗಿದೆಯೇ ಹೊರತು ವಿದೇಶಾಂಗ ಸಚಿವರನ್ನು ಕಾಮನ್‌ವೆಲ್ ಸಭೆಗೆ ಕಳಿಸಿಕೊಟ್ಟಿತ್ತು. 
ಬೇರಾವ ರೀತಿಯಲ್ಲೂ ಸದಸ್ಯರಾಷ್ಟ್ರಗಳಿಗೆ ಉಪಯೋಗವಾಗಿಲ್ಲ. 

ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ ಭಾರತ ಸರಕಾರ ತೆಗೆದುಕೊಂಡ 
ಈ ಹಿನ್ನೆಲೆ ಹೊಂದಿರುವ ಕಾಮನ್‌ವೆಲ್ತ್ ಕೂಟದ ಸಭೆ ಈಚೆಗೆ ಶ್ರೀಲಂಕಾದಲ್ಲಿ ನಿಲುವು ನಿಜಕ್ಕೂ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಮಾರಕ. ಮೊದಲೇ ಹೇಳಿರುವ ಹಾಗೆ 
ನಡೆದು ಸಾಕಷ್ಟು ಸುದ್ದಿ ಮಾಡಿತು. ಸುದ್ದಿಯ ಕೇಂದ್ರ ಭಾರತದ ಪ್ರಧಾನಿಯ ದ್ವಿಪಕ್ಷೀಯ ಸಂಬಂಧಗಳ ಮೇಲೆ ಪರಿಣಾಮ ಉಂಟಾಗುವುದರಲ್ಲಿ ಸಂದೇಹವಿಲ್ಲ. 
ಭಾಗವಹಿಸುವಿಕೆ. ಕಾಮನ್‌ವೆಲ್ ಸಭೆಗೆ ಪ್ರತಿಸಲ ಸದಸ್ಯ ರಾಷ್ಟ್ರದ ಅಧಿಪತಿಯ ಚುನಾವಣೆಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ಸಂಕುಚಿತ ಧೋರಣೆ ತಳೆದಿರುವುದು 
ಉಪಸ್ಥಿತಿ ಕಡ್ಡಾಯವೇನಲ್ಲ. ಹಾಗಿದ್ದರೂ ಶ್ರೀಲಂಕಾ ತಮಿಳರ ಮೇಲೆ ನಡೆದ ಸರಿಯಲ್ಲ. ಇಂಥ ನಿರ್ಧಾರಗಳನ್ನು ಕೈಗೊಳ್ಳುವುದರಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿರುವ 
ಹಿಂಸಾಚಾರದ ಕುರಿತ ವಿವಾದದಿಂದಾಗಿ ಭಾರತದ ಪ್ರಧಾನಿ ಮನಮೋಹನ ಯುಪಿಎ ಸರಕಾರ ಈಚೆಗೆ ಹೊಸ ದಾಖಲೆಯನ್ನೇ ಸೃಷ್ಟಿಸಿದೆ. ಈಗಲೂ ಕಾಲ 
ಸಿಂಗ್‌ರ ಹಾಜರಿ ಪ್ರಶ್ನೆ ಪ್ರಾಮುಖ್ಯತೆ ಪಡೆಯಿತು. ಇದಕ್ಕೆ ಸ್ವತಃ ಪ್ರಧಾನಿ ಹಾಗೂ ಮಿಂಚಿಲ್ಲ. ನಿರರ್ಥಕವಾದ, ನಿಷ್ಟಯೋಜಕವಾದ ಕಾಮನ್‌ವೆಲ್ತ್ ಸಂಘಟನೆಯಿಂದ 
ಕಾಂಗ್ರೆಸ್ ಪಕ್ಷದ ಸಂದರ್ಭಸಾಧಕತನವೇ ಕಾರಣ. ತಮಿಳು ಉಗ್ರಗಾಮಿ | ಹೊರಬರುವುದು ಉಚಿತ. ಇದರಿಂದ ಏನೂ ನಷ್ಟವಾಗುವುದಿಲ್ಲ. ಬ್ರಿಟಿಷ್ 
ಸಂಘಟನೆ ಎಲ್‌ಟಿಟಿಇಯ ಮೇಲೆ ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಸಾಮ್ರಾಜ್ಯದ ಕೊನೆಯ ಕೊಂಡಿ ಕಳಚಿಕೊಂಡಂತಾಗುತ್ತದೆ. 
ವಿಜೇತವಾದ ಶ್ರೀಲಂಕಾ ಸೇನೆ ನಡೆಸಿದ ದೌರ್ಜನ್ಯ, ಹಿಂಸಾಚಾರಗಳು, 
ಮಾನವಹಕ್ಕುಗಳ ಉಲ್ಲಂಘನೆಯ ವಿಚಾರಣೆಯಾಗಬೇಕೆಂಬುದೇ ವಿವಾದದ 

ಸೀಯಾರ್ಕೆ 
ಕೇಂದ್ರ ವಿಷಯ . ಈ ವಿಚಾರದಲ್ಲಿ ಬ್ರಿಟನ್ನಿನ ಪ್ರಧಾನಿಯ ಸೂಚನೆಗೆ ಶ್ರೀಲಂಕಾದ 

ಚೌಬೀನ , ನಂ . ೮೪೯ , ೬ನೇ ಕ್ರಾಸ್ 
ಅಧ್ಯಕ್ಷ ರಾಜಪಕ್ಷೆ ಕಿಂಚಿತ್ ಮೌಲ್ಯವನ್ನೂ ಕೊಡದೆ ತಿರಸ್ಕರಿಸಿದ್ದಾರೆ. ಕಾಮನ್‌ವೆಲ್ತ್ 

- ಬನಶಂಕರಿ ೩ನೇ ಹಂತ, ೩ನೇ ಬ್ಲಾಕ್ , ಕತ್ರಿಗುಪ್ಪೆ ಬೆಂಗಳೂರು - ೫೬೦ ೦೮೫ 


ಹೊಸತು ೬೨ - 


- ಡಿಸೆಂಬರ್ ೨೦೧೩ 


"ಇt¥o(Gudಇ 


-1491401A21. 


ನೀತಿ ಸದಾಶಿವ ಮರ್ಜಿ 


panied by Panibus 


ಕು, ನೀತಿ ಸದಾಶಿವ ಮರ್ಜಿ ಪ್ರಸ್ತುತ ಹುಬ್ಬಳ್ಳಿಯ ಬಿ. ವಿ. ಭೂಮ 
ರೆಡ್ಡಿ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 
ವ್ಯಾಸಂಗ ಮಾಡುತ್ತಿರುವ ಬಿ. ಆರ್ಕ್ ಪದವಿ ಅಂತಿಮ ವರ್ಷದ 
ವಿದ್ಯಾರ್ಥಿನಿ. ಇವರು ರಚಿಸಿದ ಅಬ್‌ಸ್ಟಾಕ್ಸ್ ( Abstract), 
ಲ್ಯಾಂಡ್‌ಸ್ಕೇಪ್ ಹಾಗೂ ಥೀಮ್‌ಬೇಸ್ಟ್ ಮಾಧ್ಯಮದಲ್ಲಿ 
ರಚಿಸಿದ ಕೃತಿಗಳು ಮೆಚ್ಚುಗೆಗೆ ಪಾತ್ರವಾಗಿವೆ. ಹುಬ್ಬಳ್ಳಿ ಹಾಗೂ 
ಧಾರವಾಡಗಳಲ್ಲಿ ವಿವಿಧ ವೃತ್ತಿಪರ ಸಂಘಟನೆಗಳು ಸಂಘಟಿಸಿದ್ದ 
ಚಿತ್ರಕಲಾ ಪ್ರದರ್ಶನಗಳಲ್ಲಿ ತಮ್ಮ ಕೃತಿಗಳನ್ನು ಪ್ರದರ್ಶಿಸಿದ್ದಾರೆ. 
ಮಹೇಶ ಆಚಾರ್ಯ ಅವರಿಂದ ಚಿತ್ರಕಲೆ ತರಬೇತಿ ಪಡೆದುಕೊಂಡಿರುವ ಕು . ನೀತಿ ಧಾರವಾಡದ 
ಚಿತ್ರಕಲಾ ಪರಿಸರದಲ್ಲಿ ಬೆಳೆಯುತ್ತಿರುವ ಉದಯೋನ್ಮುಖ ಕಲಾವಿದೆ. ಇವರು ವಿದ್ಯಾರ್ಥಿ 
ದೆಸೆಯಿಂದಲೇ ಚಿತ್ರಕಲೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದು ಪ್ರೌಢಶಾಲೆಯಲ್ಲಿ ಓದುತ್ತಿದ್ದಾಗಲೇ 
ನವದೆಹಲಿಯ ಸೆಂಟರ್ ಫಾರ್ ಇಂಡಿಯನ್ ಆರ್ಚ್ ರಿಸೋರ್ಸಸ್ ಹಾಗೂ ಟ್ರೇನಿಂಗ್ 
ಸಂಸ್ಥೆಯಿಂದ ಚಿತ್ರಕಲೆಯಲ್ಲಿ ಬಂಗಾರದ ಪದಕ ಪಡೆದಿದ್ದಾರೆ . 


Printed by R . S. Rajaram at Navakarnataka Printers, No. 167 & 168 , 10th Main , III Phase , Peenya Industrial Area, Bangalore - 560 058 and Published 
by him for Navakarnataka Publications (P) Ltd . Embassy Centre , Crescent Road, P. B . 5159 , Bangalore - 560 001, Editor : Dr. Siddanagouda Patil 

© All rights reserved . Reproduction in whole or in part without permission is prohibited . 
ಡಿಸೆಂಬರ್ ೨೦೧೩ 

ಹೊಸತು ೬೩ 


HOSATHU Kannada Monthly /DECEMBER 2013 / Rs. 15 
RNIRegd . KARKAN / 1999 /614 . Karnataka Regd .KRNA/ BGE /7 /2012 - 14 

Licenced to post without prepayment.WPP No . 14 . 
Posted atMBC , Bangalore GPO - 560001 on the 28th of every month . (No. ofPages 64 ) 


ಗೋಲ್ಡನ್ ಗ್ಲೋ 
ಹೊಸಸಂತೂರ್‌ನದ್ದು 
ನಿಮಗಿದು ಸಿಕ್ಕಿದೆಯ ? 


ಸಂತೂರ್ ಈವಾಗ ಹೊಸ ಪರಿಮಳ ಮತ್ತು ಹೊಸ ಆಕಾರದೊಂದಿಗೆ ಬಂದಿದೆ, ಮತ್ತು ಸಂವರ್ಧಿತ ಸ್ನಾನದ 
ಅನುಭವ. ಇದು ವಿಶ್ವಾಸಾರ್ಹ ಪ್ರಾಕೃತಿಕ ಸಾರಗಳಾದ, ಸ್ಯಾಂಡಲ್ ಮತ್ತು ಟರ್ಮರಿಕ್‌ನಿಂದಸಮೃದ್ಧವಾಗಿದೆ, ಇವು 
ತ್ವಚೆಯ ಆಳದ ವರೆಗೆ ಸೇರಿ ನಿಮಗೆ ನೀಡುತ್ತೆ ದೀರ್ಘಕಾಲ ಬಾಳಿಕೆಯ ಚಿನ್ನದ ಕಾಂತಿ ತ್ವಚೆಯನ್ನು ಸುಂದರ 
ಹಾಗೂ ತಾರುಣ್ಯಪೂರ್ಣವಾಗಿರಿಸಲು ಲಕ್ಷಾಂತರ ಮಹಿಳೆಯರು ಹೊಸ 
ಸಂತೂರ್‌ನ್ನು ಆರಿಸಿಕೊಂಡಿರೋದರಲ್ಲಿ 
ಆಶ್ಚರ್ಯವೇನಿಲ್ಲ. 


TOTAL SKIN CARE 


Sandal & 
Turmeric 


SANTOOR Sandale 


DRAFTFCB+ULKA250993 


ಹೊಸಸಂತೂರ್ ಟೈಮಾಡಿ 
ಪಡೆಯಿರಿದೀರ್ಘಕಾಲ ಬಾಳಿಕೆಯ ಚಿನ್ನದ ಕಾಂತಿ 


ನಿಮ್ಮ ಮೊಬೈಲ್ಫೋನ್ browser ನಲ್ಲಿ 
www .2dscan .com raich gemar Dorte 
app. ನ್ನು ಡೌನ್‌ಲೋಡ್ಮಾಡಿ. ನಿಮ್ಮ ಮೊಬೈಲ್ 
ಕ್ಯಾಮರಾವನ್ನು ಗ್ರಾಫಿಕ್ ಮೇಲೆಪಾಯಿಂಟ್ 
ಮಾಡಿ ಸಂತೂರ್ ಆಡ್ಸ್‌ನ್ನು ನೋಡಿ. 


ತಾರುಣ್ಯಪೂರ್ಣತ್ವಚೆಯ ರಹಸ್ಯ 


SANTOOR 


Like our page at www.facebook.com /SantoorLounge 


